ಮಾರ್ಚ- ೧೯೮೬ 


ರೂ . 


ಸಿಂ . 


ಸುವಾಸಿತ ಹಾಗೂ ಸ್ವಾದಿಷ್ಟ 

ಮುಖಶುದ್ದಿಗಾಗಿ 


CHAMAN 


TOTO 


ಕಮನ್ ಇದು ಅಂಶ ಸ್ವಾದಿಷ್ಟ ಹಾಗೂ ರುಚಿಕರವಾದ 
ಚೂರ್ಣವಾಗಿದೆ, ಇದನ್ನು ಸೇವಿಸುವದರಿಂದ ಬಾಯಿಯು 

ಸುವಾಸಿತವಾಗುತ್ತದೆ. 
ಚಮನದಲ್ಲಿ ಏನೆಲ್ಲ ಇದೆ ? 
ಈ ಭವನದಲ್ಲಿ ಜೇನ ಮಧು, ಕೇಶರೆ , ಏಲಕ್ಕಿ , ಲವಂಗ 
ಜಿ , ಜಾಜಿಕಾಯಿ , ಬಡೆಸೋಪ್, ಮೆಂಥಾಲ್ಗಳಂಥ ಅನೇಕ 
ಬಗೆಯ ಸುಗಂಧಿತ ಹಾಗೂ ರುಚಿಕರ ವಸ್ತುಗಳು 
ಒಳಗೊಂಡಿರುವವು. ಅದಕ್ಕೆಂದೇ ಇದು ಚಿಕ್ಕ ಮಕ್ಕಳಿಂದ 
ವೃದ್ಧರವರೆಗೆ ಎಲ್ಲರಿಗೂ ಅಚ್ಚುಮೆಚ್ಚು , 


ಸ್ವಾರ್ ಕಂಪನಿ, ಬೆಳಗಾಂವ್ 


ರರಿ 


ಬಳಕಿಂಡಿ 


ಕನ್ನ ಡ ಡೈ ಜೆ ಸ್ಟ್ 


ನಾನು ಯಾವುದಾದರೊಂದು ಕೆಲಸದಲ್ಲಿ 
ತೊಡಗಿಕೊಂಡೆನೆಂದರೆ ದೈತ್ಯನಂತೆ ದುಡಿಯ 
ತೊಡಗುತ್ತೇನೆ. ಯಾಕೆಂದರೆ, ನಾನು ತುಂಬ 
ಸೋಮಾರಿ , ಸೋಮಾರಿಗಳು ಯಾವಾಗಲೂ 
ಉಳಿದವರಿಗಿಂತ ತನ್ಮಯರಾಗಿ ಕೆಲಸ ಮಾಡು 
ತಾರೆ; ಅವರಿಗೆ ಕೈಗೆತ್ತಿಕೊಂಡಿದ್ದನ್ನು 
ಆದಷ್ಟು ಬೇಗ ಮುಗಿಸಿ ಮಲಗುವ ಆತುರ 
ವಿರುತ್ತದೆ. -ದಾರಿ ಗೊಟೊಎಸ್ಸಿ 


ವ್ಯವಸ್ಥಾಪಕ ಸಂಪಾದಕ : 
ಆರ್ , ಜೆ, ದೇಸಾಯಿ 


** * 


ಸಹಸಂಪಾದಕ : 
ಮಾಧವ ನಾ , ಮಹಿಷಿ 


ಸುಳ್ಳುಗಾರನನ್ನು ನಾವು ದ್ವೇಷಿಸುವುದು 
ಅವನ ಅನೈತಿಕತೆಗಾಗಿ ಅಲ್ಲ, ತನ್ನನ್ನು ನಾವು 
ನಂಬಬಹುದೆಂದು ಯೋಚಿಸುವ ಆತನ 
ಧಾರ್ಷ್ಟ್ಯಕ್ಕಾಗಿ. - ಚಾರ್ಲ್ಸ್ ಕರ್ಟ ಸ್ ' 


ಪಿ . ಆರ್ . ಪಾಟೀಲ 


ಸ್ವಾತಂತ್ರ್ಯವೆಂಬುದು ನಾವು ನಾವಾಗೇ 
ಪಡೆಯಬೇಕಾದಂಥದು. ಇನ್ನೊಬ್ಬರನ್ನು 
ಅದಕ್ಕಾಗಿ ಬಿಕ್ಕಿ ಬೇಡುವುದರಲ್ಲಿ ಅರ್ಥವಿಲ್ಲ. 

ಆ - ಇಗಾ ಶಿಯೊ ಸೈಲೊನ್ 


ಮುಖಪುಟ : 
ಬಂದಾನೆ. . ಬಾರನೇ೦೦ 


ಯಾರು ಸರಿ ಎಂಬುದಲ್ಲ , ಯಾವುದು ಸರಿ 
ಎಂಬುದು ಮುಖ್ಯವಾದದ್ದು . 

- ಥಾಮಸ್ ಹಕ್ ಸೆ . 


- ಛಾಯಾಚಿತ : 
ದೇವಜಾ ನಿ ಬ್ಯಾನರ್ಜಿ 


ಚಂದಾ ದರಗಳು : 
ಬಿಡಿ ಸಂಚಿಕೆ .. 

- ೨ - ೫೦ 
೧ ವರ್ಷಕ್ಕೆ ಅಂಚೆ ಸೇರಿ ೨೯ - ೦೦ 
೨ ವರ್ಷಕ್ಕೆ 

೨) ೫೫ - ೦೦ 
೩ ವರ್ಷಕ್ಕೆ ೨, ೮೨ - ೦೦ 
KASTURI, March 1986 


ಚಂದಾದಾರರಿಗೆ ಸೂಚನೆ 
“ ಕಸ ರಿ ತಿಂಗಳ ಒಂದನೇ ದಿನಾಂಕ 
ದೊಳಗೆ ಪ್ರಕಟವಾಗುವುದು . ತಿಂಗಳ 
೫ ನೇ ದಿನಾಂಕದೊಳಗೆ ತಲಪದೇ ಹೋದರೆ 
ಚಂದಾದಾರರು ತಮ್ಮ ಟಪಾಲು ಕಟ್ಟೆಯಲ್ಲಿ 
ಮೊದಲು ವಿಚಾರಿಸಿ ಅನಂತರ ನನಗೆ 
ತಿಳಿಸಬೇಕು. ಪತ್ರ ವ್ಯವಹಾರ ಮಾಡುವಾಗ 
ಚಂದಾ ನಂಬರು ಹಾಕಿರಬೇಕು. 


Roarvozas 


ಈ ಸಂಚಿಕೆಯಲ್ಲಿ 


೯ಕ 


ಸಹಚಿಂತನ 
ಸ್ವಾಮಿ ದಯಾನಂದ ಸರಸ್ವತಿ 

" ಡಿ . ಎಸ್ . ಕುಲಕರ್ಣಿ 
ಶತಮಾನದ ಕೃತಿನೂರು 

ದೇಶಪಾಂಡೆ ಸುಬ್ಬರಾಯ ೧೦ 
ನನಗೆ ಆಶ್ಚರ್ಯವಾಗುತ್ತದೆ ! 

ಪಾ . ವೆಂ . ಆಚಾರ್ಯ ೧೭ 
ಶಿಲಾವನ 

- 

ಎಂ . ಶ. ೨೪ 
ಬಾನಂಗಣದಲ್ಲಿ ಗ್ರಹಗಳ ರಿಂಗಣ 

ಜಿ . ಟಿ. ನಾರಾಯಣರಾವ್ ೨೬ 
ಸಮುದ್ರ ದೈತ್ಯ ಮತ್ತು ಕಡಲ್ಗುದುರೆ ಆಜಾದ್ ಇಸ್ಮಾಯಿಲ್‌ಸಾಹೇಬ ೩೩ 
ಪದಾರ್ಥ ಚಿಂತಾಮಣಿ 

ಪಾ . ವೆಂ . ೩೬ 
ನಿರ್ಧಾರ (ಕಥೆ) 

ಮೋಹನ ವೇರ್ಣೆಕರ ೩೮ 
ಬದಲಾವಣೆ 

ವ , ಉಮೇಶ ಕಾರಂತ ೪೬ 
ನಿಮ್ಮ ಶಬ್ದ ಭಾಂಡಾರ ಬೆಳೆಯಲಿ 

೪೭ 
ಡಾ . ಎ . ಎನ್ . ನಾಗರಾಜರು 

ಪಾಂಡುರಂಗ ಹೆಗಡೆ ೪೯ 
ಇಲ್ಲಿ ಶಾರದಾ ಎಂದರೆ ಹೆಣ್ಣಲ್ಲ 

- ಖೇಚರ ೫೫ | 
ಮಕ್ಕಳ ಅಪಹರಣ ಹೇಗೆ? ಏಕೆ ? 

ಮಾ . ಭ , ಪೆರ್ಲ ೫೭ 
ಪ್ರಳಯ ಹೀಗೂ ಬರುತ್ತದೆ 

ಜಿ . ಆರ್ . ರಂಗಸ್ವಾಮಯ್ಯ ೬೧ 
ಅಂ . ರಾ . ಭ್ರಷ್ಟಾಚಾರ ಸಮಸ್ಯಾ ಪರಿಸಂವಾದ ( ಹರಟೆ) ಶಂ . ಬಾ . ಮನಗೋಳಿ ೬೫ 
ಪ್ರಾಚೀನ ಭಾರತದಲ್ಲಿ ವಿಜ್ಞಾನ 

ಬಂಡು ಕುಲಕರ್ಣಿ ೭೩ 
ಪೈಲ್ಯಾನ್ ಪಾಪಯ್ಯನವರು 

- ಪಿ . ಆರ್ . ತಿಪ್ಪೇಸ್ವಾಮಿ ೭೭ 
ವಸುಭಾಗ ಮತ್ತು ದುರ್ಗಸಿಂಹನ ಪಂಚತಂತ್ರ ಡಾ . ವರದರಾಜ ಹುಯಿಲಗೋಳ- ೮೧ 
ಹಸುವಿನ ಬಗ್ಗೆ ನಿಮಗೆಷ್ಟು ಗೊತ್ತು ? 

ಎಸ್ . ಪಿ . ಶಾನಭಾಗ ೮೬ 
ಸ್ತ್ರೀ - ಪುರುಷರು ಸರಿಸಮಾನರೆ ? 

ಬಿ . ಬಿ . ಸಿ . ಕುಮಾರ ೮೯ 
ಹಾರುವ ತಟ್ಟೆಗಳು 

ಎಂ . ಶಿವರಾಮ ಆಚಾರ್ ೯೪ 
ಬಾಲಕ್ಕೆ ಬಡಿದಾಟ 

ಪ್ರಾದ ಮುದಗಲ್ಲ ೯೭ 
ವೈದ್ಯರ ಹಸ್ತ ಸಾಮುದ್ರಿಕ 

ಡಾ . ಸಿ. ಅಶ್ವತ್ಥ ೧೦೦ 
ಕಾವಲು (ಕಥೆ) 

ಸುಭಾಷ ಭೇಂಡೆ ೧೦೨ 
ಚಲನಚಿತ್ರ ಭಾಷೆ - ಹಾಗೆಂದರೇನು? 

ಟಿ . ಪಿ . ಅಶೋಕ ೧೦೯ 
ಇದುವೆ ಜೀವ ಇದು ಜೀವನ 

೧೧೩ 
ಪುಸ್ತಕ ವಿಭಾಗ 
ಪ್ರತೀಕಾರ 

ಮಲ : ಮಾರೀ ಕೊರೆಲ್ಲಿ 
ಸಂಗ್ರಹಾನುವಾದ : ಗೀತಾ ಮುರಲಿ ೧೧೫ 


నీది జంతనా 


ಎಂಬುದರಲ್ಲಿ ಎರಡು ಮಾತಿಲ್ಲ ಎಂಬುದನ್ನು 

ಅದರ ಓದುಗನಾದ ನಾನು ಬಲ್ಲೆ . ಫೆಬ್ರು 
ವರಿ ೮೬ ರ ಕಸೂರಿಯಲ್ಲಿ ಪ್ರಕಟಗೊಂಡ 

“ ಅನಿಲಕುಮಾರ ಲಕೀನಾರ ಆಡಳಿತ ಮಾದರಿ ' 
ಪುನರ್ಜನ್ಮ ? 

- ಈ ಲೇಖನ ಓದುತ್ತಿದ್ದಂತೆ, ಇಂದಿನ 
ಫೆಬ್ರುವರಿ 'ಕಸ್ತೂರಿ' ಯಲ್ಲಿ ಪ್ರಕಟವಾದ 

ಭ್ರಷ್ಟಾಚಾರ , ಅನೀತಿ, ಅನ್ಯಾಯ, ಅದಕ್ಷತೆ 
“ ಇದು ಪುನರ್ಜನ್ಮವೇ ? ' ಶ್ರೀ ಸೀತಾರಾಮ 

ಯಿಂದ ತುಂಬಿ ತುಳುಕುತ್ತಿರುವ ನಮ್ಮ ಸರಕಾರಿ 
ಪಾಟೀಲರು ಬರೆದ ಲೇಖನದಿಂದ ತುಂಬಾ 

ಯಂತ್ರದಲ್ಲಿ - ಈ ರೀತಿಯ ನಡೆಯುತ್ತಿ 
ರೋಮಾಂಚನಗೊಂಡೆ. 

ದೆಯೆ ? ಎಂದು ನಂಬದಾದೆ. ಆದರೆ ವಾಸ್ತವಿ 
ಮಹಾಲಿಂಗಪುರ - ಮಹಾಲಿಂಗ ಹಿಟ್ಟಿನಮಠ 

ಕಾಂಶವನ್ನು ಅರಿತಾಗ ನಂಬಲೇಬೇಕಾಯಿತು. 
ಫೆಬ್ರುವರಿ ಸಂಚಿಕೆಯಲ್ಲಿ ಪ್ರಕಟವಾದ 

ಕಾರಟಗಿ 

- ಪಿ , ವೀರೇಶ್ 
ಲೇಖನ ' ಪುನರ್ಜನ್ಮ ' ತುಂಬ ಸೊಗಸಾಗಿದೆ. 
ಓದುತ್ತ ಹೋದಂತೆ ಯುವ ಸಾಹಸಿ ಲೇಖಕರ 

- ಲಕೀನಾ ಮಾದರಿ : ಆಡಳಿತ ಸುಧಾರಣೆಯ 
ಸಂಗಡ ಹಿಮಾಲಯದ ಗಿರಿ -ಕಂದರಗಳ ಕಾಡಿ 

ಲ್ಲೊಂದು ಮೈಲುಗಲ್ಲು' ( ಫೆಬ್ರುವರಿ ೧೯೮೬ ) 
ನಲ್ಲಿ ನಾನೂ ಇದ್ದಂತೆ ಭಾಸವಾಗಿ , ಮೈ ಉತ ಮ ಲೇಖನಕಾಗಿ ನೆಚ್ಚಿನ ' ಕಸ್ತೂರಿ' ಗೂ 
ರೋಮಾಂಚನವಾಯಿತು, 

- ಲೇಖಕ ಶ್ರೀ ರಾಮಕೃಷ್ಣ ಬಡಶೇಷಿಯವರಿಗೂ 
ಧಾರವಾಡ - ಮಹಾಂತೇಶ ಮೋಟಗಿ 

ಧನ್ಯವಾದಗಳು . ' ಲಕೀನಾ ಮಾದರಿ' ನಮ್ಮ 
ಅಗ್ನಿವರ್ಣ 

ರಾಜ್ಯದ ಎಲ್ಲಾ ಕಚೇರಿಗಳಲ್ಲೂ ಅಳವಡು 
' ಕಸ್ತೂರಿ' ಯ ಜನವರಿ - ಫೆಬ್ರುವರಿ ತಿಂಗಳ | 

ವಂತೆ ಕ್ರಮ ಕೈಗೊಳ್ಳಬೇಕು. ಈ ಮಾದರಿ 
ಸಂಚಿಕೆಗಳಲ್ಲಿ ಪುಸ್ತಕ ವಿಭಾಗದ ಸರ್ವ ಸುಖ 

ನಮ್ಮ ದೇಶದ ಎಲ್ಲಾ ರಾಜ್ಯಗಳಿಗೂ ಬಹಳ 
ಶೋಧಕ ' ಅಗ್ನಿವರ್ಣ ' ಕಾದಂಬರಿ ಅತ್ಯಂತ ಸೂಕ – ಉಪಯುಕ್ತ ಆಡಳಿತವನ್ನು ಸರಳ , 
ರಸಭರಿತವಾಗಿತ್ತು . 

ಸ್ವಚ್ಛ , ಚುರುಕಾಗಿಡಲು ಇಂಥ ಸುಧಾರಣೆ 
ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ವಿನೂತನ ಗಳು ಸಾಗತಾರ್ಹ. 
ದಾಖಲೆ ಸ್ಥಾಪಿಸುತ್ತಾ ಬಂದಿರುವ ನಿಮ್ಮ 

* ಈ ಲೇಖನದ ಪುಟ ೨೯ರ ೨೧ನೇ ಸಾಲಿ 
ಮಾಸಪತ್ರಿಕೆಯಲ್ಲಿ ಮಾಸಕ್ಕೊಂದಾದರೂ ಇಂತಹ 

ನಲ್ಲಿ “ ... ಮಧ್ಯಮ ವರ್ಗಗಳ ಹಾವಳಿ .. . ” 
ಕಾದಂಬರಿಗಳು ಹೊರ ಬರಲಿ . 

ಎಂದಿದೆ. ಇದು “ಮಧ್ಯವರ್ತಿಗಳ ಹಾವಳಿ ” 
ಕೆ . ಎಲ್ . ಎಲ್ . - ಎವರ್ , ಎಚ್ . ನಾಯಕ 

ಎಂದಿರಬೇಕಿತ್ತು , ಅಲ್ಲವೇ ? 
ಆಕರ್ಷಕ ಮುಖಚಿತ್ರದಂತೆ , ಸಂಗ್ರಹ 

ಮಂಗಳೂರು- ೨ - ವಿ . ಬಾಸೆಲ್ ಹನ್ಸ್ 
ಯೋಗ್ಯ. ಪುಸ್ತಕ ವಿಭಾಗ ' ಸರ್ವ ಸುಖ 
ಶೋಧಕ ' ಫೆಬ್ರುವರಿ ತಿಂಗಳ ಕಸೂರಿಯ ಸ್ವಾಗತಾರ್ಹ ಹೆಜ್ಜೆ 
ಕಂಪನ್ನು ಇಮ್ಮಡಿಯಾಗಿಸಿದೆ. ' ದಿನಕರ ಹಿಮಾಲಯದಲ್ಲಿ ಹೆಪ್ಪುಗಟ್ಟಿಸುವ ಅನುಭವ 
ದೇಸಾಯಿ ' ಲೇಖನ ಓದುತ್ತಿದ್ದಂತೆ ಚುಟುಕ ಈ ಲೇಖನವು ಜೀವಿಯ ಮನೋಜ್ಞತೆಯನ್ನು 
ಬ್ರಹ್ಮ ದಿನಕರರ ಅಪರಿಮಿತ ಕರ್ತೃತ್ವ ಶಕ್ತಿ , ವಿಶ್ಲೇಷಿಸುವಂತಹ ಭಾವನಾತ್ಮಕ ಅನುಭವಜನ್ಯ 
ಕವಿ ಹೃದಯಗಳ ನೆನಪಿನಿಂದಾಗಿ ಹೃದಯ ಕೃತಿಯಾಗಿದೆ. ತರುಣ ಹಾಗೂ ಸಾಹಸಿ ಲೇಖ 
ಭಾರವಾಯಿತು. 

ಕರಿಗೆ ಧನ್ಯವಾದಗಳು . 
ಗುಲಬುರ್ಗಾ 

- ಮುಕುಂದ ಹೆರಕಲ್ಲ ಶತಮಾನದ ಕೃತಿನೂರು ದೇಶಪಾಂಡೆ ಸುಬ್ಬ 
ಲಕೀನಾ ಮಾದರಿ 

ರಾಯರ ಈ ಕೃತಿಯು ಬಹು ಮೌಲಿಕವಾದುದು. 
ಕನ್ನಡದ ಕಂಪನ್ನು ಹೊರಹೊಮ್ಮಿಸುವ ಇಂದು ಸಮಕಾಲೀನ ವಿಮರ್ಶಕರಲ್ಲಿ ಸ್ವಭಾವವೇ 
ಕನ್ನಡದ ಅಗ್ರಮಾನ್ಯ ಮಾಸಪತ್ರಿಕೆ ' ಕಸ್ತೂರಿ' ಹೆಚ್ಚಾಗಿ ಎದ್ದು ತೋರುತ್ತಿರುವಾಗ ಯಾವುದೇ 


ಕಸ್ತೂರಿ, ಮಾರ್ಚ್ ೧೯೮೬ 


ಪೂರ್ವಾಗ್ರಹಕ್ಕೆ ಬಲಿಯಾಗದೆ ಒಂದು ಕಾಲದ ಘೋಸಾರ್ 
ಸಾಹಿತ್ಯ ಪ್ರವಾಹವನ್ನು ಕುರಿತು ನಿರ್ಮಲ ಫೆಬ್ರುವರಿ ಕಸೂರಿ' ಯಲ್ಲಿ ಪ್ರಕಟವಾದ 
ಮನಸ್ಸಿನಿಂದ ಚಿಂತನೆ ಮಾಡಿದ ಹಾಗೂ ಹ , ಶಿ , ಭೈರನಟ್ಟಿ ಯವರ ವೈಜ್ಞಾನಿಕ ಕಥೆ 
ಮುಂದುವರೆದ ಅವರ ಪ್ರಯತ್ನವು ಸಾತ್ವಿಕ (ಫೋಸಾರ್‌ ' ಓದಿದೆ. 
ಸಾಹಿತ್ಯ ಚಿಂತಕರಿಗೆ ತುಂಬ ಮನೋಜ್ಞವಾದ ವಾಸ್ತವ ಲೋಕದಿಂದ ಭ್ರಾಮಕ ಜಗತ್ತಿಗೆ 
ವಿಷಯವಾಗಿದೆ. 

ಓದುಗರನ್ನು ಸೆಳೆದೊಯು , ರೋಮಾಂಚಕ 
ಕೆಲವರು ಇಂದು ಆಂಗ್ಲ ಭಾಷಾ ಪರಿಣತ ಅನುಭವಗಳನ್ನು ನೀಡುವ ಇಂಥ ವೈಜ್ಞಾನಿಕ 
ರಾಗಿ, ಕೇವಲ ಕೆಲವರ ಕೃತಿಗಳನ್ನಷ್ಟೇ ನೋಡಿ ಕಥೆಗಳು 'ಕಸ್ತೂರಿ' ಯಲ್ಲಿ ಇನ್ನಷ್ಟು ಬರಲಿ . 
ಕೊಂಡು ಆ ಕೃತಿಗಳಿಗೆ ಪ್ರಾದೇಶಿಕ ಕವಚಗಳನ್ನು ಮು ಖಾ , ಹುಬ್ಬಳ್ಳಿ , - ನಾಗೇಶ್ ಬಡಿಗೇರ 
ತೊಡಿಸಿ ಅಹೋರೂಪ ಮಯೋಧ್ವನಿ ಎಂಬ ಇದಲ್ಲ 
ರೀತಿಯಲ್ಲಿ ವಿಮರ್ಶ ಮಾಡುತ್ತಲಿದ್ದಾರೆ. ಫೆಬ್ರುವರಿ ಸಂಚಿಕೆಯಲ್ಲಿ ಪ್ರಕಟವಾದ ' ಜಗ 
ಅಂಥವರನ್ನು ಬಹು ದೊಡ್ಡ ವಿಮರ್ಶಕರೆಂದು ತಿನ ಅತಿ ವೇಗದ ರೈಲು' (ಸಿ . ವಿಶ್ವೇಶ್ವರ) 
ಕರೆಯುವ ಗುಂಪನ್ನು ಸಹ ಅಂಥವರು ತಾವೇ ಎಂಬ ಲೇಖನ ಓದಿದೆ. ಆದರೆ ಈ ಟಿ. ಜಿ. 
ಪರಿಶ್ರಮಪಟ್ಟು ಸಿದ್ಧಪಡಿಸಿಕೊಂಡಿರುತ್ತಾರೆ. ವಿ . ರೈಲಿಗಿಂತಲೂ ವೇಗವಾಗಿ ಓಡುವ ರೈಲು 
ವಸ್ತುನಿಷ್ಠವಾದ ಸಾಹಿತ್ಯದ ಸ್ಪಂದನವನ್ನು ಜರ್ಮನಿಯಲ್ಲಿದೆ. ಅದು ಗಂಟೆಗೆ ೪೮೦ 
ಕಾಣುವದೇ ಬಹು ದುರ್ಲಭ ಎಂದೆನಿಸುವ ಈ ಕಿ. ಮೀ . ಗಳ ವೇಗದಲ್ಲಿ ಹೋಗುತ್ತದೆ: ಆ 
ಕಾಲದಲ್ಲಿ ರಚಿತವಾಗಿ ವಾಚಕರ ಕೈಗೆ ಮುಟ್ಟಿ ಸು ರೈಲಿನಲ್ಲಿ ೮ ಬೋಗಿಗಳಿದ್ದು ಪ್ರತಿ ಬೋಗಿಯ 
ವಂತೆ ಮಾಡಿದ ತಮ್ಮ ಈ ಪ್ರಯತ್ನವು ತುಂಬ ಲ್ಲಿಯ ೧೦೦ ಜನರು ಪ್ರಯಾಣಿಸಬಹುದು. 
ಯೋಗ್ಯ ಹಾಗೂ ಸಮಯೋಚಿತ , 

ಹುಬ್ಬಳ್ಳಿ 

- - ಪ್ರವೀಣ ಕೆ . 
ಬೆಂಗಳೂರು - ಆದ್ಯ ರಾಮಾಚಾರ್ಯ . ಸಂಬಳ 
ಶ್ರೀ ದೇಶಪಾಂಡೆ ಸುಬ್ಬರಾಯರ ' ಶತ 

- ಆರ್ಥಿಕ ಅಸಮತೋಲನದಿಂದ, ಗ್ರಾಮೀಣ 
ಮಾನದ ಕೃತಿ ರು ' ಮಾಲಿಕೆಯ ಪ್ರಸ್ತಾವನೆ 

ಪ್ರದೇಶಗಳಲ್ಲಿ ಬಡವರಿಗೆ ಶಿಕ್ಷಣವು ಗಗನ 
ಓದಿ ಪ್ರಭಾವಿತನಾಗಿದ್ದೇನೆ. ಮುಂಬರುವುದರ 

ಕುಸುಮ ಎಂಬ ವಾಸ್ತವಿಕ ಸತ್ಯವನ್ನು ನಿರೂಪಿ 
ಕಣ್ಮನ್ನೆಯಾಗಿದೆ ಈ ಪ್ರಸ್ತಾವನೆ, ಪ್ರಸ್ತಾವನೆಗೆ 

ಸಿದ ಎಸ್ . ನಟರಾಜ್ ಅವರ ಕಥೆ ' ಸಂಬಳ' 
ಅನುಗುಣವಾಗಿ ಮುಂದಿನ ಮೂರು ಕೃತಿಗಳ 

(ಕಸ್ತೂರಿ ಫೆಬ್ರುವರಿ) ಮನೋಜ್ಞವಾಗಿತ್ತು . 

ಬೆಂಗಳೂರು - 
ಸಮೀಕ್ಷೆ ಕಸ್ತೂರಿ' ಯಲ್ಲಿ ಬಂದರೆ ಕನ್ನಡ 

- ಪ , ರಾಮಚಂದ್ರರಾವ್ 

ತಿದ್ದುಪಡಿ 
ಸಾಹಿತ್ಯಕ್ಕೆ ಇದು ಅಮೋಘ ಕಾಣಿಕೆಯಾಗ . 

- 'ಕಸ್ತೂರಿ' ಫೆಬ್ರುವರಿ ಸಂಚಿಕೆ ಕೈಸೇರಿತು . 
ಬಹುದು ಎಂದು ನಾನು ನಂಬುತ್ತೇನೆ. .. 

ನನ್ನ ' ವಿಷ್ಣುದಾಸ ಭಾವೆ' ಲೇಖನದಲ್ಲಿ ಮುದ್ರಾ 
ಧಾರವಾಡ 

ರಾಕ್ಷಸನ ಚಟುವಟಿಕೆ ಕೆಳಗಿನಂತಿದೆ . 
ವ್ಯಗ್ರತೆ 

- ( ೧) ಪುಟ ೫೧ “ಕ್ರಿಸ್ತಶಕ ೧೮೪೩ ರಿಂದ 
- ತಿರುಮಲೇಶರು ಬರೆದ 'ವ್ಯಗ್ರತೆ' ಕವನ ಕ್ರಿಸ್ತಶಕ ೧೯೬೩ರ ಬದಲಾಗಿ “ಕ್ರಿಸ್ತಶಕ 
ನಿಜಕ್ಕೂ ಇಂದಿನ ಬದುಕಿನ ಕಟುವಾಸ್ತವದ ೧೮೪೩ ರಿಂದ ೧೮೬೨ ” ಎಂದಿರಬೇಕು. 
ಸತ್ಯಕ್ಕೆ ಒಳದನಿಯಾಗಿ ಮೂಡಿಬಂದಿದೆ. ( ೨) ಪುಟ ೫೨ ಕೊನೆಯ ಸಾಲಿನಲ್ಲಿ “ ದಿನ 
ಭಾವನೆ , ಅರ್ಥ , ಕಾವ್ಯದಲ್ಲಿ ಘನೀಭೂತಂ ಚರಿಯಕಾಲ ೧೮ - ೧೨ - ೧೮೪೬ ರಿಂದ ೨೦ - ೨ 
ಡಿದೆ. ಒಂದೇ ಆದರೂ ಇಂಥ ಉತ್ತಮ ಕವನ ೧೮೫೧ರ ಬದಲು ೩೦ - ೭ - ೧೮೫೧ ಎಂಬುದು 
ಪ್ರತಿ ' ಕಸ್ತೂರಿ' ಯಲ್ಲಿ ಪ್ರಕಟವಾಗಲಿ , ಮಹತ್ವದ್ದು. 
ಅಥಣಿ 

- ಸುಧೀರ ಕುಲಕರ್ಣಿ , ಮುಂಬಯಿ - ಪ್ರಲ್ಲಾದ ಮುದಗಲ್ಲ 


ಕರಿ 


ವರ್ಷ : ೩೦ 


ವಾರ್ಚ್ ೧೯೮೬ 


ಸಂಚಿಕೆ : ೭ 


ಸಂಪ್ರದಾಯದಿಂದ ವೇದಾಂತದ ಕಾಶ್ಯಾನುಷ್ಠಾನ 


ಸ್ವಾಮಿ ದಯಾನಂದ ಸರಸ್ವತಿ 


ಸಂದರ್ಶನ : ಡಿ . ಎಸ್ . ಕುಲಕರ್ಣಿ 


ಷಿಕೇಶದಲ್ಲಿಯ ಆರ್ಷವಿದ್ಯಾಪೀಠದ ಸ್ವಾಮಿ ಗುರುವು ಶಿಷ್ಯನಿಗೆ ಬ್ರಹ್ಮವಿದ್ಯೆ ನೀಡಿ, ಮುಂದಿ 
- ೧ ದಯಾನಂದ ಸರಸ್ವತಿಯವರು ಶ್ರೇಷ್ಠ ನವರಿಗೆ ' ಗುರು' ವಾಗಲು ಅವನಿಗೆಡೆಮಾಡಿ 
ವೇದಾಂತ ಬೋಧಕರೂ , ಶೋತಿಯರೂ ಕೊಡುತ್ತಾನೆ ಎಂದು ಹೇಳುತ್ತಾರೆ. 
ಬ್ರಹ್ಮನಿಷ್ಠರೂ ಆದ ಅವರು ಕಳೆದ ಹಲವಾರು - ಸ್ವಾಮಿ ದಯಾನಂದರಿಗೆ ಜಗತ್ತಿನಾದ್ಯಂತ 
ವರ್ಷಗಳಿಂದ ದೇಶ, ವಿದೇಶಗಳಲ್ಲಿ ವೇದಾಂತ ತರಬೇತಿ ಹೊಂದಿದ ಅನೇಕ ಜನ ಶಿಷ್ಯರಿದ್ದು ; 
ವಿಚಾರ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿ ಅವರೆಲ್ಲ ಋಷಿಗಳ ಸಂದೇಶದ ಪ್ರಚಾರ 
ದ್ದಾರೆ. ಉಪನಿಷತ ಹಾಗೂ ಭಗವದ್ಗೀತೆ ಕಾರ್ಯ ಮಾಡುತ್ತಿದ್ದಾರೆ. ಸ್ವಾಮೀಜಿ ಇಷ್ಟ 
ಗಳನ್ನು ಕುರಿತು ಅವರು ಸುಲಭ , ಸರಳ ರಲ್ಲಿಯೇ ಕೊಯಿಮತ್ತೂರಲ್ಲೊಂದು ಮತ್ತು 
ಭಾಷೆಯಲ್ಲಿ ನೀಡುವ ಪ್ರವಚನಗಳಿಗೆ ಬಹು ಅಮೇರಿಕದಲ್ಲೊಂದು ಹೀಗೆ ಎರಡು ಗುರು 
ದೊಡ್ಡ ಸಂಖ್ಯೆಯಲ್ಲಿ ಜನ ಆಸ್ಥೆಯಿಂದ ನೀರು ಕುಲ ಪ್ರಾರಂಭಿಸಲು ಯೋಜಿಸಿದ್ದಾರೆ. 
ತಾರೆ. 

ಕಳೆದ ಡಿಸೆಂಬರ್‌ ತಿಂಗಳಲ್ಲಿ ಹತ್ತು ದಿನಗಳ 
ಅವರು ನಿಜವಾದ ಅರ್ಥದಲ್ಲಿ ' ಗುರು ' ಗಳೂ ಆಧ್ಯಾತ್ಮಿಕ ಪ್ರವಚನ ನೀಡಲು ಹುಬ್ಬಳ್ಳಿಗೆ 
ಸಂಪ್ರದಾಯನಿಷ್ಠರೂ ಆಗಿದ್ದಾರೆ. ಪರಂಪರೆ ಆಗಮಿಸಿದ್ದ ಸ್ವಾಮೀಜಿ ಕಸ್ತೂರಿ' ಗಾಗಿ 
ಅಥವಾ ಸಂಪ್ರದಾಯವು ವೇದಾಂತವನ್ನು ಅನು ವಿಶೇಷ ಸಂದರ್ಶನ ನೀಡಿದರು , ಅದರ ಕೆಲ 
ಷ್ಠಾನಕ್ಕೆ ತರುತ್ತದೆಯೆಂಬುದು ಅವರ ದೃಢ ತುಣುಕುಗಳಿವು: 
ಅಭಿಮತ, ಋಷಿಗಳ ದಾರ್ಶನಿಕ ವಿಷಯದಲ್ಲಿ ಪ್ರಶ್ನೆ : - ಸ್ವಾಮಿಗಳೆ, ಮೌಲ್ಯವೆಂದರೆ ತನಗೆ 
ಗುರು - ಶಿಷ್ಯ ಪರಂಪರೆ ಅತ್ಯಂತ ಮಹತ್ವ ಮೌಲಿಕವಾದೆಂದು ನೀವು ಒಂದು ಕಡೆ 
ದ್ದೆನ್ನುವ ಅವರು ಈ ಪರಂಪರೆಗನುಸಾರವಾಗಿ ವ್ಯಾಖ್ಯಾನಿಸಿದ್ದೀರಿ. ಹಾಗಾದರೆ , ಧರ್ಮಗ್ರಂಥ 


ಕಸ್ತೂರಿ, ಮಾರ್ಚ್ ೧೯೮೫ 


ಗಳ ಪ್ರಕಾರ, ಅಂತೆಯೇ ನಿಮ್ಮ ಪ್ರಕಾರ ಗೌರವ, ಅಧಿಕಾರದ ಕಾರಣಕ್ಕಾಗಿಯಲ್ಲ. 
ಜೀವನದ ಶಾಶ್ವತ ಮೌಲ್ಯಗಳಾವವು? 

ಸಾರ್ವತ್ರಿಕ ಮೌಲ್ಯಗಳೆಂದರೆ ಇವು: ಇತರ 
ಉತ್ತರ : - ನೀವುಕೇಳುತ್ತಿರುವ, ಶಾಶ್ವತ ರಿಂದ ನನಗೆ ಯಾವುದೇ ಬಗೆಯ ನೋವು 
ಮೌಲ್ಯಗಳು ಸಾರ್ವತ್ರಿಕ ಮೌಲ್ಯಗಳೇ ಹೊರತು ಉಂಟಾಗಬಾರದೆಂದು ನಾನು ಬಯಸುತ್ತೇನೆ. 
ಬೇರೇನೂ ಅಲ್ಲ. ಪ್ರತಿಯೊಬ್ಬನಿಗೂ ತನ್ನ ಇತರರು ಕೂಡ ಅಪೇಕ್ಷಿಸುವದು ಇದನ್ನೇ . 
ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿ ದೈಹಿಕವಾಗಿ , ಮಾನಸಿಕವಾಗಿ ಅಷ್ಟೇ ಏಕೆ, 
ಕೊಳ್ಳಲು, ಈ ಜಗತ್ತಿನೊಂದಿಗೆ ವ್ಯವಹರಿಸಲು ಶಾಬ್ಲಿಕವಾಗಿ ಸಹ ತನಗೆ ಇತರರಿಂದ ನೋವು 
ಈ ಸಾರ್ವತ್ರಿಕ ಮೌಲ್ಯಗಳೇ ಆಧಾರ . ಉಂಟಾಗಬಾರದೆಂದು ಪ್ರತಿಯೊಬ್ಬನೂ ಬಯ 
ಯಾರಿಂದಲೂ ಹೇಳಿಸಿಕೊಳ್ಳದೆ ಪ್ರತಿಯೊಬ್ಬನೂ ಸುತ್ತಾನೆ. ಹಾಗೆಯೆ , ತನ್ನ ಸಂಪತ್ತಿನ 
ಅದನ್ನು ಗ್ರಹಿಸಿಕೊಳ್ಳುತ್ತಾನೆ. ಇತರರು ನನಗೆ ದರೋಡೆಯಾಗಬೇಕೆಂದು ಯಾರೂ - ದರೋಡೆ 
ಗೌರವ ನೀಡಬೇಕೆಂದು ನಾನು ಬಯಸಿದರೆ ಬೋರನು ಕೂಡ - ಬಯಸುವದಿಲ್ಲ. ತನಗೆ 
ನಾನು ಇತರರನ್ನು ಗೌರವಿಸಲೇಬೇಕು. ಯಾರೂ ಸುಳ್ಳು ಹೇಳಬಾರದೆಂದು ಎಲ್ಲರೂ 

ಈ ಸಾರ್ವತ್ರಿಕ ಮೌಲ್ಯಗಳು ಬದಲಾವಣೆ ಬಯಸುತ್ತಾರೆ. ಪ್ರತಿಯೊಬ್ಬನೂ ಇತರರಿಂದ 
ಹೊಂದತಕ್ಕಂಥವಲ್ಲ. ಅವು ಹಿಂದೆ ಇದ್ದಂ ಅನುಕಂಪ, ಸ್ನೇಹ ವಿನಿಮಯವನ್ನು 
ತೆಯೇ ಮುಂದುವರೆಯುತ್ತವೆ; ಭವಿಷತ್ತಿನಲ್ಲಿ ಅಪೇಕ್ಷಿಸುತ್ತಾನೆ. ಹೀಗಾಗಿ, ಅಹಿಂಸೆ, 
ಕೂಡ ಈಗ ಇದ್ದಂತೆಯೇ ಇರುತ್ತವೆ. ಇತರರು ಕಳ್ಳತನ ಮಾಡದಿರುವುದು , ಸತ್ಯ ಮಾತನಾಡು 
ನನ್ನ ನಡತೆಯನ್ನು ಮೆಚ್ಚಬೇಕೆಂಬುದಾದರೆ ವುದು , ಅನುಕಂಪ, ಕೊಡತಕ್ಕೊಳ್ಳುವದು , 
ನಾನು ಇತರರ ನಡತೆ ಹಾಗೂ ಒಳ್ಳೆಯ ಗುಣ ಮಿತ್ರತ್ವ ಮುಂತಾದವುಗಳೆಲ್ಲ ಸಾರ್ವತ್ರಿಕ 
ಗಳನ್ನು ಮೆಚ್ಚಲೇಬೇಕು. ಮೌಲ್ಯವನ್ನು ಮೌಲ್ಯಗಳು. ಇವುಗಳನ್ನು ನಾವು ಬೇರೆಯ 
ಮೌಲಿಕ ಕಾರಣಕ್ಕಾಗಿ ಮೌಲೀಕರಿಸಬೇಕೆ ವಿನಾ ವರಿಂದ ಹೇಳಿಸಿಕೊಳ್ಳದೆ ಕಲಿಯುತ್ತೇವೆ. ಇತರ 

ರಿಂದ ಹೇಳಿಸಿಕೊಂಡು ಕಲಿಯುವಂಥವುಗಳು 
ಸಾರ್ವತ್ರಿಕವಾಗಲಾರವು. ಇತರರಿಂದ ಹೇಳಿಸಿ | 
ಕೊಳ್ಳಬಯಸದ ಜನ ಯಾವಾಗಲೂ ಇದ್ದೇ 
ಇರುತ್ತಾರೆ. ಈ ಮೌಲ್ಯಗಳೇ ಜಗತ್ತಿನೊಂದಿಗೆ 
ಮನುಷ್ಯನ ಕಾರ್ಯನಿರ್ವಹಣೆಗೆ ಆಧಾರ . 
- ಪ್ರ : - ಗುರು ಅಥವಾ ಸಂನ್ಯಾಸಿಗೆ ಅಧ್ರ 
ಯನ, ಅಧ್ಯಾಪನಗಳೆರಡೇ ಕೆಲಸವೆಂದು ನಿಮ್ಮ 
ಪ್ರವಚನದಲ್ಲಿ ಹೇಳಿದ್ದೀರಿ. ಹಾಗಾದರೆ ಸ್ವಾಮಿ 
ಗಳಾದವರಿಗೆ ಯಾವುದೇ ಸಾಮಾಜಿಕ ಕರ್ತವ್ಯ 
ವಿಲ್ಲದೆಂದು ಇದರರ್ಥವೆ ? 

ಉ : - ಇಲ್ಲಿ ' ಗುರು ' ಶಬ್ದ ಉಚಿತವಲ್ಲ . 
ಗುರು ಮತ್ತು ಸಂನ್ಯಾಸಿ ಇವರಲ್ಲಿ ಅಂತರವಿದೆ. 
ಗುರು ಸಂನ್ಯಾಸಿಯಾಗಿರಲಿಕ್ಕಿಲ್ಲ, ಹಾಗೆಯೆ 
ಸಂನ್ಯಾಸಿಕೂಡ ಗುರುವಾಗಿರಬೇಕೆಂತಲೂ ಇಲ್ಲ. 
ಗುರುವೆಂದರೆ ಬೋಧಿಸುವವನು , ಸಂನ್ಯಾಸಿಯಂ 
ಬೋಧಿಸಬಹುದು, ಬೋಧಿಸದಿರಬಹುದು , 

ಆದರೆ ಅವನು ಅಧ್ಯಯನನಿರತನಾಗಿರುತ್ತಾನೆ. 
ಸ್ವಾಮಿ ದಯಾನಂದರು 

ಸಂನ್ಯಾಸಿಯಾಗುವವನು ಮುಂಚೆ ಬ್ರಹ್ಮಚರ್ಯ 


ಸ್ವಾಮಿ ದಯಾನಂದ ಸರಸ್ವತಿ 
ಗೃಹಸ್ಥ ಮತ್ತು ವಾನಪ್ರಸ್ಥ - ಈ ಮೂರೂ ಪದ್ದತಿಯೆಂದರೆ ಶಬ್ದ ಪ್ರಯೋಗ, ಸರಿಯಾದ 
ಅಶ್ರಮಗಳನ್ನು ದಾಟಿ ಬಂದಿರುತ್ತಾನೆ. ಇದು ಶಬ್ದ ಪ್ರಯೋಗದಿಂದ ' ದರ್ಶನ' ವಾಗುತ್ತದೆ. 
ಸಾಮಾನ್ಯ ಪರಿಪಾಠ . ಇದಕ್ಕೆ ಕೆಲ ಅಪವಾದ ಅನುಚಿತ ಪ್ರಯೋಗದಿಂದ ಗೊಂದಲವುಂಟಾಗು 
ಗಳೂ ಇವೆ . ಮುಂಚಿನ ಈ ಮೂರೂ ಆಶ್ರಮ ಇದೆ. ಕರಭಂಗುರವಾದ ಶಬ್ದಗಳಿಂದ ಅನಂತದ 
ಗಳಲ್ಲಿ ಅವನು ಸಮಾಜಸೇವೆಗೈದಿರುತ್ತಾನೆ ದರ್ಶನ ಮಾಡಿಸಬೇಕಾಗುತ್ತದೆ. ಇಲ್ಲಿ ಯಥೋ 
ಮತ್ತು ಸಮಾಜದಿಂದ ಸೇವೆ ಪಡೆದಿರುತ್ತಾನೆ. ಚಿತ ಶಬ್ದಗಳನ್ನು ಬಳಸದಿದ್ದರೆ, ಬರಿ ಶಬ್ಲಾ 
ಅಧ್ಯಾತ್ಮಿಕ ಜ್ಞಾನಕ್ಕೋಸುಗ ಅವನು ಸಂನ್ಯಾಸಿ ಡಂಬರವಾಗುವುದು , 
ಯಾಗಿರುತ್ತಾನೆ. ಸಂನ್ಯಾಸಿಯಾದಬಳಿಕ ಅವನು ಪ್ರ :- ವೇದ ಕಾಲದಿಂದಲೂ ಮಹಿಳೆಯರನ್ನು 
ಸಮಾಜದಲ್ಲಿ ರಾಜಕೀಯ , ಸಾಮಾಜಿಕ , ಆರ್ಥಿಕ ಕಡೆಗಣಿಸಲಾಗಿದೆಯೆಂಬ ಭಾವನೆಯಿದೆ. ಅವರಿಗೆ 
ವ್ಯವಸ್ಥೆಯ ಅಂಗವಾಗಿ ಉಳಿಯುವದಿಲ್ಲ . ಸರ್ವ ವೇದಾಧ್ಯಯನ ಅಧಿಕಾರವಿಲ್ಲವೆಂಬ ಅಭಿಪ್ರಾ 
ತ್ಯಾಗಿಯಾಗಿಬಿಡುತ್ತಾನೆ. ಅವನಿಗೆ ಸಮಾಜದ ಯವೂ ಇದೆ. ನಮ್ಮಲ್ಲಿ ಸ್ವಾಮಿಗಳೇ ಹೆಚ್ಚಿನ 
ಹಂಗು ಇರುವುದಿಲ್ಲ. ಆದರೆ ಸಮಾಜ ಅವನಿಂದ ಸಂಖ್ಯೆಯಲ್ಲಿದ್ದಾರೆ. ಸ್ವಾಮಿನಿಯರ ಸಂಖ್ಯೆ ತೀರ 
ಉಪಕೃತ, ಸಂನ್ಯಾಸಿಯು ಸಮಾಜಕ್ಕೆ ಸಲ್ಲಿಸ ನಿಕೃಷ್ಟ , ಸ್ವಾಮಿಗಳೆ , ಈ ಬಗ್ಗೆ ನಿಮ್ಮ 
ಬೇಕಾದ ಕರ್ತವ್ಯವನ್ನು ಆಗಲೇ ಮಾಡಿ ಮುಗಿಸಿ ಅಭಿಪ್ರಾಯವೇನು ? 
ಬಿಟ್ಟಿರುತ್ತಾನೆ, ಅಧ್ಯಯನ ಇಲ್ಲವೆ ಅಧ್ಯಾಪನ ಉ : - ನೀವು ಹೇಳುವುದು ಪೂರ್ಣ 
ಮಾತ್ರ ಅವನ ಕರ್ತವ್ಯ , ಇನ್ನೊಂದು ಮಾತು , ಸರಿಯಲ್ಲ. ವೇದಕಾಲದ ಸಮಾಜ ಕರ್ಮದ 
ಅವನು ಸಮಾಜದಲ್ಲಿ ಯಾರೊಂದಿಗೂ ಸ್ಪರ್ಧೆ ಆಧಾರದ ಮೇಲೆ ರೂಪುಗೊಂಡಿದೆ. ಕರ್ಮಗಳು. 
ಗಿಳಿಯಕೂಡದು. 

ಯಾವಾಗಲೂ ವಿಭಿನ್ನವಾಗಿರುತ್ತವೆ. ವೈದಿಕ 
- ಪ್ರ : - ಆದರೆ ಶಂಕರಾಚಾರ್ಯರು ವಿವಿಧ ಸಮಾರಂಭಗಳಲ್ಲೆಲ್ಲ, ಮಹಿಳೆಗೆ ಮಹತ್ವದ 
ಕಡೆಗಳಲ್ಲಿ ಮಠಗಳನ್ನು ಸ್ಥಾಪಿಸಿದರಲ್ಲ, ಇದು ಸ್ಥಾನ ನೀಡಲಾಗಿದೆ. ಗೃಹಸ್ಥನು ನಡೆಸುವ ಇಂಥ 
ಸಾಮಾಜಿಕ ಸೇವೆಯಲ್ಲವೆ? 

ಸಮಾರಂಭಗಳ ಪ್ರಾರಂಭಿಕ ವಿಧಿಗಳಲ್ಲಿ ಅವಳು , 
ಉ : - ಶಂಕರಾಚಾರ್ಯರು ಸ್ಥಾಪಿಸಿದ ಇರಲೇಬೇಕಾಗುತ್ತದೆ. ಅಲ್ಲದೆ ಸಮಾರೋಪದ, 
ಮಠಗಳು ವಿದ್ಯಾಕೇಂದ್ರಗಳು . ಇದು ಅಧ್ಯಾಪ ಭಾಗದಲ್ಲೂ ಅವಳು ಉಪಸ್ಥಿತಳಿರುವದು ಅವಶ್ಯ . 
ನದ ಅಂಗ, ಇದು ಒಂದು ಬಗೆಯ ಸೇವೆ- ಏತನ್ಮಧ್ಯೆ , ಅವಳು ಅಡುಗೆ ಮತ್ತಿತರ ಅವಶಕ: 
ಯೇನೋ ನಿಜ, ಆದರೆ ಸಾಮಾಜಿಕ ಸೇವೆಯಲ್ಲ. ಕಾರ್ಯ ನೆರವೇರಿಸುತ್ತಾಳೆ, “ನೈವೇದ್ಯ ' ಸಿದ್ಧ – 
- ಪ್ರ : - ಸಂಪ್ರದಾಯದಮೂಲಕ ವೇದಾಂತ ಪಡಿಸುತ್ತಾಳೆ. ಇಲ್ಲದಿದ್ದರೆ ಅದನ್ನು ಯಾರು 
ಅನುಷ್ಠಾನಕ್ಕೆ ಬರುತ್ತದೆ. ಸಂಪ್ರದಾಯಬಾಹಿ- ಮಾಡಬೇಕು ? ಇದು ಅನುಕೂಲದ ವಿಷಯ . 
ರರು ವೇದಾಂತ ಬೋಧನೆಯ ಅರ್ಹತೆ ಪಡೆಯ ಇಲ್ಲಿ ಶ್ರಮ ವಿಭಾಗ ಮುಖ್ಯವೇ ಹೊರತು 
ಲಾರರು . ಇಂಥವರು ಬೋಧಿಸಿದರೂ ಅವರ ಬೇರೇನೂ ಅಲ್ಲ . ವೈದಿಕ ಸಮಾರಂಭಗಳಿಂದ 
ಬೋಧನೆ ಬರಿ ಶಬ್ಬಗಳ ಸಮೂಹವೆಂಬುದು ದೊರಕುವ ಫಲದಲ್ಲಿ ಗೃಹಿಣಿ ಸಮಪಾಲು. 
ನಿಮ್ಮ ಪ್ರಕಟಿತ ಅಭಿಪ್ರಾಯವಾಗಿದೆ. ಹಾಗಾದರೆ ಪಡೆಯುತ್ತಾಳೆ, 
ನಿಮ್ಮ ಪ್ರಕಾರ ಸಂಪ್ರದಾಯವೆಂದರೇನು? ಗೃಹಸ್ಥನು ಸಂನ್ಯಾಸ ಸ್ವೀಕರಿಸಿದ ಬಳಿಕ 

ಉ : - ಸಂಪ್ರದಾಯವೆಂದರೆ ದರ್ಶನ; ಗೃಹಿಣಿಯು ಮನೆಯಲ್ಲೆ ಸಂನ್ಯಾಸಿನಿಯಾಗಿ 
ಬೋಧನಾಕ್ರಮ , ಅದು ಸದಾಶಿವನಿಂದ ಪ್ರಾರಂಭ ಉಳಿಯುತ್ತಾಳೆ, ಸಂನ್ಯಾಸಿ ಹೊರಗಡೆ ಸಂಚರಿ, 
ವಾದುದು. ಸಂಪ್ರದಾಯ ತ್ರಿಕಾಲಾಬಾಧಿತ , ಸುತ್ತಾನೆ. ಹೀಗಾಗಿ ಸಂನ್ಯಾಸಿನಿಯರಿಗಿಂತ 
ಪರಿಪೂರ್ಣತೆ ಅದರ ವಿಷಯವಾಗಿರುವದರಿಂದ ಹೆಚ್ಚಾಗಿ ಸಂನ್ಯಾಸಿಗಳು ಕಾಣಸಿಗುತ್ತಾರಷ್ಟೆ . 
ಅದು ಎಂದೂ ಬದಲಾಗಿಲ್ಲ. ಬ್ರಹ್ಮವಿದ್ಯೆಯಲ್ಲಿ ಮಹಿಳೆಯರು ಸಂನ್ಯಾಸ ಜೀವನ ಸಾಗಿಸುತ್ತಿ 
ಅಧ್ಯಾಪನ ಪದ್ಧತಿ ಅತ್ಯಂತ ಮಹತ್ವದ್ದು . ದ್ದರೂ , ಸಾಮಾಜಿಕ ಸ್ಥಿತಿಯಿಂದಾಗಿ ಅವರು 


ಕಸ್ತೂರಿ, ಮಾರ್ಚ್ ೧೯೮೬ 


ಮನೆಯಲ್ಲೇ ಉಳಿಯಬೇಕಾಗುತ್ತದೆ, 

ಪ್ರ : - ಧರ್ಮಗ್ರಂಥಗಳು ಮತಾಂತರ, 
- ಪ್ರ : - ಮಹಿಳೆಯರಿಗೂ ವೇದಾಧಿಕಾರವಿದೆ ಮರು ಮತಾಂತರಗಳಿಗೆ ಅನುಮತಿಸುತ್ತವೆಯೆ ? 
ಅವರು ಕೂಡ ಧಾರಿ ಕಕರ್ಮ ನೆರವೇರಿಸಲು ಒಮ್ಮೆ ಅನುಮತಿಯಿತ್ತರೆ ಮೇಲಿಂದ ಮೇಲೆ 
ಅರ್ಹರು . ಆದರೆ ಅದಕ್ಕಿಂತ ಮುಂಚೆ ಅವರಿಗೆ ಧರ್ಮಾಂತರ ಮಾಡಲು ಅವಕಾಶವಿತ್ತಂತಾಗುವ 
ಅವಶ್ಯಕ ಸಂಸ್ಕಾರ ಮಾತ್ರ ಆಗಿರಬೇಕೆಂಬ ದಿಲ್ಲವೆ ? 
ಅಭಿಪ್ರಾಯವೂ ಇದೆ. 

ಉ : - ನಮ್ಮದು ವೇದಾಧಾರಿತ ಧರ್ಮ, 
ಉ : - ಅದು ಸರಿ , ಸಂಸ್ಕಾರಗಳು ಅತ್ಯವಶ್ಯ . ಇದು ಸುಸಂಘಟಿತ ಧರ್ಮವಲ್ಲ . ಹೀಗಾಗಿ 
- ಪ್ರ : - ಕರ್ಮಸಿದ್ಧಾಂತದ ಪ್ರಕಾರ ಯಾರೂ ಮತಾಂತರ ನಡೆಯುವುದಿಲ್ಲ. ಹಾಗೆಯೆ , 
ಕರ್ಮಫಲ, ಅದು ಒಳ್ಳೆಯದಿರಲಿ, ಅಥವಾ ಯಾರೊಬ್ಬನು ತಾನು “ ಹಿಂದು ' ವೆಂದು ಕರೆದು 
ಕೆಟ್ಟದಿರಲಿ , ತಪ್ಪಿಸಿಕೊಳ್ಳಲಾರರು . ಹಾಗಿದ್ದರೆ ಕೊಳ್ಳುವದನ್ನು ತಡೆಯಲಿಕ್ಕಾಗದು . ಬೇರೆ 
ಈ ಸಿದ್ದಾಂತದ ಹಿನ್ನೆಲೆಯಲ್ಲಿ, “ ದೈವೀ ಅನು ಧರ್ಮಕ್ಕೆ ಹೋದವರು ಬಯಸಿದರೆ , 
ಗ್ರಹ' ದ ಸ್ಥಾನವೇನು? 

ಅವರನ್ನು ಮತ್ತೆ ಮರಳಿ ಸೇರಿಸಿಕೊಳ್ಳಬಹುದು. 
- ಉ : - ಕರ್ಮಫಲ ಎರಡು ವಿಧವಾಗಿರು ಮತಾಂತರದಲ್ಲಿ ನಮಗೆ ವಿಶ್ವಾಸವಿಲ್ಲವಾದರೂ , 
ತದೆ. ಒಂದು ದೃಷ್ಟ ; ಇನ್ನೊಂದು ಅದೃಷ್ಟ , ಧರ್ಮಗ್ರಂಥಗಳು ಇವುಗಳಿಗೆ ವಿರೋಧಿಯಾ 
ಪ್ರಾರ್ಥನೆ; ಧಾರಿಕ ಕಾರ್ಯಮೊದಲಾದವು ಈ ಗಿಲ್ಲ . ಹಿಂದೂ ಧರ್ಮದಂಥ ಅನಾಕ್ರಮಣ 
ಎರಡೂ ಬಗೆಯ ಫಲ ನೀಡುತ್ತವೆ. “ ಅದೃಷ್ಟ ” ಶೀಲ ಧರ್ಮಕ್ಕೆ ಆಕ್ರಮಣಶೀಲ ಧರ್ಮಗಳಿಂದ 
ಫಲವನ್ನೇ ನಾವು “ ಅನುಗ್ರಹ ” ವೆಂದು ರಕ್ಷಣೆ ಅಗತ್ಯ . ಪ್ರಾಚೀನ, ಅನಾಕ್ರಮಣಶೀಲ 
ಕರೆಯುತ್ತೇವೆ. ಅದು ನಿಜಕ್ಕೂ ಈ ಮುಂಚೆ ವಾದ ಈ ಧರ್ಮವನ್ನು ಆಕ್ರಮಣಶೀಲ ಧರ್ಮ 
ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಗಳಿಂದ ರಕ್ಷಿಸುವುದು ಸರಕಾರ ಧರ್ಮ 
ಫಲ , “ ಅನುಗ್ರಹವನ್ನು ನಾವು ಗಳಿಸಿಕೊಳ್ಳ- ನಿರಪೇಕ್ಷವಾಗಿದ್ದರೂ ಅದರ ಹೊಣೆಯಾಗಿದೆ. 
ಬೇಕಾಗುತ್ತದೆ. ಯಾವ ಕರ್ಮ ಅಥವಾ ಕರ್ಮಗಳ ಪ್ರ - ಆರ್ಷವೆಂದರೇನು ? ಆರ್ಷ ವಿದ್ಯಾ 
ಫಲವಾಗಿ ನಾವು ಪಡೆದಿದ್ದೇವೆಂಬುದು ತಿಳಿಯದ ಪೀಠದ ಚಟುವಟಿಕೆ ಮತ್ತು ಯೋಜನೆಗಳ ಬಗ್ಗೆ 
ಕಾರಣಕ್ಕಾಗಿ ಅದನ್ನು ನಾವು “ ಅನುಗ್ರಹ" ವೆಂದು ಸ್ವಲ್ಪ ವಿವರಿಸುವಿರಾ ? 
ಕರೆಯುತ್ತೇವೆ. 

ಉ : - ಆರ್ಷವೆಂದರೆ ಋಷಿಗಳಿಂದ 
ಪ್ರ : – “ಬ್ರಹ್ಮವಿದ್ ಬ್ರಹ್ಮವ ಭವತಿ ” ಬಂದುದು. ಋಷಿಗಳ ವಿದ್ಯೆ ; ಅಂತೆಯೆ ಭಾರ 
ಎಂದರೆ ಬ್ರಹ್ಮಜ್ಞಾನಿಯು ಬ್ರಹ್ಮನಾಗುತ್ತಾನೆ ತೀಯ ವಿದ್ಯೆ , ವೇದ, ವೇದಾಂಗಗಳು ಮತ್ತು 
ಎಂಬ ಶ್ರುತಿ ವಾಕ್ಯವಿದೆ. ನಿಮಗೆ ಯಾವುದೇ ಸಂಸ್ಕೃತ - ಎಲ್ಲ ಆರ್ಷ ವಿದ್ಯೆ , 
ವಸ್ತುವಿನ ಜ್ಞಾನವಾಗಬೇಕಾದರೆ, ಆ ವಸ್ತುವಿನ ಆರ್ಷ ವಿದ್ಯಾಪೀಠವು ಮುಂದಿನ ಅಕ್ಟೋಬರ್ 
ಬಗ್ಗೆ ತಿಳಿವಳಿಕೆ ಮಾಡಿಕೊಳ್ಳುವವನು ಅದರಿಂದ ತಿಂಗಳಲ್ಲಿ ಅಮೇರಿಕದಲ್ಲಿ ' ಗುರುಕುಲ'- ಅಧ್ಯಾಪನ 
ಭಿನ್ನವಾಗಿರುತ್ತಾನಲ್ಲವೆ ? ಅಂದ ಬಳಿಕ ಋಷಿಗಳ ಕೇಂದ್ರವೊಂದನ್ನು ಪ್ರಾರಂಭಿಸಲು ಯೋಜಿಸಿದೆ. 
ಈ ಮಾತು ಎಷ್ಟರ ಮಟ್ಟಿಗೆ ಸರಿಯಾದುದು ? ಇದಲ್ಲದೆ ಭಾರತದಲ್ಲಿ, ಕೊಯಿಮತ್ತೂರಿನಲ್ಲಿ 

ಉ : - ಬ್ರಹ್ಮಜ್ಞಾನವೆಂದರೆ ನನ್ನನ್ನು ೨೦ ಎಕರೆ ವಿಸ್ತೀರ್ಣ ಕ್ಷೇತ್ರದಲ್ಲಿ ಇಂಥದೇ 
ಬಿಟ್ಟು ಬೇರೆಯದರ ಜ್ಞಾನವೆಂದರ್ಥವಲ್ಲ . ಇನ್ನೊಂದು ಗುರುಕುಲವನ್ನು ಸ್ಥಾಪಿಸಲಾಗು 
“ ನಾನು ಬ್ರಹ್ಮ ” ನೆಂಬ ಸಂಗತಿಯ ಅರಿವು ನನ ವುದು . ಈ ಕೇಂದ್ರಗಳಲ್ಲಿ ವೇದಾಂತ ಮತ್ತು 
ಗಿರುವದಿಲ್ಲ, ಅಜ್ಞಾನದಿಂದ ಹಾಗಾಗಿರುತ್ತದೆ. ಸಂಸ್ಕೃತವನ್ನು ಬೋಧಿಸಲಾಗುವುದು . ಅನು. 
ಈ ಅಜ್ಞಾನ ನಿವಾರಣೆಯೇ “ ನಾನು ಬ್ರಹ್ಮ ” ವಾದ ಹಾಗೂ ಟೀಕೆ ಗ್ರಂಥಗಳನ್ನು ಪ್ರಕಟಿಸುವ 
ನೆಂಬ ತಿಳವಳಿಕೆ, ಇಲ್ಲಿ ಕರ್ತೃ ಮತ್ತು ಕರ್ಮ ಯೋಜನೆಯಿದೆ. ಇವಿಷ್ಟನ್ನು ಬಿಟ್ಟರೆ, ಬೇರೆ 
ಎರಡೂ ಒಂದೇ ಆಗಿರುತ್ತವೆ. 

ಯಾವ ಯೋಜನೆಯೂ ಇಲ್ಲ. 


ಮೌಲ್ಯ ವಿವೇಚನಮಾಲೆ - ೨ 


అగరమ్మనదశన్నుడు 


ಗರಿ/ ಕತ್ತಲು- ಬೆಳಕು 


ದೇಶಪಾಂಡ ಸುಬ್ಬರಾಯ 


ಅಂಬಿಕಾತನಯದತ್ತ - ಗರಿ ಬೇಕೆಂದು ಆಶೆಪಟ್ಟಿತ್ತೋ ಅದನ್ನು ನಾಲ್ವೇ 

ವರುಷಗಳಲ್ಲಿ ಈಡೇರಿಸಿಕೊಟ್ಟ ಪ್ರಥಮ 
ಶ್ರೇಯಸ್ಸು ' ಗರಿ ' ಸಂಗ್ರಹಕ್ಕಿದೆ. 

ನಂತರ ಉದ್ದಕ್ಕೂ ಹರಿದುಬಂದ ಬೇಂದ್ರೆ 
ನಿದ್ರೆ ಅವರ ' ಗರಿ ' ಪ್ರಕಟವಾದದ್ದು ಕಾವ್ಯ ಒಂದು ವಿಶಿಷ್ಟವಾದ ಕೌಶಲ, ಆಕಾರ 
೧೯೩೦ ( ೧೯೩೨ ) ರಲ್ಲಿ. ಇದಕ್ಕೂ ಮೊದಲು ಮತ್ತು ಸ್ವಂತಿಕೆಯನ್ನು ಮೊದಲ ಬಾರಿ ಪಡೆದದ್ದು 
೧೯೨೨ರಲ್ಲಿ ಅವರ “ಕೃಷ್ಣಾಕುಮಾರಿ ' ಎಂಬ ಈ ಸಂಗ್ರಹದಲ್ಲಿಯೇ ಕಾವ್ಯದ ವಸ್ತು ಮತ್ತು 
ಕಥನ ಕವನ ಪ್ರಕಟವಾಗಿದ್ದರೂ ಅನೇಕ ಭಾವಗಳಿಗೂ ಬಳಸಿದ ರೂಪಕ / ಪ್ರತಿಮೆ ಮತ್ತು 
ದೃಷ್ಟಿಗಳಿಂದ ' ಗರಿ' ಸಂಗ್ರಹವೇ ಬೇಂದ್ರೆ ಅವರ ಭಾಷೆಗೂ ಒಂದು ಅರ್ಥಪೂರ್ಣವಾದ ಸಾವಯವ 
ಮೊದಲ ಸಂಕಲನವೆನ್ನಬಹುದು. ೧೯೧೮ರ ಸಂಬಂಧ ಬಂದರೂ ಇಲ್ಲಿಯೇ , ಎಂದರೆ, ಕವಿ 
ಸುಮಾರಿಗೇ , ಅವರು ಧಾರವಾಡ ವಲಯದಲ್ಲಿ ತೆಯ ಆಕಾರ ಮತ್ತು ಅರ್ಥಗಳು ಹೊಯ್ 
ಹೊಸಕವಿ ಎಂದು ಪರಿಚಿತರಾಗಿದ್ದರೂ , ಅವರಿಗೆ ಕೈಯಾಗಿ ಸಾಗಿದ್ದು ಇಲ್ಲಿಯ ಒಂದು ಗಮನಾರ್ಹ 
ಅಖಿಲ ಕರ್ನಾಟಕ ಮಟ್ಟದ ಪ್ರಾತಿನಿಧ್ಯ ದೊರ ಸಾಧನೆ, ಸಂಗ್ರಹದಲ್ಲಿ ಹೇಳುವುದಾದರೆ, 
ಕಿದ್ದು ' ಗರಿ ' ಸಂಗ್ರಹದಿಂದಲೇ . ಇಂದು ನಾವು ವೈಯಕ್ತಿಕ ಕಾವ್ಯಸ್ವರೂಪವನ್ನು ಎಷ್ಟೋ ಪಟ್ಟು 
ಗುರುತಿಸುವ ಒಟ್ಟು ಬೇಂದ್ರೆ ಕಾವ್ಯದ ಸಾಕಷ್ಟು ಮಿಕ್ಕಿ ಒಂದು ಹೊಸ ಕಾವ್ಯಸಂಪ್ರದಾಯವನ್ನೇ 
ಅಂಶಗಳು , ಸಾಕಷ್ಟು ಸ್ಪುಟವಾಗಿ ಒಡಮೂಡಿದ್ದು ಸೃಷ್ಟಿಸಿದ ಗರಿಮೆ ' ಗರಿ'ಗಿದೆ. 
ಈ ಸಂಗ್ರದಲ್ಲಿಯೇ ಎಂಬುದನ್ನು ಗಮನಿಸ ನವೋದಯದ ಕವಿಗಳ ಒಂದು ಮುಖ್ಯ 
ಬೇಕು. ಅಷ್ಟೇ ಏಕೆ, ೧೯೨೬ರಲ್ಲಿ ಪ್ರಕಟವಾದ ಗುಣವಾದ ನಿಸರ್ಗಪ್ರಿಯತೆ ಬೇಂದ್ರೆ ಅವರ 
ಬಿ . ಎಂ . ಶ್ರೀ ಅವರ ಅನುವಾದ ' ಇಂಗ್ಲಿಷ್ ಲ್ಲಿಯೂ ಇದೆ. ಆದರೆ ಉಳಿದ ಕವಿಗಳು ಚಿತ್ರಿಸಿದ 
ಗೀತಗಳು ' ಸಂಕಲನ ಕನ್ನಡ ಸಂದರ್ಭದಲ್ಲಿ ಎಂತಹ ನಿಸರ್ಗಕ್ಕೂ ಬೇಂದ್ರೆ, ಸೃಷ್ಟಿಸಿದ ನಿಸರ್ಗಕ್ಕೂ 
ಉತ್ತಮ ಕೊಡುಗೆಗಳು ಸ್ವತಂತ್ರವಾಗಿ ಅರಳ ಕೆಲವು ಮುಖ್ಯ ವ್ಯತ್ಯಾಸಗಳನ್ನು ಗುರುತಿಸಬೇಕು, 
355 - 2 


CO 


ಕಸ್ತೂರಿ, ಮಾರ್ಚ್ ೧೯೮೬ 


ಉಳಿದ ಕವಿಗಳನೇಕರು ನಿಸರ್ಗವನ್ನು ಬರಿಯ ಅಪರೂಪಕ್ಕೊಮ್ಮೆ ಮೂಡಿ ಬರುವಂತಹ 
ಬಣ್ಣಿಸಿದರೆ ಬೇಂದ್ರೆ ನಿಸರ್ಗಕ್ಕೆ ಒಂದು ಕವಿತೆಗಳಲ್ಲಿ ಒಂದು . ಒಂದು ದೃಷ್ಟಿಯಿಂದ 
ದನಿಯನ್ನು ನೀಡುತ್ತಾರೆ. ಈ ದನಿಗೆ ಮಾರ್ದನಿ ಇದು ಕನ್ನಡದ ಮೊದಲ ಬಂಡಾಯ ಕವಿತೆ, 
ಕೊಡುವ ಬೇಂದ್ರೆ ಎಷ್ಟೋ ಸಲ ತಮ್ಮಲ್ಲಿಯ ಮನುಷ್ಯನ ಹಸಿವನ್ನು ಮಿಕ್ಕುವ ಎಲ್ಲವೂ 
ಕವಿಯನ್ನೂ ಮಿಕ್ಕಿ ದಾರ್ಶನಿಕನಾಗುತ್ತಾರೆ, ಎಷ್ಟು ಹಾಸ್ಯಾಸ್ಪದ ಎಂಬುದನ್ನು ಇಷ್ಟು 
ನಿಸರ್ಗದ ಹಸಿರಿನೊಳಗೇ ಬದುಕಿನ ಬೇರುಗಳನ್ನು ನಿರ್ದಾಕ್ಷಿಣ್ಯವಾಗಿ ನಿಷ್ಟುರವಾಗಿ ಚಿತ್ರಿಸಿದ 
ಬೆದಕುತ್ತಾರೆ. ಉದಾಹಣೆಗೆ ಅವರ ' ಬೆಳಗು' ಮತ್ತೊಂದು ಕವಿತೆ ಕನ್ನಡದಲ್ಲಿ ಇನ್ನೂ ಬರ 
ಕವಿತೆಯನ್ನು ನೋಡಬಹುದು. 

ಬೇಕು. ' ದೇವರದೊಂದು ಗೋರಿಯ ಕಟ್ಟಿ | 
ಬೆಳಕಿನಿಂದ ತೊಯ್ದುಹೋದ ಜಗದಲ್ಲಿ ಧರ್ಮದ ಧೂಪಕೆ ! ಬೆಂಕಿಯನಿಕ್ಕಿ ಗಣಗಣ 
ಗಿಡಗಂಟಿಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಬಾರಿಸಿ ಪ್ರಾಣದ ಗಂಟೆಯ ಸಾವಿನ ನೋವಿಗೆ 
ಕೇಳಿಸುವಷ್ಟರ ಮಟ್ಟಿಗೆ ಸೀಮಿತವಾಗಿದ್ದರೆ ಈ ಕಲಮಲವೆದ್ದು | ನೆಲವನ್ನೆಲ್ಲ ತುತ್ತುವೆನೆಂದು ! 
ಕವಿತೆ ಕಲಾತ್ಮಕವಾಗಿ ಯಶಸ್ವಿಯಾದ ಒಂದು ಗದರುತ್ತಿಹುದು! ಗರ್ಜಿಸುತಿಹುದು ! ಬಡವರ 
ಉತ್ತಮವಾದ ವರ್ಣನಪರ ಕವಿತೆಯಾಗುತ್ತಿತ್ತು , ಬಗ್ಗರ ತುತ್ತಿನ ಚೀಲದ ಒಳಗಿನ ಒಳಗಿನ 
ಇಲ್ಲಿಯ ವಸ್ತು , ರೂಪಕ , ಭಾಷೆ ಎಲ್ಲವೂ ಒಳದನಿಯೊಂದು' ಈ ಒಳದನಿ, ಕವಿತೆಯೊಡ 
ಏಕವಾಗಿ, ಪೂರಕವಾಗಿ ಹುರಿಗೊಂಡ ರೀತಿಯಿಂದ ಲಲ್ಲಿ ಬೆಳೆಬೆಳೆಯುತ್ತ ಇಡೀ ಬದುಕನ್ನಾವರಿ 
ಒಳ್ಳೆಯ ಕವಿತೆಯೊಂದಕ್ಕೆ ಮಾದರಿಯಾಗುತ್ತಿತ್ತು ಸುವ ಗರ್ಜನೆಯಾಗುವುದು ಅಷ್ಟೇ ಸ್ವಾಭಾವಿಕ 
ಅಷ್ಟೇ , ಆದರೆ ಕವಿತೆ ಉತ್ತಮಿಕೆಯಿಂದ ಶ್ರೇಷ್ಮ- ಮತ್ತು ಮುಖ್ಯವಾಗಿ ಅನಿವಾರ್ಯ. ಕೇವಲ 
ತೆಗೇರುವದು ಅದು ಕೊನೆಯಲ್ಲಿ ಕೊಡುವ ವಸ್ತು ಮತ್ತು ಭಾವ ವಿಶೇಷವಾಗಿ ಮಾತ್ರ 
ಮಿಂಚಿನಂತಹ ಮಾತಿನಿಂದ. ' ಇದು ಬರಿ ವಲ್ಲದೆ, ಆವೇಶಕ್ಕೆ ತೀರ ಹೊರತಾಗಿ ಕಲಾ 
ಬೆಳಗಲ್ಲೋ ಅಣ್ಣಾ ' ಎಂದಾಗ ಇಡೀ ಕವಿತೆಗೇ ತ್ಮಕವಾಗಿಯೂ ಯಶಸ್ವಿಯಾಗುವುದೂ ಈ ಕವಿ 
ಒಂದು ಹೊಸ ಮೈ , ಹೊಸ ಎತ್ತರ ಬಂದುಬಿಡು ತೆಯ ಇನ್ನೊಂದು ಸಾಧನೆ , 
ತದೆ. ಆವರೆಗೂ ಮೂಡಿದ ಬರಿಯ ' ನಿಸರ್ಗ ' ' ಈಗಿನ ಕನ್ನಡ ನಾಡಿನ ಮತ್ತು ಕನ್ನಡಿಗರ 
ಮಾತ್ರವಾದ ' ಬೆಳಗು ' ಬದುಕಿನ ಮೂಲಭೂತ ಸ್ಥಿತಿಯ ಚಿತ್ರ ' ಎಂದು ೧೯೩೦ರಲ್ಲಿ ಬರೆದಿದ್ದರೂ , 
ತತ್ವವಾದ ಶಾಂತಿಯ ಕಾಂತಿಯಿಂದ ಥಳಥಳಿಸು ಅದು ಎಂದಿಗಿಂತಲೂ , ಪ್ರಾಯಶಃ ಇಂದೇ 
ತದೆ. ಈ ವಿವರಣೆ ಬೇಂದ್ರೆ ಅವರ ಅನೇಕ ಹೆಚ್ಚು ಸಮಕಾಲೀನವಾಗಬಹುದಾದ ಚಿತ್ರ 
ಶ್ರೇಷ್ಠ ವಾದ ' ನಿಸರ್ಗ ' ಕುರಿತ ಕವನಗಳಿಗೆ ವಾಗಿದೆ, 'ಕನಸಿನೊಳಗೊಂದು ಕಣಸು .' ಕನಿಷ 
ಅನ್ವಯಿಸುವ ವಿವರಣೆಯೂ ಆಗಬಲ್ಲದು. ಪಕ್ಷ, ಆಗ ' ಯಾರು ನಿಂದವರಲ್ಲಿ ತಾಯಿ ? ' 

ಇತರ ಅವರ ಯಾವುದೇ ಸಮಕಾಲೀನರಿ ಎಂದು ಕೇಳುವ ಸೌಜನ್ಯವಾದರೂ ಇತ್ತು . ಈಗ 
ಗಿಂತ ಬೇಂದ್ರೆ ಅವರಲ್ಲಿಯೇ ಹೆಚ್ಚು ಗಾಢವಾಗಿ ಇದು , ಬರಿಯ “ ಮುನಿದೆದ್ದ ಮನೆ' ಯಲ್ಲ, 
ಕಂಡುಬರುವ ಅಂಶವೆಂದರೆ, ಅವರ ಸಮ ' ಮುರಿದುಹೋದ ಮನೆಯೇ ' ಆಗಿದೆ. ಬಹುಶಃ 
ಕಾಲೀನ ಸಂವೇದನೆ , ಅವರ ' ತುತ್ತಿನ ಚೀಲ' ಬಲಿಯನ್ನು ಕೊಡಬಲ್ಲ ಗಂಡಸೊಬ್ಬ ಹುಟ್ಟಿ 
ಮತ್ತು “ ಕನಸಿನೊಳಗೊಂದು ಕಣಸು ' ಇತ್ಯಾದಿ ಬರುವವರೆಗೂ ಇದು, ಹೆಚ್ಚು ಹೆಚ್ಚು ಸಮ 
ಕವನಗಳನ್ನು ಇದಕ್ಕೆ ಮಾದರಿ ಎಂದು ನೋಡ ಕಾಲೀನವೇ ಆಗಿ ಉಳಿಯುತ್ತದೇನೋ . ಒಂದು 
ಬಹುದು. ಒತ್ತು ಕೊಟ್ಟು ಹೇಳುವುದಾದರೆ ಸಂಸ್ಕೃತಿಯ ದುರ್ದೆಸೆಗೆ ಕೊಟ್ಟ ಈ ಒಂದು 
' ತುತ್ತಿನ ಚೀಲ' ಯಾವುದೇ ಭಾಷೆಯಲ್ಲಿಯೂ ದುಮ್ಮಾನದ ಚಿತ್ರ ಬೇಂದ್ರೆ ಕಾವ್ಯದ ಪಕ್ಕ ಸಮ 


ಶತಮಾನದ ಕೃತಿ ನೂರು 


ಕಾಲೀನ ಪ್ರಜ್ಞೆಗೆ ಸಾಕ್ಷಿ. 

ಗುಣವನ್ನು ನೆಲದ ಸಮೀಪಕ್ಕೆ ತಂದದ್ದನ್ನು 
- ಇದೇ ಮಾದರಿಯ ವಿವರಣೆಯನ್ನು ಗಮನಿಸಬೇಕು. ಭಾಷೆಯ ಈ ಯಶಸ್ವಿಯಾದ 
“ಮೂವತ್ತ ಮೂರು ಕೋಟಿ' ಕವನಕ್ಕೂ ಪ್ರಯೋಗದ ದೃಷ್ಟಿಯಿಂದ ಹೇಳುವುದಾದರೆ , 
ಅನ್ವಯಿಸಬಹುದು. ' ಗಂಡಸುತನಕೇಸೋ ಕನ್ನಡ ಕಾವ್ಯದಲ್ಲಿ ಮೊದಲ ಸಲ “ ಮಣ್ಣಿನ 
ಸೊನ್ನಿ ' ಎಂಬ ಪ್ರಯೋಗ ಈ ಕವಿತೆಯಲ್ಲಿಯೂ ವಾಸನೆ ” ಒಡಮೂಡಿದ್ದು ' ಗರಿ' ಸಂಗ್ರಹದ 
ಮೂಡಿಬಂದದ್ದು ಕೇವಲ ಆಕಸ್ಮಿಕವಾಗಿರದೆ, ಲ್ಲಿಯೇ ಎಂದು ಹೇಳಬಹುದೇನೋ . ' ಚಲುವ ,' 
ಒಂದು ಸ್ಥಿರವಾದ ಕೊರತೆಯ ಅನಿವಾರ್ಯ ' ರಾಗರತಿ,' 'ಕುಣಿಯೋಣು ಬಾರ ' ಇತ್ಯಾದಿ 
ಸಾಯೀ ಅನಿಸಿಕೆಯಾಗಿದೆ. 

ಕವನಗಳಲ್ಲಿ ಒಡಮೂಡಿದ ಈ ಸಾಧನೆ , ಭಾಷೆ 
ಹೀಗೆಯೇ ' ಚರ್ತುಮುಖ ಸೌಂದರ್ಯ ' ಕೂಡ ಒಂದು ಸ್ವತಂತ್ರವಾದ ಹೊಸ ಲೋಕ 
ಇತ್ಯಾದಿ ಕವಿತೆಗಳಲ್ಲಿ ಪ್ರಕಟವಾದ ಸೃಜನಶೀಲ ವನ್ನೇ ಸೃಷ್ಟಿಸಿಬಿಡಬಹುದು ಎಂದು ಸಮರ್ಥ 
ತಾತ್ತಿಕತೆ ಮತ್ತು “ ಓ ಹಾಡೇ ' ಮುಂತಾದ ವಾಗಿ ತೋರಿಸಿಕೊಟ್ಟಿದೆ. 
ಕವಿತೆಗಳಲ್ಲಿ ಪ್ರಕಟವಾದ ದಾರ್ಶನಿಕತೆ ಅಂದಿನ ' ಗರಿ' ಯಲ್ಲಿ ಪ್ರಕಟವಾದ ಒಟ್ಟು ಕವನಗಳು 
ಕನ್ನಡ ಪರಿಸರದಲ್ಲಿ ನೀಡಲಾದ ಹೊಚ್ಚ ಹೊಸ ೫೫, ಇದಕ್ಕೂ ಹೆಚ್ಚು ಕವನಗಳಿರುವ ಅನೇಕ 
ಕಾಣಿಕೆಗಳು, ಕಾಣ್ಯಗಳು, 

ಸಂಕಲನಗಳು ನಂತರ ಕನ್ನಡದಲ್ಲಿ ಪ್ರಕಟವಾಗಿವೆ. 
ಬೇಂದ್ರೆ ಕಾವ್ಯದಲ್ಲಿ ಬಂಡಾಯ ಗುಣ ಎಂದು ಕಾವ್ಯದ ವಿಭಿನ್ನ ಪರಿಕರಗಳಿಗೆ ಸಂಬಂಧಿಸಿದಂತೆ 
ಹೇಳಿದೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಒಂದಿಲ್ಲೊಂದು ರೀತಿಯಲ್ಲಿ ವೈವಿಧ್ಯವನ್ನು 
“ಕರಿ ಮರಿ ನಾಯಿ .' ಹೊರನೋಟಕ್ಕೆ ಇಲ್ಲಿ ಮೆರೆದ ಕೆಲವಾದರೂ ಕಾವ್ಯ ಸಂಚಯಗಳು 
ಒಂದು ತಬ್ಬಲಿ ನಾಯಿ ಮರಿ ಒಂದು ಅಸಹಾ- ಪ್ರಕಟವಾಗಿಯೇ ಇವೆ. ಆದರೆ, ವಸ್ತು , ಭಾವ, 
ಯಕ ಸ್ಥಿತಿಯಲ್ಲಿ, ಆಶ್ರಯಕ್ಕಾಗಿ ತವಕಿಸಿ ಚಡ ಭಾಷೆ, ಆಕಾರ, ಅರ್ಥ ಇತ್ಯಾದಿ ಎಲ್ಲ ಪರಿಕರ 
ಪಡಿಸುವುದೂ ಭಟ್ಟರೊಬ್ಬರು, ಅದು ಒಳಗೆ ಗಳಲ್ಲೂ ಒಂದು ಅತ್ಯುತ್ತಮವಾದ ಮತ್ತು 
ಬಾರದಂತೆ ನಿಷ್ಕರುಣೆಯಿಂದ ನೋಡಿಕೊಳ್ಳು - ಅರ್ಥಪೂರ್ಣವಾದ ಸಾವಯವ ಸಂಬಂಧ ಸಾಧಿ 
ವುದೂ ಕಾಣಿಸುತ್ತದೆ. ಆದರೆ, ಒಳಗೆ ಬಂದೇ - ಸಿದ ' ಗರಿ' ಯಂತಹ ಮೊದಲ ಸಂಗ್ರಹಗಳು 
ನೆನ್ನುವ ಕುನ್ನಿಯನ್ನೂ , ಮತ್ತೂ ಬಂದರೆ ಕನ್ನಡದಲ್ಲಿ ಮಾತ್ರವಲ್ಲ, ಯಾವ ಭಾಷೆಯ 
ಕೊಂದೇನೆನ್ನುವ ಭಟ್ಟರನ್ನೂ ಎಷ್ಟೋ ಪಟ್ಟು ಲ್ಲಿಯೂ ತೀರ ವಿರಳ. 
ಮಿಕ್ಕಿ ತನ್ನ ಅರ್ಥವ್ಯಾಪ್ತಿಯನ್ನು ಹಿಗ್ಗಿಸಿ ಕಾವ್ಯ ಬದುಕಿನ ಕಿರಿತನದಲ್ಲಾದರೂ ಒಂದು 
ಕೊಳ್ಳುವುದೇ ಇಲ್ಲಿಯ ಮುಖ್ಯ ಗುಣವಾಗಿದೆ. ಅನುಕರಣೀಯ ಹಿರಿತನ ಸಾಧಿಸಿದ ಬೇಂದ್ರೆ 
ಕೊನೆಗೂ ತಾನೇ ಒಂದು 'ಕುನ್ನಿ ' ಯಾಗಿ , ಅವರ ' ಗರಿ ' ಕನ್ನಡ ಕಾವ್ಯಕ್ಕೊಂದು 
ಹಾಸ್ಯಾಸ್ಪದ 'ಸಣ್ಣತನ' ತೋರಿಸುವ ಭಟ್ಟರು ತುರಾಯಿ , 
ನಮ್ಮ ಕೊಳೆತು ಹೋದ ಮಾನವೀಯತೆಯ 
ಹೇಸಿಗೆಯಂತಹ ಪ್ರತಿಮೆಯಾಗುತ್ತಾರೆ. 
- ಆದರೆ ' ಗರಿ' ಯ ನಿಜವಾದ ಮತ್ತು 
ಶ್ರೀಮಂತವಾದ ಕೊಡುಗೆ ಎಂದರೆ , ಅದರ ಶ್ರೀರಂಗ - 

ಕಲೆ- ಬೆಳಕು 
ಆಡು ಮಾತಿನ ಬೀಸಾದ ಪ್ರಯೋಗ, ಕನ್ನಡ ಸನ್ನಿ 
ವೇಶದಲ್ಲಿ ತೀರ ಹೊಸತನವೆನ್ನುವಂತೆ ಮೂಡಿ ಆತ್ಮವಂಚಕ ಮತ್ತು ಪರವಂಚಕ ಮಾತ್ರ 
ಬಂದ ಈ ಭಾಷೆ ಮೊದಲ ಸಲ ಕಾವ್ಯದ ಈ ವಾಗುತ್ತಿರುವ ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿ, 


ಕಸ್ತೂರಿ, ಮಾರ್ಚ್ ೧೯೮೬ 


(ಕಲೆ ಮತ್ತು ಜೀವನ) ಇವುಗಳ ವಿಭಿನ್ನ ಹಂತ ಹರಣ ಮಾಡುವುದಲ್ಲದೆ, ನಿರುಪದ್ರವಿಗಳಿಗೆ 
ಗಳ ವಿಶ್ಲೇಷಣೆ ಇಲ್ಲಿಯ ವಸ್ತು , ಈ ವಸ್ತು ಮಾತ್ರವೇ ತೊಂದರೆಯನ್ನೀಯುತ್ತ ತಿರುಗು 
ವನ್ನೇ , ಒಂದೆಡೆಗೆ ' ಚರ್ಚೆಗಳ ಮಂಡನೆಯ ತಾನೆ, ಪೋಲೀಸ್ . ಈ ಪಾತ್ರಕ್ಕೆ , ಇನ್ನೊಂದು 
ಮಟ್ಟದಲ್ಲಿ ಇನ್ನೊಂದೆಡೆಗೆ ' ಪ್ರಸಂಗಗಳ' ಬಗೆಯ ವಿಶಿಷ್ಟ ಮುಜಲಾಗಿ, ಪ್ರತಿಕ್ರಿಯೆಯಾಗಿ 
ಮಂಡನೆಯ ಮಟ್ಟದಲ್ಲ ವಿಚಾರಗಳ ವಿವಿಧ ಬರುವ ಪಾತ್ರ , ನಾಗರಕ. ( ನಾಗರಿಕನಲ್ಲ, 
ಮಗ್ಗಲುಗಳಲ್ಲೂ ಪ್ರತಿಪಾದಿಸುತ್ತ ಹೋಗುವ - ' ನಾಗರಕ ' ಎಂದರೆ ಪಟ್ಟಣದ ಮುಖಂಡ 
ನಾಟಕ ಶ್ರೀರಂಗರ 'ಕತ್ತಲೆ- ಬೆಳಕು .' ಎಂದರ್ಥ . ಈ ಅರ್ಥವನ್ನೂ , ಈ ನಾಗರಕನ 

ಒಂದು ದೃಷ್ಟಿಯಿಂದ ಈ ಇಡಿಯ ನಾಟಕ ತಲೆ ಹರಟೆ ಕಾರ್ಯಗಳನ್ನೂ , ರಾತ್ರಿಯಲ್ಲ 
ವನ್ನು ಕಟ್ಟಿದ್ದೇ ಸಂಕೇತಗಳ ಶಿಲ್ಪದಿಂದ, ಆತ ಚಲಾಯಿಸಬಯಸುವ ' ನಾಗರಕ ಹಕ್ಕ ' ನ್ನೂ 
ಎಂತಲೇ ನಾಟಕದ ಪ್ರತಿಯೊಂದು ಹಂತದಲ್ಲೂ , ಗಮನಿಸಿದರೆ , ಎಂಥ ತಲೆ ಕೆಳಗು ಜೀವಗಳು 
ಪರಿಕರಗಳಲ್ಲೂ ಈ ಅಂಶವನ್ನು ಗಮನದಲ್ಲಿಟ್ಟು ಇಲ್ಲಿಯ ' ನಾಗರಿಕ'ರ ಧುರಿಣತ್ವ ವಹಿಸಿಕೊಂಡಿವೆ 
ಕೊಂಡರೆ, ನಾಟಕವನ್ನು ಅರ್ಥೈಸಿಕೊಳ್ಳುವುದು ಎಂಬ ಸೂಚನೆಯಾಗಿ ಈ ವಿಶಿಷ್ಟ ಪದ 
ಸುಲಭ. 

ಪ್ರಯೋಗದಲ್ಲಿರಬಹುದು.) ವಿಕೃತ ಪ್ರತಿಬಿಂಬದ 
ನಾಟಕದ ತೀರ ಆರಂಭದಲ್ಲಿ ಕಾಣಿಸುತ್ತದೆ ಭ್ರಮೆಯಿಂದ ಪ್ರೇರಿತನಾಗಿ ಇಲ್ಲದ ಆ ಪ್ರತಿ 
ಒಂದು ವ್ಯಕ್ತಿ ; ಭಯ -ದ್ವೇಷ- ದುಃಖಗಳ ಮುಖ | ಬಿಂಬದ ಮೂಲ ಬಿಂದುವನ್ನು ಹುಡುಕುವ 
ಮುದ್ರೆಯ ಹರಿದ ಬಟ್ಟೆಗಳ ವ್ಯಕ್ತಿ , ಆಗೀಗ ಒಂದು ಬಗೆಯ ವಿಕಾರ ಈ ನಾಗರಕ. “ ಒಂದು 
ಮಾತ್ರವೇ ಹೊರಗೆ ಹಣಿಕಿ ಹಾಕುವ, ಮಾತು - ಜೀವ ಹೋತು, ಇನ್ನೊಂದು ಜೀವ ಬಂತು 
ಕೃತಿ ಹೋಗಲಿ, ಆರಂಭಕ್ಕೆ ಹೊರತುಪಡಿಸಿ ಮಗ್ಗುಲಿಗೆ, ಅದನ್ನು ಹಚಗೊಂಡು ಇದ್ದಾ ' 
ಮತ್ತೊಂದು ಪ್ರವೇಶವೂ ಇಲ್ಲದ ಈ ವ್ಯಕ್ತಿ ; ಎನ್ನುವ ಸಿನಿಕ “ ಮಾವ', ತಾನಾಗಿಯೇ ಕೈ 
ಯಾವ ಜೀವನವನ್ನು ಕುರಿತು ಇಡಿಯ ನಾಟಕ- ಕೊಟ್ಟು ಹಗ್ಗ ಕಟ್ಟಿಸಿಕೊಳ್ಳುವ ಮುಗ್ಧ 'ಮಳ್ಳ ' 
ದುದ್ದಕ್ಕೂ ಚರ್ಚೆ ನಡೆಯುತ್ತದೆಯೋ ಆ ಜೀವ ವ್ಯವಹಾರ ಮಾತ್ರವಾಗುವ ವ್ಯಕ್ತಿ ೨ ಮತ್ತು ೩ 
ನದ ಸಂಕೇತವೇ ಆಗಿದ್ದಾನೆ. ಆತನ ಮುಖ ಬರಿಯ ' ತ ' ಮಾತ್ರವಾಗುವ ವ್ಯಕ್ತಿ ೧; 
ಮುದ್ರೆಯಲ್ಲಿ ವರ್ಣಿತವಾಗಿರುವ ಭಯ - ದ್ವೇಷ, ಹೀಗೆ ಪ್ರತಿಯೊಂದು ಪಾತ್ರವೂ ತನ್ನ ಸಂಕೇತ 
ದುಃಖಗಳು, ಈ ನಾಟಕದ ಮೂರೂ ಅಂಕ ನಿಷ್ಕತೆಯಿಂದ ನಾಟಕಕ್ಕೆ ಹೊಸ ಹೊಸ ಹೊಳ 
ಗಳಲ್ಲಿ ಪ್ರತಿಪಾದಿತವಾಗಿರುವ ಮೂರು ಬಗೆಯ ಪನ್ನು ನೀಡುತ್ತ ಸಾಗುತ್ತದೆ, 
“ ಮುಖಗಳ' ಆಂತರಿಕ ಪ್ರಕ್ರಿಯೆಗಳು, ಆತನ ೧ನೆಯ ವ್ಯಕ್ತಿ ಎಂದು ಗುರುತಿಸಲಾದ 
ಹರಿದ ಬಟ್ಟೆಗಳು , ಆತನ ಬಾಹ್ಯ ಸ್ಥಿತಿಯ ನಾಟಕಕಾರ ಮತ್ತು ೨ನೇ ಮತ್ತು ೩ನೇ ವ್ಯಕ್ತಿ 
ಸಂಕೇತಗಳು , ಯಾವತ್ತೂ ಬಾಯಿ ಮುಚ್ಚಿ ಗಳೆಂದು ಗುರುತಿಸಲಾದ ನಾಟಕದ ಮ್ಯಾನೇಜರ್ 
ಕೊಂಡು, ಮುಖ ಮುಚ್ಚಿಕೊಂಡು ' ಬದುಕ' ಮತ್ತು ಮಾಲೀಕರ ಮಧ್ಯ ನಾಟಕ ಬರಹ ಕುರಿತು 
ಬೇಕಾದ ಈತ, ನಾಟಕದುದ್ದಕ್ಕೂ ಇರುವುದು ಚರ್ಚೆ ಸಾಗುತ್ತಿದ್ದಂತೇ ನಾಟಕ ಮುಂದುವರೆಯು 
ತಾ ಕ ಚರ್ಚೆಗಳ ಮಡುವು ಮಾತ್ರವಾಗಿರುವ ಇದೆ. ಹೊರ ನೋಟಕ್ಕೆ ಇವರ ಚರ್ಚೆ , 
“ಕತ್ತಲು ಮನೆಯಲ್ಲಿಯೇ ಎಂಬುದು ಗಮ ಕೇವಲ ನಾಟಕವನ್ನು ಕುರಿತಾಗಿದ್ದರೂ , ವಾಸ್ತ 
ನಾರ್ಹ . 

ವಾಂಶದಲ್ಲಿ ಅದು ಇಡಿಯ ಬದುಕಿಗೆ ಸಂಬಂಧಿಸಿದ 
ಹಾಗೆಯೇ , ಬಾಗಿಲು ಬಡಿಯುವುದನ್ನು ಚರ್ಚೆಯ ಸಂಕೇತವೇ ಆಗಿದೆ. ಮೂರು ಅಂಕ 
ಬಿಟ್ಟು ಗೋಡೆ ಬಡಿಯುತ್ತ ' ವ್ಯರ್ಥ ಕಾಲ ಗಳ ಈ ನಾಟಕದಲ್ಲಿ, ಈ ಚರ್ಚೆ, ಒಂದು ಅಂಕ 


ಶತಮಾನದ ಕೃತಿನೂರು 


೧೩ 


ದಿಂದ ಇನ್ನೊಂದು ಅಂಕಕ್ಕೆ ಮೂರು ಘಟ್ಟ ಅನಿವಾರ್ಯವೇ ಆಗಿಬಿಟ್ಟದ್ದು ಅಷ್ಟೇ ಸತ್ಯ 
ಗಳಲ್ಲಿ ಸಾಗುತ್ತದೆ. ಈ ಮೂರೂ ಘಟ್ಟ ತತ್ವಗಳಲ್ಲಿ ವ್ಯಾಖ್ಯಾನಿತ ನೀತಿಗೂ ವಾಸ್ತವದಲ್ಲಿ 
ಗಳಲ್ಲ , ಒಂದೊಂದರಲ್ಲಿ, ಪೌರಾಣಿಕ , ಐತಿ ವ್ಯವಹರಿತವಾಗುವ ನೀತಿಗೂ ಅರ್ಥಾರ್ಥ 
ಹಾಸಿಕ ಮತ್ತು ಸಾಮಾಜಿಕ ನಾಟಕಗಳನ್ನು ಸಂಬಂಧ ಯಾವ ಕಾಲದಿಂದಲೂ ಇಲ್ಲದ್ರೂ 
ಕುರಿತು ಇವರು ಚರ್ಚಿಸುತ್ತಾರೆ. ಆದರೆ, ಅಷ್ಟೇ ಸತ್ಯದ ಸಂಗತಿಯಾಗಿದೆ. ಈ ವಿಷಯ 
ಒಂದೆಡೆಗೆ ಇವರ ಚರ್ಚೆ ನಡೆದಂತೆ, ಈ ಚರ್ಚೆಯ ' ಚರ್ಚೆ' ಮತ್ತು ' ಪ್ರಸಂಗ' ಗಳ ಮಧ್ಯೆ ಸ್ಪಷ್ಟ 
ಇನ್ನೊಂದು ಮಗ್ಗುಲಾಗಿ ಮೂರು ವಿಭಿನ್ನ ವಾಗುತ್ತದೆ. ಆದರೆ , ತನ್ನ ಬಹುಕಾಲದ ಈ 
“ ಪ್ರಸಂಗ' ಗಳೂ ಮತ್ತು ಇವೆರಡನ್ನೂ ಮೇಳವಿ ಸೋಲನ್ನು ' ತತ್ ' ಎಂದಿಗೂ ಒಪ್ಪುವದೇ ಇಲ್ಲ. 
ಸುವ ಕೆಲವು ಕೊಂಡಿ ' ದೃಶ್ಯ ' ಗಳೂ ರಂಗದ ( ಗಮನಿಸಿ: ಪಾತಿವ್ರತ್ಯಕ್ಕೆ ಜಯ ಬೇಕೆನ್ನುವ 
ಮೇಲೆ ನಡೆಯುತ್ತ , ನಾಟಕಕಾರರ ಆಶಯದ ವಾದ . ' ಯಾವ ಕಾಲಕ್ಕೂ ಹೆಂಗಸು ಹೆಂಗಸೇ ' 
ಮೇಲೆ ಕ್ರಮೇಣವಾಗಿ ಬೆಳಕನ್ನು ಬೀರುತ್ತ ಎಂಬ ಅರಿವು ತತ್ಯಕ್ಕಿಲ್ಲ. ಅಷ್ಟೇ ಅಲ್ಲ, ಪಾತಿ 
ಹೋಗುತ್ತವೆ. 

ವ್ರತ್ಯಕ್ಕೆ ಜಯ ಬೇಡವೆನ್ನುವ ವಿಚಾರವೇ 
ಅಂಕವೊಂದೊಂದರಲ್ಲ , ನಾಟಕ ಬರಹ ಒಂದು ಹಾಸ್ಯದ ವಸ್ತುವಾಗಿಬಿಡುತ್ತದೆ 
ಗಾರ ಚರ್ಚೆಗಾಗಿ ಪೌರಾಣಿಕ, ಐತಿಹಾಸಿಕ, ' ವ್ಯಾವಹಾರಿಕ ಚರ್ಚೆಯಲ್ಲಿ. ) 
ಮತ್ತು ಸಾಮಾಜಿಕ ಎಂಬ ವಿಭಜನೆಗಳನ್ನು ಒಂದು ಅರ್ಥಪೂರ್ಣ ಸಂವಾದವೆಂದರೆ , 
ಆಯ್ದುಕೊಂಡಿದ್ದರೂ , 'ಪ್ರಸಂಗಗಳ ನಿರೂಪಣೆ ಸಂವಾದ - ಮುಖೇನ ಅರ್ಥ ಮುಂದುವರೆಯುತ್ತ 
ಗಳಲ್ಲಿ ಮಾತ್ರ ' ಸಾಮಾನ್ಯ 'ರನ್ನೇ ಆಯು ಪೂರ್ಣತೆಯನ್ನು ತಲಪುವುದು ಎಂದರೆ , 
ಕೊಂಡರೂ ಗಮನಾರ್ಹ. ಕಾಲಕ್ಕೆ ತಕ್ಕಂತೆ, ಹೊಸ ಅರ್ಥ ಸಂದಾಯದ ಮುಖಾಂತರ, 
ವೇಷ, ಭಾಷೆ , ಆಚಾರ , ವಿಚಾರ ಭಿನ್ನವಾಗಿರ ಬದುಕಿಗೆ ಹೊಸ ಆಯಾಮವನ್ನು ಕಲ್ಪಿಸು 
ಬಹುದಾದರೂ , ಎಲ್ಲ ಕಾಲಕ್ಕೂ , ಎಲ್ಲರೂ ವುದು . ಆದರೆ, ಇದು ಸಾಧ್ಯವಾಗುವುದು 
“ ಅದೇ ' ಸ್ವಭಾವದ ' ಸಾಮಾನ್ಯ ' ರೇ ಎಂದು ಸಂವಾದದ ಎರಡೂ ಬದಿಗಳಲ್ಲೂ , ತಿಳಿದು 
ವಿವರಿಸುವ ' ಅಸಾಮಾನ್ಯ ' ಕಲ್ಪನೆಯೇ ಇದಕ್ಕೆ ತೊಡಗುವ, ತೊಡಗಿ ಈಯುವ, ನಿರುದ್ಯೋಗ 
ತಳಪಾಯವಾಗಿದೆ . 

ವಿವೇಕಗಳಿದ್ದಾಗ ಮಾತ್ರ . ಆದರೆ, ಪ್ರಸ್ತುತ 
ಈ ಇಡಿಯ ನಾಟಕದ ಮೂರೂ ' ಪ್ರಸಂಗ' . ಪರಿಸ್ಥಿತಿಯಲ್ಲಿ ' ಚರ್ಚೆ' ಮತ್ತು ' ಪ್ರಸಂಗ' 
ಗಳಲ್ಲೆಲ್ಲ ಗಂಡು - ಹೆಣ್ಣುಗಳ , ವಿಶಿಷ್ಟ ಸಂಬಂಧ ಎರಡರಲ್ಲ , ಅಂಥ ಒಂದು ಸಂವಾದವೇ 
ಗಳನ್ನು ಮಾತ್ರವೇ ಕಲ್ಪಿಸಿಕೊಂಡದ್ದೂ ಅಷ್ಟೇ ಸಾಧ್ಯವಾಗದಂತಹ ವಾತಾವರಣ ಇಲ್ಲಿ ನಿರಾಣ 
ಗಮನಾರ್ಹ, “ಕತ್ತಲೆ- ಬೆಳಕುಗಳ' ವೈರುಧ್ಯ ವಾಗಿಬಿಟ್ಟಿದೆ. ನಿಮ್ಮ ಮಾತು ಮುಗೀತು, 
ಮತ್ತು ಅವಿಭಾಜತೆಗಳನ್ನು (ಮೂಲ ತತ್ಯ ) ಇನ್ನ ನಮ್ಮ ಮಾತು ಕೇಳಿ .' ಎನ್ನುತ್ತಾರೆ ೨ 
ಮತ್ತು ಅದೇ ವಿವರಗಳನ್ನು ಹೋಲುವ ಮತ್ತು ೩ನೇ ವ್ಯಕ್ತಿಗಳು , ಎಂದರೆ, ಬರಿಯ 
ಗಂಡು - ಹೆಣ್ಣಿನ ಸಂಬಂಧಗಳನ್ನು ಸ್ಪಷ್ಟಪಡಿಸಿ ತಮ್ಮ ಮಾತನ್ನು ತಾವು ಒಪ್ಪಿಸಿಬಿಡುವುದಷ್ಟೇ 
ಕೊಂಡರೆ ಈ ` ನಿರೂಪಣೆಗಳು' ತಿಳಿಯಾದಾವು. ತಮ್ಮ ' ಸಂವಾದ' ದ ಪಾಲು ಎಂಬಂತೆ, ಗಂಡ 
ಇನ್ನು , ಈ ಸಂಬಂಧಗಳ ಮಧ್ಯೆ ಮಂಡಿತ ಹೆಂಡತಿಯ ಮಾತುಗಳಲ್ಲೂ , ಒಂದೊಂದು ವಿವೇ 
ವಾಗುವ 'ವಿಷಯ ,' ಮನುಷ್ಯನಮೂಲಭೂತ ಕಕ್ಕೆ ಎದುರಾಗಿ , ಒಂದೊಂದು ಹುಚ್ಚುತನ 
ನಿಲುವುಗಳಿಗೆ ಸಂಬಂಧಿಸಿದ್ದು , ಎಲ್ಲ ಕಾಲ ಮಾತ್ರವೇ ಕಾಣಿಸಿಕೊಳ್ಳುತ್ತ ' ಸಂವಾದ' 
ದಿಂದಲೂ ನಡೆದುಕೊಂಡು ಬಂದ ಅವಿರತ ವೆಂದರೆ, ಸಪ್ಪಳ ಮಾತ್ರವೆನ್ನುವ ಭಾಸ 


ಕಸ್ತೂರಿ, ಮಾರ್ಚ್ ೧೯೮೬ 


ಮೂಡುತ್ತದೆ. ಎಂದರೆ ಮಾತಿಗೂ ಬದುಕಿಗೂ ಎಂದರೆ ಒಂದೆಡೆಗೆ, ಮನುಷ್ಯನ ' ವಾಸ್ತವ' ಗಳು 
ಎಂದರೆ ತಾತ್ವಿಕತೆಗೂ ವಾಸ್ತವತೆಗೂ ತಾಳವೇ ಹೆಚ್ಚು ಹೆಚ್ಚು ಬೆಳಕು ಪಡೆಯುತ್ತ , ಸ್ಪಷ್ಟ - 
ತಪ್ಪಿ ಹೋಗಿಬಿಟ್ಟದ್ದು ಸ್ಪಷ್ಟ ದುರಂತವಾಗಿ ಎದ್ದು ವಾಗುತ್ತ ಹೋದರೂ , ಆ ಮನುಷ್ಯನಿಗೇ 
ಕಾಣುತ್ತದೆ. 

ಸಂಬಂಧಿಸಿದ ' ತಾತ್ವಿಕ ಚರ್ಚೆಗಳು ಮಾತ್ರ , 
ಈ ನಾಟಕದ ಬಹುಮುಖ್ಯವಾದ ಸಂಕೇತ, ಕೊನೆಯವರೆಗೂ ಕತ್ತಲಲ್ಲಿಯೇ , ಅಸ್ಪಷ್ಟತೆಯ 
ನಾಟಕದ ( ಎಂದರೆ , ರಂಗಪ್ರಯೋಗದ ಸೂಚನೆಗೆ ಲ್ಲಿಯೇ ಉಳಿದುಕೊಂಡುಬಿಟ್ಟಿವೆ ಎಂದರ್ಥ. 
ಸಂಬಂಧಿಸಿದಂತಹ) 'ಕತ್ತಲೆ- ಬೆಳಕಿನ ' ಸೂಚನೆ 

- ಎಂತಲೇ ಮುಖ್ಯವಾಗಿ ನಮಗೆ ಮುಕ್ತವಾದ 
ಯಲ್ಲಿಯೇ ಇದೆ. ಈ ನಾಟಕದುದ್ದಕ್ಕೂ ಕಂಡು 

ಬದುಕುಬೇಕು; ಈ ಕತ್ತಲುಮೂಲೆಯ ತಾತ್ವಿಕ 
ಬರುವ ದೃಶ್ಯವೆಂದರೆ, ಒಂದು ' ಮನೆ' ಮತ್ತು 

ಚರ್ಚೆ ಮಾತ್ರಗಳು ಸಾಕು ಎಂಬುದನ್ನು ಸಂಕೇತಿ 
ಸುತ್ತಲಿನ 'ಬಯಲು' ಪರಿಸರ, ಈ ' ಮನೆ', 

ಸಲು ' ಒಳಗಿದ್ದ ಎಲ್ಲರೂ ' ಹೊರಗೆ' ಬಂದ 
ಸಂಕೇತ ದೃಷ್ಟಿಯಿಂದ ತಾತ್ವಿಕ ' ಚರ್ಚೆ' ಗಳ 

ಮೇಲೆ ಆ ' ಮನೆ' ಗೆ ನಾಟಕಕಾರನೇ ಭದ್ರವಾಗಿ 
ಕೇಂದ್ರವಾದರೆ, ಈ 'ಬಯಲು' ( ವಾಸ್ಕೃವ) 

ಬೀಗ ಹಾಕಿ 'ಬಯಲಿ'ನತ್ತ ನಡೆಯುವದರೊ೦ 
ಘಟನೆಗಳು ನಡೆಯುವ ಸ್ಥಳವಾಗಿದೆ. ಈ 

ದಿಗೆ ನಾಟಕ ಮುಕ್ತಾಯವಾಗುತ್ತದೆ 
ಮೂರಂಕಿನ ನಾಟಕದಲ್ಲಿ , ಅಂಕದಿಂದ ಅಂಕಕ್ಕೆ , 
“ಬಯಲಿ'ನ ' ಬೆಳಕು ' ಹೆಚ್ಚು ಹೆಚ್ಚು ನಿಚ್ಚಳ ಕತ್ತಲೆ ಆವರಿಸಿಕೊಂಡಿದ್ದ ಮನುಷ್ಯನ ಅನೇಕ 
ವಾಗುತ್ತ ಹೋದರೆ ' ಮನೆ' ಯಲ್ಲಿಯ 'ಕತ್ತಲೆ' ಮುಖಗಳತ್ತ ಬೆಳಕು ಹಿಡಿದ ಬರಹ 'ಕತ್ತಲೆ 
ಕೊನೆಯವರೆಗೂ ಹಾಗೆಯೇ ಉಳಿಯುತ್ತದೆ. ಬೆಳಕು '. 


ಒಂದು ಸಂಜೆ ಒಬ್ಬಾತ ಡಬ್ಬದಿಂದ ಒಂದು ಮೋಂಬತ್ತಿಯನ್ನು ಹೊರತೆಗೆದು ಅದನ್ನು 
ಹೊತ್ತಿಸಿಕೊಂಡು ದೀಪಗೃಹದ ಸಮುದ್ರದ ಹಡಗುಗಳಿಗೆ ಮಾರ್ಗದರ್ಶನ ಮಾಡಲು, 
ಇಲ್ಲವೆ ಮುನ್ನೆಚ್ಚರಿಕೆ ಕೊಡಲು ಇರುವ ದೀಪ ಗೃಹ; ಲೈಟ್ ಹೌಸ್ ] ಕಡಿದಾದ, ತೋಳಸು 
ಬೆಳಸಾದ ಮೆಟ್ಟಲುಗಳನ್ನು ಹತ್ತುತ್ತಾ ಹೋದ. 

“ ಎಲ್ಲಿಗೆ ಹೋಗ್ತಾ ಇದ್ದೀಯೆ? ” ಎಂದು ಮೊಂಬತ್ತಿ ಆಗ ಆತನನ್ನು ಕೇಳಿತು . 
“ ಬಂದರಿಗೆ ಬರಲು , ಹಡಗುಗಳಿಗೆ ದಾರಿ ತೋರಿಸಲು ದೀಪಗೃಹದ ಮೇಲಕ್ಕೆ ಹೋಗ್ತಾ 
ಇದೀನಿ, ” ಎಂದಾತ ಉತ್ತರಿಸಿದ , 

“ ನನ್ನ ದೀಪವನ್ನು ಸಮುದ್ರದಲ್ಲಿರುವ ಹಡಗುಗಳು ಕಾಣಲಾರವು. ನಾನು ತುಂಬಾ 
ಸಣ್ಣವನಲ್ಲವೇ ?! ” ಎಂದು ಅಚ್ಚರಿಗೊಂಡು ಆ ಮೊಂಬತ್ತಿ ಕೇಳಿತು. 

“ ನಿನ್ನ ದೀಪ ಜ್ವಾಲೆ ಸಣ್ಣದಾಗಿದ್ದರೂ ಪರವಾಗಿಲ್ಲ ; ಉಜ್ವಲವಾಗಿ ಬೆಳಗುತ್ತಿರು. 
ಉಳಿದುದನ್ನು ನನಗೆ ಬಿಡು, ” ಎಂದು ಆ ದೀಪಗೃಹದ ಪಾಲಕ ಹೇಳಿದ. 

ಆತ ಮೆಟ್ಟಲುಗಳ ಸರಣಿಯನ್ನು ಏರಿ ದೀಪಗೃಹದ ಮೇಲ್ಬಾಗಕ್ಕೆ ಬಂದ. ಅವರು 
ಆ ಮೊಂಬತ್ತಿಯಿಂದ ಅಲ್ಲಿದ್ದ ದೊಡ್ಡ ದೀಪವನ್ನು ಹೊತ್ತಿಸಿದ. ಆ ದೊಡ್ಡ ದೀಪದ ಹಿಂಬದಿ 
ಯಲ್ಲಿದ್ದ ಚೆನ್ನಾಗಿ ಪಾಲಿಶ್ ಮಾಡಿದ್ದ ಪ್ರತಿಫಲಕ ಬೆಳಕಿನ ದಿಮ್ಮಿಯನ್ನು ಸಮುದ್ರದ ಅನೇಕ 
ಮೈಲಿಗಳ ಪಠ್ಯಂತ ಪಸರಿಸಿತು ! ಹಾಗೆನೋಡಿದರೆ ನಾವೂ ದೇವರ ಮೊಂಬತ್ತಿಗಳಿದ್ದಂತೆ . 

ಸಂಗ್ರಹ : ಎಸ್ . ವಿಶ್ವನಾಥ 


Statement about ownership and other particulars 
about Monthly Kasturi, to be published in the 
first issue every year after the last day of February . 

FORM IV 

( See Rule 8 ) 
1. Place of publication - 

HUBLI 
2 . Periodicity of its publication : Monthly 
3. Printer 's name 

M . N . Mahishi 
Whether citizen of India ? - Yes 
Address 

Samyukta Karnataka 
P . B . No. 30 

Koppikar Road , Hubli - 20 
4 . Publisher's name 

M . N . Mabishi 
Whether citizen of India ? . . Yes 
Address 

Samyukta Karnataka 
P . B . No . 30 
Koppikar Road , Hubli - 20 


5. Editor's name 

R . J . Desai 
Managing Editor & 

Court Receiver 
Whether citizen of India ? . . Yes 
Address 

Samyukta Karnataka 
P . B . No . 30 

Koppikar Road , Hubli - 20 
Names and addresses of . . . Court Receiver , 
individuals who own the 

Loka Shikshana Trust 
newspaper and partners 

(Movables ) 
or share -holders hoiding 

Hubli 
more than one percent 
of the total capital. 

I, M . N . Mahishi, hereby declare that the particulars 
given above are true to the best of my knowledge and belief. 
Hubli 

M . N . MAHISHI 
Dated 1 - 3 - 1986 

Signature of Publisher 


ಯಾವುದೇ ಮಗುವೂ ಪರಿಪೂರ್ಣ ಪಾಲನೆಯಿಂದ 

ವಂಚಿತರಾಗಬಾರೆದು . 
ಆದಕಾರಣ, ಈ ಸಮಗ್ರ ಬಾಲವಿಕಾಸ ಯೋಜನೆ. 

ಪುಷ್ಟಿಕರ ಆಹಾರ, ಔಷದೋಪಚಾರ ಹಾಗೂ ಸಾಕ್ಷರತೆ, ಪ್ರತಿ ಮಗುವಿನ ಆಜನ್ಮ ಹಕ್ಕು , 
ಈ ಪುಟಾಣಿ ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗೆಂದು ರಾಜ್ಯ ಸರ್ಕಾರ ೬ ವರ್ಷ 
ದೊಳಗಿನ ಮಕ್ಕಳಿಗಾಗಿ ಒಂದು ಸಮಗ್ರ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ . ಈ 
ಕಾರ್ಯಕ್ರಮದಲ್ಲಿ ಲಭಿಸುವ ಸೇವೆಗಳೆಂದರೆ : 
- ರೋಗನಿರೋಧಕಗಳು : ಟಿಪಲ್ ಆ್ಯಂಟಿಜೆನ್ , ಬಿ² ಜಿ,ಪೋಲಿಯೋ 
ನಿರೋಧಕ ಚುಚ್ಚುಮದ್ದು ಹಾಗೂ ಇನ್ನಿತರ ರೋಗ ನಿರೋಧಕಗಳನ್ನು 
ನೀಡುವುದು . 

- ಆರೋಗ್ಯ : ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯರ ಮೂಲಕ 
ವೈದ್ಯಕೀಯ ಸೇವೆ, ಹಾಗೂ ಮಾರ್ಗದರ್ಶನ. 

ಆಹಾರ : ಅಂಗನವಾಡಿ ಕೇಂದ್ರಗಳ ಮೂಲಕ ಪುಷ್ಟಿದಾಯಕ ಹಾಗೂ 
ಸಮತೋಲನ ಆಹಾರ ನೀಡುವಿಕೆ . 

ವಿದ್ಯಾಭ್ಯಾಸ : ಅಂಗನವಾಡಿಗಳಲ್ಲಿ ೬ ವರ್ಷದ ಒಳಗಿನ ಮಕ್ಕಳಿಗೆ 
ಅನೌಪಚಾರಿಕ ವಿದ್ಯಾಭ್ಯಾಸ, 

ಗರ್ಭಿಣಿಯರು ಹಾಗೂ ಬಾಣಂತಿಯರು : ಶಿಶುಗಳ ಪಾಲನೆ ಪೋಷಣೆ 
ಬಗ್ಗೆ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಸೂಕ್ತ ತಿಳುವಳಿಕೆ ನೀಡಿ, 
ಮಕ್ಕಳ ಯೋಗ್ಯ ಪಾಲನೆ, ಆಹಾರ ಕ್ರಮ ಹಾಗೂ ಸಾಮಾನ್ಯ ಆರೋಗ್ಯ 
ರಕ್ಷಣೆ ಬಗ್ಗೆ ಮಾರ್ಗದರ್ಶನ, 
- ನಿರ್ದೇಶನ ಸೇವೆಗಳು : ಶಿಶುಗಳ, ಮಾತೆಯರ ಆರೋಗ್ಯ ಸಂಬಂಧ 
ವಾದ ಗಂಭೀರ ಪರಿಸ್ಥಿತಿಗಳಲ್ಲಿ ಅವರನ್ನು ಆಸ್ಪತ್ರೆಗಳು ಹಾಗೂ ಇತರ 
ತಜ್ಞರ ಸಂಸ್ಥೆಗಳಿಗೆ ಸೇರಿಸಿ ಯೋಗ್ಯ ಚಿಕಿತ್ಸೆ ದೊರಕುವಂತೆ ಮಾಡುವದು. 

ಸೂಕ್ತ ತರಬೇತಿ ಪಡೆದ ಅಂಗನವಾಡಿ ಕಾರ್ಯಕರ್ತರುಗಳು ಮತ್ತು ಸಹಾಯಕರಿಂದ 
ಅಂಗನವಾಡಿ ಕೇಂದ್ರಗಳಲ್ಲಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದೆ. ಬಾಲವಿಕಾಸ 
ಯೋಜನಾಧಿಕಾರಿಗಳು ಈ ಕೇಂದ್ರಗಳ ಕಾರ್ಯಕ್ಷಮೆತರು ಮೇಲ್ವಿಚಾರಣೆ ನಡೆಸುವರು , 
ಪೂರ್ಣ ವಿವರ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ : 

ಈ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಿರುವ ಬ್ಲಾಕ್‌ನ ಬಾಲವಿಕಾಸ ಯೋಜನಾಧಿ 
ಕಾರಿಗಳು ಅಥವಾ ಬ್ಲಾಕ್ ಡವಲಪ್‌ಮೆಂಟ್ ಆಫೀಸರ್ ಗಳು , 

ಅಸಹಾಯಕರಿಗೊಂದು ಸಹಾಯದ ಯೋಜನೆ 
DIP 522/ 85 

ಕರ್ನಾಟಕ ವಾರ್ತೆ ” 


ನನಗೆ ಆಶ್ಚರ್ಯವಾಗುತ್ತದೆ ! 


- ಪಾ . ವೆಂ . ಆಚಾರ 


ನಿಸರ್ಗದ ಉದ್ದೇಶಗಳ ಬಗ್ಗೆ ಯೋಚಿಸಿ ಗಳನ್ನು ಗ್ರಹಿಸುವ ಮೂಲಕ ಪರಿಸರದ ಪ್ರಜ್ಞೆ 
ದಷ್ಟೂ ಸೋಜಿಗವಾಗುತ್ತದೆ. ಎಲ್ಲ ಜೀವಿ ಯನ್ನು ಮನಸ್ಸಿಗೆ ಮೂಡಿಸಿ, ಮತ್ತೆ ಹಿತಾ 
ಗಳಿಗೂ ಇಂದ್ರಿಯಗಳಿವೆ. ಹೆಚ್ಚಿನ ಪ್ರಾಣಿಗಳಿಗೆ ಹಿತಗಳ ಪ್ರತೀತಿಯನ್ನು ಒದಗಿಸುತ್ತದೆ; ನಾಲಗೆ 
ಐದು ಇಂದ್ರಿಯಗಳೆಂದೂ ಅವುಗಳನ್ನೆಲ್ಲ ಪದಾರ್ಥಗಳ ಖಾದ್ಯಾಖಾದ್ಯತೆಯ ಪ್ರಜ್ಞೆ 
ಸಂಯೋಜಿಸುವಂಥಾದ್ದು ಮನಸ್ಸು ಎಂದೂ ಯನ್ನು ನೀಡುತ್ತದೆ; ಚರ್ಮದಲ್ಲಿರುವ ಸ್ಪರ್ಶ 
ಬಹುಕಾಲದ ತಿಳಿವಳಿಕೆ , ಜೀವಶಾಸ್ತ್ರದ ಪ್ರಕಾರ ಶಕ್ತಿಯ ಪ್ರಾಣಿಯ ಮೈಗೆ ತಗಲುವ ವಸ್ತು 
ಈ ಇಂದ್ರಿಯಗಳೆಲ್ಲ ಜೀವದ ಉಳಿವು ಬದುಕು ಗಳ ಅನುಭವ ಒದಗಿಸುತ್ತದೆ. ಕೆಲವು ವೇಳೆ 
ಗಳಿಗೆ ಪೋಷಕಗಳು , ಕಿವಿಗಳು ವಾಯುತರಂಗ ಒಂದೇ ಉದ್ದೇಶಕ್ಕೆ ಒಂದಕ್ಕಿಂತ ಹೆಚ್ಚು 
ಗಳನ್ನು (ಕೆಲವೊಂದು ತರಂಗಾಂತರಗಳ ಮಿತಿ ಇಂದ್ರಿಯಗಳು ಸಂಯುಕ್ತವಾಗಿ ದುಡಿಯ 
ಯೊಳಗೆ) ಗ್ರಹಿಸಿ ಶಬ್ದವಾಗಿ ಮಾರ್ಪಡಿಸಿ ಬಹುದು. ಅನ್ನ ಪ್ರಾಶನಕ್ಕೆ ನಾಲಗೆಯಲ್ಲದೆ 
ಪರಿಸರದ ಬೋಧವನ್ನು ಮನಸ್ಸಿಗೆ ಮಾಡು ಮೂಗು ಮತ್ತು ಕೆಲ ವೇಳೆ ಕಣ್ಣುಗಳು ಕೊಡುವ 
ಇವೆ. ಈ ಶಬ್ದ ತನಗೆ ಪ್ರಯೋಜನಕರವೋ ಅನುಭವ ಕೂಡ ಸಹಾಯವಾಗುತ್ತವೆ ಇತ್ಯಾದಿ. 
ಅಪಾಯ ಸೂಚಕವೋ ಎಂದು ಪ್ರಾಣಿ ಅಂಶತಃ ಕೆಲವು ಜೀವಿಗಳು ಇದಕ್ಕಿಂತ ಕಡಿಮೆ ಇಂದ್ರಿಯ 
ತನ್ನ ಮೂಲ ಪ್ರಕೃತಿಯಿಂದ ಮತ್ತು ಅಂಶತಃ ಗಳಿಂದ ಕೆಲಸ ಸಾಗಿಸುತ್ತವೆ. ಉದಾಹರಣೆಗೆ 
ಹುಟ್ಟಿದ ಮೇಲಾದ ತನ್ನ ಅನುಭವಗಳ ಬಲ ಹಾವುಗಳು ಕಿವಿಗಳಿಲ್ಲದೆ ಬದುಕುತ್ತವೆ. 
ದಿಂದ ಅರಿಯುತ್ತದೆ; ಕಣ್ಣುಗಳು ಪ್ರಕಾಶವೆಂದು ಎಲ್ಲ ಸುಲಭ ಮತ್ತು ಯಾಂತ್ರಿಕ ವಿವರಣೆ 
ನಾವು ಕರೆಯುವ ಪರಿಮಿತ ತರಂಗಾಂತರದ ಗಳು . ಆದರೆ ಇಂದ್ರಿಯಗಳ ವ್ಯಾಪಾರ ನಡೆ 
ವಿದ್ಯುತ್ಕಾಂತೀಯ ಅಲೆಗಳ ಮೂಲಕ ಪರಿಸರದ ಯುವ ರೀತಿಯನ್ನು ನೋಡಿದರೆ ಕುತೂಹಲ , 
ಇರವು ತೆರವುಗಳನ್ನು ಗ್ರಹಿಸಿ ಮನಸ್ಸಿಗೆ ಹಿತಾ ಸೋಜಿಗ, ಕೊನೆಗೆ ಆಶ್ಚರ್ಯವಾಗುತ್ತದೆ. 
ಹಿತ ಬೋಧಗಳನ್ನು ಕೊಡುತ್ತವೆ; ಮಗು ಹುಟ್ಟಿದ ಜೀವಿ ಬದುಕಲು ಯಾಕೆ ಬಯಸು 
ಪದಾರ್ಥಗಳಿಂದ ಹೊಮ್ಮುವ ಸೂಕ್ಷ್ಮ ಅಣು ಇದೆ ಎಂಬ ದೊಡ್ಡ ಪ್ರಶ್ನೆಯನ್ನು ಬದಿಗಿರಿ 
355 -3 

೧೭ 


cos 


ಕಸ್ತೂರಿ, ಮಾರ್ಚ್ ೧೯೮೬ 


ಸಿದರೂ ಬದುಕುವುದಕ್ಕೆ ನೇರವಾಗಿ ಇಂದ್ರಿಯ ಮೂಗು ನಾಲಗೆಯೆಂಬ ತ್ರಯೀಂದ್ರಿಯಕ 
ಗಳು ವರ್ತಿಸುವ ರೀತಿ ನಮ್ಮನ್ನು ಕೆಣಕುತ್ತದೆ. ಆಪ್ಯಾಯನವಾಗಿದೆ. ರುಚಿಯೆಂಬ , ನಾಲಿಗೆಗೆ 
ಹಸಿವಾಗುತ್ತದೆ ಆದ್ದರಿಂದ ತಿನ್ನುತ್ತದೆ; ತಿನ್ನು ನಾವು ಆರೋಪಿಸುವ, ಅನುಭವ ಖಾದ್ಯದ 
ವುದರಿಂದ ಹಸಿವು ಹಿಂಗುತ್ತದೆ; ಆದ್ದರಿಂದ ವಾಸನೆಯಿಂದ ಉತ್ಕಟೀಕೃತವಾಗುತ್ತದೆಂಬುದುದು 
ಮತ್ತೆ ಹಸಿವಾದಾಗ ತಿನ್ನುತ್ತದೆ; ಸೈ . ಈ ತೃಪ್ತಿ ನೆಗಡಿಯಿಂದ ನಮ್ಮ ಮೂಗು ಕಟ್ಟಿದಾ 
ತಿನ್ನುವ ಪ್ರಕ್ರಿಯೆಯ ಕೊನೆಯಲ್ಲಿ ಬರು ಆಹಾರದ ರುಚಿ ಕಡಿಮೆಯಾಗುತ್ತದೆಂಬ 
ವಂಥಾದ್ದು . ಆದರೆ ತಿನ್ನುತ್ತಿರುವಾಗಲೇ ಆಗುವ ಸಾರ್ವತ್ರಿಕ ಅನುಭವದಿಂದ ತಿಳಿಯುತ್ತದೆ. 
ಸಂತೋಷ ಈ ಕ್ರಿಯೆಗೆ ಪ್ರೋತ್ಸಾಹಕವಲ್ಲವೆ ? ಆದರೆ ನಮ್ಮ ಮುಂದಿರಿಸಿದ ಆಹಾರದ ಬಣ್ಣ 
ಆ ಸಂತೋಷವನ್ನು ನಾನು “ ಆಪ್ಯಾಯನ ಅದರ ರಸಮಾನತೆಯನ್ನು ಹೆಚ್ಚಿಸುತ್ತದೆ 
ತತ್ವ ” ಎನ್ನುತ್ತೇನೆ. ಕೇವಲ ಶರೀರದ ಒಂದು ಯೆಂಬುದು ಪ್ರಯೋಗಗಳಿಂದ ಖಚಿತವಾಗಿದೆ. 
ಅವಶ್ಯಕತೆಯನ್ನು ಪೂರೈಸುವಲ್ಲಿ ಆಗುವ ಜೀವಧಾರಣೆ ಮಾತ್ರಕ್ಕಾದರೆ ಈ ಉತ್ಕಟೀಕೃತ 
ಸಮಾಧಾನಕ್ಕಿಂತ ಹೆಚ್ಚಿನ ಯಾವುದೋ ಒಂದು ರಸಮಾನತೆ ಅಗತ್ಯವಿತ್ತೇ ? ಮೂಗಿಲ್ಲದ ಹಕ್ಕಿ 
ಸಕಾರಾತ್ಮಕ ( positive) ಸುಖ ಈ ಆಪ್ಯಾ ಗಳು ಅನ್ನ ಪ್ರಾಶನದಿಂದಾಗುವ ಆಪ್ಯಾಯನದಲ್ಲಿ 
ಯನದಲ್ಲಿದೆಯೆಂದು ನನಗನಿಸುತ್ತದೆ. ಆಹಾರ ಮೂರನೇ ಆಯಾಮದಿಂದ ವಂಚಿತವಾಗಿದ್ದರೂ 
ಭಕ್ಷಣ ಮತ್ತು ತ್ವಗಿಂದ್ರಿಯದ ಆಪ್ಯಾಯನ ಅವುಗಳ ಬಾಳು ನಡೆಯುತ್ತಿಲ್ಲವೇ ? ಇದು 
ವೆನ್ನಬಹುದಾದ ಲೈಂಗಿಕ ಕ್ರಿಯೆ ಇವುಗಳ ಮನುಷ್ಯನಿಗೆ ಆಹಾರಗ್ರಹಣದಲ್ಲಿ ದೊರಕುವ 
ಸಂಬಂಧದಲ್ಲಿ ಈ ಆಪ್ಯಾಯನ ಸುಖವನ್ನು ಬೋನಸ್ತೆ ? 
ಅನೇಕ ಪ್ರಾಣಿಗಳ ಕಣ್ಣು ಮೋರೆಗಳಲ್ಲಿ ಕಾಣ - ಈ ತ್ರಯೀಂದ್ರಿಯ ಸಂಸ್ಕಾರವನ್ನು 
ಬಹುದು . ಉಳಿದ ಇಂದ್ರಿಯಗಳ ಮೂಲಕ ಒಂದೊಂದಾಗಿ ತೆಗೆದುಕೊಳ್ಳುವಾ: ಷಡ್ರಸ 
ಆಗುವ ಅನುಭವ ಎಷ್ಟು ಮಟ್ಟಿಗೆ ಈ ತರದ ವೆಂದು ಪುರಾತನರು ಹೇಳುವ ರುಚಿಗಳ 
ಸುಖವನ್ನು ಕೊಡುತ್ತದೋ ಹೇಳಲುಬಾರದು . ಪ್ರಧಾನ ಕಾರ್ಯವೇನು? ಹಿತಾಹಿತ ಆಹಾರಗಳ 
ಆದರೆ ಮನುಷ್ಯತರ ಜೀವಲೋಕದಲ್ಲಿ ವಿವೇಚನೆಯ ಉಪಕರಣವೇ ನಾಲಗೆ ಎನ್ನ 
ಇಲ್ಲವೆ ಇಲ್ಲವೆನಿಸುವ ಯಾವುದೇ ಲಕ್ಷಣಗಳು ಬಹುದು . ಹೆಚ್ಚಿನ ವಿಷಗಳು ಕಹಿಯೆನಿಸುವುದು 
ಮನುಷ್ಯ ಪ್ರಕೃತಿಯಲ್ಲಿ ಮಾತ್ರ ಇವೆ ಎಂದು ಅವು ಶರೀರಕ್ಕೆ ಅಪಾಯಕರವಾಗಿರುವುದರಿಂದ 
ಹೇಳುವ ಧೈರ್ಯ ನನಗಿಲ್ಲ. 

ಅವನ್ನು ವರ್ಜಿಸುವುದಕ್ಕಾಗಿ, ಉಪ್ಪು ಶರೀರ 
ಈ ಆಪ್ಯಾಯನ ತತ್ವ ಮನುಷ್ಯನಲ್ಲಿ ವರ್ತಿ ಧಾರಣೆಗೆ ಅಗತ್ಯವಾದ್ದರಿಂದ ನಾಲಗೆಗೆ ಅದರ 
ಸುವ ಬಗೆಯೇ ನನ್ನನ್ನು ಆಶ್ಚರ್ಯಗೊಳಿಸು ಹಿತಾನುಭವವಾಗುತ್ತದೆ ಇತ್ಯಾದಿ. ಆದರೆ 
ವುದು . ಪಂಚೇಂದ್ರಿಯಗಳ ಮೂಲಕ ಆಗುವ ಈ ಷಡ್ರಸಗಳ ರಕ್ಷಕ - ಧಾರಕ-ಪೋಷಕ ಉದ್ದೇಶ 
ಅನುಭವಗಳೆಲ್ಲದರಲ್ಲಿಯೂ ಈ ಆಪ್ಯಾಯನ ಗಳನ್ನು ಮೀರಿದ ಯಾವುದೇ ಅನುಭವವನ್ನು 
ತತ್ವ , ಮನುಷ್ಯನಲ್ಲಿ ಕೇವಲ ಶರೀರದ ರಕ್ಷಣೆ ಮನುಷ್ಯ ಪಡೆಯುತ್ತಾನೆ. ಅವುಗಳ ವಿವಿಧ 
ಪೋಷಣೆಗಳ ಉದ್ದೇಶಕ್ಕೆ ಮೀರಿದ ಮಟ್ಟದಲ್ಲಿ ಮಿಶ್ರಣಗಳಿಂದ ನಿಸರ್ಗದಲ್ಲಿ ದೊರಕದ ಒಂದು 
ವರ್ತಿಸುತ್ತದೆ. ರಸನೇಂದ್ರಿಯಕ್ಕೆ ಸಂಬಂಧಿಸಿದ 'ರಸಾನುಭವ'ವನ್ನು ಪಡೆಯುತ್ತಾನೆ. ಅದರಲ್ಲಿ 
ಅನ್ನದ ವಿಚಾರ ನೋಡುವಾ. ಖಾದ್ಯಾಖಾದ್ಯ ವಿಷಕಾರಿಯಾದ ಕಟುತ್ವಕ್ಕೂ ಸ್ಥಾನ ದೊರಕು 
ವಿವೇಕಕ್ಕಾಗಿ ನಾಲಗೆ ಇದೆ , ನಿಜ . ಆದರೆ ಇದೆ. ರಸಗ್ರಂಥಿಗಳಿಗೆ ಗುರುತು ಸಿಗದ, ಆದರೆ 
ಮನುಷ್ಯನಲ್ಲಂತೂ ಅನ್ನಪ್ರಾಶನ ಕ್ರಿಯೆ ಕಣ್ಣು ಅದರಲ್ಲಿರುವ ಚಂಚಲ ತೈಲದಿಂದಾಗಿ ಪ್ರಾಂಶ 


ನನಗೆ ಆಶ್ಚರ್ಯವಾಗುತ್ತದೆ 

೧೯ 
ಕಾಲದಲ್ಲಿ ಮೂಗಿಗೆ ಯಾವುದೋ ಹಿತಾನುಭವ ಅನ್ನ - ಕಾಮಗಳೆಂಬ ಮೂಲಭೂತ ಪ್ರಚೋದನೆ 
ಕೊಡುವ, ಖಾರವಾದ ಮೆಣಸು , ಮೆಣಸಿನ ಗಳ ಹೊರಗೆ ವಾಸನೆಯ ಕೆಲಸವನ್ನು ಕುರಿತು . 
ಕಾಯಿಗಳೂ ಅನ್ನದ ರಸ್ಯಮಾನತೆಯನ್ನು ಹೆಚ್ಚಿ - ಅನ್ಯ ಪ್ರಾಣಿಗಳಲ್ಲಿ ಜೈವಿಕ ಉದ್ದೇಶಕ್ಕಾಗಿ ಹಿತ 
ಸುತ್ತವೆ. ಒಣ ಮೆಣಸಿನ ಕಾಯಿಯಲ್ಲಿರುವ ವಾಸನೆ ಅಹಿತವಾಸನೆ ಎಂಬ ಪ್ರತೀತಿ ಇರಬಹು 
ಕೆಂಬಣ್ಣ ಕೂಡ ಓಗರವನ್ನು ಹೆಚ್ಚು ಇಷ್ಟವಾಗಿ ದಾದರೂ ಸುವಾಸನೆ ದುರ್ವಾಸನೆಗಳೆಂಬ 
ಮಾಡುತ್ತದೆ. 

ವಿವೇಕ ಎಷ್ಟಿದೆಯೋ ನಾ ಕಾಣೆ. (ಬಹುಶಃ 
ಮೂಗಿನ ವಿಚಾರ ಮಾಡಿದರೆ ಬೇರೆ ಒಂದು ಸೀಳುಗೊರಸಿನ ಆಕಳು , ಚಿಗರೆಯಂಥ ಪ್ರಾಣಿ 
ಗೂಢದ ಬಾಗಿಲ ಮುಂದೆ ನಿಲ್ಲುತ್ತೇವೆ. ಮೂಗಿ ಗಳಿಗೆ ಸ್ವಲ್ಪ ಉಂಟೋ ಏನೋ .) ನಾಯಿ 
ನೊಳಗಿನ ನರಗಳ ಗ್ರಾಹಕ ಶಕ್ತಿಯ ಚುರುಕು ಹಂದಿಗಳಿಗೆ ಮಲ ದುರ್ವಾಸನೆ ಅಲ್ಲ . ಮನುಷ್ಯ 
ಅನೇಕ ಪ್ರಾಣಿಗಳಲ್ಲಿದ್ದಷ್ಟು ಮನುಷ್ಯನಲ್ಲಿ ಇಲ್ಲ . ನಲ್ಲಿ ಮಾತ್ರ ವಾಸನಾ ಶಕ್ತಿಯ ಸೂಕ್ಷ್ಮತೆಕಡಿಮೆ 
ಗಂಡು ಸೊಳ್ಳೆ ಮೈಲು ದೂರದಿಂದ ಸ್ವಜಾತಿಯ ಯಾಗಿದ್ದರೂ ಅದರ ನವಿರುತನ ಖಂಡಿತವಾಗಿ 
ಹೆಣ್ಣಿನ ಲೈಂಗಿಕ ಸ್ರಾವದ ವಾಸನೆ ಹಿಡಿಯ - ಬೇರಾವ ಜೀವಿಗಿಂತ ಹೆಚ್ಚಾಗಿದೆ. ಮನುಷ್ಯನಿಗೆ 
ಬಲ್ಲದಂತೆ, ನಾಯಿಯ ವಾಸನಾ ವಿವೇಕದ ಒಂದು ಚೆಂಗುಲಾಬಿ ಹೂವಿನ ಬಲು ಸೌಮ್ಯವಾದ 
ಸೂಕ್ಷ್ಮತ್ವದ ದೆಸೆಯಿಂದಾಗಿ ಅದನ್ನು ಪೋಲೀಸು ವಾಸನೆ ಒದಗಿಸುವ ಆಹ್ಲಾದ, ಒಂದು ಸುರಗೆ 
ಕೆಲಸಕ್ಕೆ ಹಚ್ಚಲಾಗುತ್ತದೆ. ಯಾವ ಕಾರಣ ಹೂವಿನ ವಾಸನೆ ಏರಿಸಬಹುದಾದ ಮತ್ತು , 
ದಿಂದಲೋ ಮನುಷ್ಯ ಫ್ಯಾಣ ಸೂಕ್ಷ್ಮತೆಯನ್ನು ಒಂದು ಮಲ್ಲಿಗೆ, ಒಂದು ಕೆದಗೆ , ಒಂದು ಸಂಪಗೆ 
ಕಳೆದುಕೊಂಡಿದ್ದಾನೆ. ಹಲವಾರು ಪ್ರಾಣಿಗಳ ( ಆಹ! ಕನ್ನಡ ನುಡಿಯ ಸೊಬಗೇ ! - ಎಷ್ಟು 
ಮಿದುಳಿನಲ್ಲಿನ ವಾಸನಾ ವಿಭಾಗದ ವಿಸ್ತಾರ ಹೂಗಳಿಗೆ ' ಗ'ಕಾರಾಂತವಾದ ಹೆಸರುಗಳು !) 
ತುಲನಾತ್ಮಕವಾಗಿ ಮನುಷ್ಯನಲ್ಲಿ ಇಲ್ಲ . ಆದರೂ ಕೂಡುವ ವೈವಿಧ್ಯಪೂರ್ಣವಾದ ಅನುಭವ 
“ಪೂರ್ವಜನ್ಮದ ವಾಸನೆ ” “ಕಾಮ ವಾಸನೆ ” ಅದನ್ನು ಅರಸರಸಿ ಬೆಂಬತ್ತುವಂತೆ ಮಾಡು 
ಮೊದಲಾದ ಪದಗಳು ಈ ಇಂದ್ರಿಯ ವುದರಲ್ಲಿ ಏನು ಜೀವಶಾಸ್ತ್ರೀಯ ಉದ್ದೇಶ 
ಅಂತರ್ಮನಸ್ಸಿನ ಮೇಲೆ ಬೀರುವ ಪ್ರಭಾವ ವಿದೆಯೋ ನನಗೆ ಗೊತ್ತಿಲ್ಲ. ಇಲ್ಲವೆಂದೇ 
ವನ್ನು ಮನಗಂಡದ್ದರ ಫಲವೆಂದು ನನಗನಿಸು ನನ್ನೆಣಿಕೆ. ಮನುಷ್ಯನ ಮೂಗಿರುವುದೂ ಇತರ 
ಇದೆ. ಕೆಲ ಹೆಂಗಸರು ತಮ್ಮ ಗಂಡಂದಿರ ಪ್ರಾಣಿಗಳಿಗಿರುವಂತೆ ರಕ್ಷಣೆ ಪೋಷಣೆಗಾಗಿಯೇ 
ಬೆವರ ವಾಸನೆಯನ್ನು ಇತರ ಗಂಡಸರ ವಾಸನೆ ನಿಜ . ಆದರೆ ಅದು ಆ “ಸ್ವಾರ್ಥ” ಗಳ ಬೇಲಿ 
ಯಿಂದ ಭಿನ್ನವಾಗಿ ಗುರುತಿಸಬಲ್ಲರೆಂದೂ ಕೆಲ ಯನ್ನು ದಾಟಿ ಬೇರೆ ಬಗೆಯದೇ ಒಂದು 
ಗಂಡಸರ ಬೆವರಿನ ವಾಸನೆ ಕೆಲ ಹೆಂಗಸರಿಗೆ ಆಪ್ಯಾಯನವನ್ನು ನಮಗೆ ನೀಡುತ್ತದೆ. 
ಲೈಂಗಿಕವಾಗಿ ಅದಮ್ಯ ಆಸಕ್ತಿಯನ್ನು ಪ್ರಚೋ - “ ಶಬ್ದಗುಣ ಆಕಾಶಃ” ಎಂದು ಹಿಂದಿನವರು 
ದಿಸಬಲ್ಲದೆಂದೂ ನಾನು ಓದಿದ್ದೇನೆ. ಸುವಾ ಹೇಳಿದ್ದಾರೆ. ಇಂದಿನವರು ವಾಯುಮಂಡಲ 
ಸನೆಯ ಸಾನ್ನಿಧ್ಯದಲ್ಲಿ ಕಾಮ ಪ್ರಚೋದನೆ ಶಬ್ದಗುಣವುಳ್ಳದ್ದು ಎನ್ನುತ್ತಾರೆ. ವಾಯು 
ತೀವ್ರವಾಗುತ್ತದೆಂಬುದು ಸರ್ವಗ್ರಾಹ್ಯ ಮಂಡಲದ ಪ್ರತಿಯೊಂದು ಅಲುಗಾಟವೂ 
ವಾದದ್ದು . ಆದ್ದರಿಂದ ಕಾಮ ವಾಸನೆಯೆಂಬ ಶಬ್ದವೇ . ಪ್ರಾಣಿಗಳ ಕಿವಿಗಳ ಯಂತ್ರ ಈ 
ಪದದಲ್ಲಿ ನಾವು ಭಾವಿಸುವುದಕ್ಕಿಂತ ಹೆಚ್ಚಿನ ಅಲುಗಾಟದ ಅಲೆಗಳ ಕೆಲವು ಅಂತರಗಳನ್ನು 
ಗರ್ಭಿತಾರ್ಥವಿದೆ. 

ಗ್ರಹಿಸುವಂತೆ ರಚಿತವಾಗಿದೆ. ಇಲ್ಲಿಯೂ 
ಆದರೆ ನಾನು ಅದ್ಭುತಪಡುತ್ತಿರುವುದು ಮಾನವನ ಶ್ರವಣಯಂತ್ರ ಬೇರೆ ಅನೇಕ 


ಕಸ್ತೂರಿ, ಮಾರ್ಚ್ ೧೯೮೬ 


ಪ್ರಾಣಿಗಳದರಷ್ಟು ಗ್ರಾಹಕತ್ವವುಳದ್ದಲ್ಲ; ಜೀವಶಾಸ್ತ್ರೀಯ ಉದ್ದೇಶ ನಿಗೂಢವಾ 
ಸೂಕ್ಷ್ಮವೂ ಅಲ್ಲ. ನಾಯಿಗೆ ಕೇಳಿಸುವಷ್ಟು ಗಿದೆ. ಅವರಲ್ಲಿಯೂ ಹೆಚ್ಚಿನ ಆಶ್ಚರ್ಯವೆಂದರೆ , 
ಅತಿ ತಾರ ಧ್ವನಿಗಳು ಮನುಷ್ಯನಿಗೆ ಕೇಳಿಸವು. ನಮ್ಮ ಕಿವಿಗಳು ಯಾವ ನಾದಗಳಿಂದ ಸುಖವನ್ನು 
ಅನೇಕ ಕಾಡು ಪ್ರಾಣಿಗಳು ಆಲಿಸಬಲ್ಲ ಅನುಭವಿಸುತ್ತವೋ ಅವು ವೈಜ್ಞಾನಿಕ ದೃಷ್ಟಿ 
ಅತಿ ಮಂದ್ರ ಧ್ವನಿಗಳೂ ನಮಗೆ ಶ್ರವಣ ಯಿಂದ ತುಸು ಅಪಶ್ರುತಿಯುಳ್ಳವುಗಳಂತೆ 
ಬಾಹಿರವಾಗಿವೆ. ಕಿವಿಗಳ ಜೀವಶಾಸ್ತ್ರೀಯ ಉದ್ದೇ ಅಂದರೆ ಮನುಷ್ಯನಿಗೆ ಶ್ರುತಿ ಹಿತವೆನಿಸುವ ಸ್ವರ 
ಶದ ಬಗ್ಗೆ ಇಲ್ಲಿ ಹೆಚ್ಚು ವಿವರಿಸಹೋಗುವು ಗಳು ನಿಖರವಾಗಿ ಸ್ಥಾಯಿಯಿಂದ ಸ್ನಾಯಿಗೆ 
ದಿಲ್ಲ. ಇಲ್ಲಿಯೂ ಅದು ಬದುಕಿಗೆ ನೆರವುನೀಡು ಇಮ್ಮಡಿಗೊಳ್ಳುವ ಕಂಪನ ಸಂಖ್ಯೆಗಳಾಗಿಲ್ಲ, ಆ 
ತದೆ. ಇತರ ಪ್ರಾಣಿಗಳಂತೆ ಮನುಷ್ಯನಿಗೆಕೂಡ ಕಂಪನ ಸಂಖ್ಯೆ ಭಿನ್ನ ರಾಶಿಯಾಗಿದ್ದರೆ ನಮ್ಮ 
ಅದು ಅಪಾಯದ ಎಚ್ಚರಿಕೆ ಕೊಡಬಲ್ಲದು . ಕಿವಿ ಮೆಚ್ಚುವುದಿಲ್ಲ; ಹತ್ತಿರದ ಪೂರ್ಣಾಂಕ 
ಆಹಾರದ ಸಾಮೀಪ್ಯವನ್ನು ತಿಳಿಸಬಲ್ಲದು; ಸಂಖ್ಯೆಯ ಕಂಪನ ನಮಗೆ ಶ್ರುತಿ ಹಿತವಾಗಿರು 
ಕಾಮದ ಕರೆಯಾಗಿ ಪುನರುತ್ಪತ್ತಿಗೆ ನೆರವಾಗ ಇದೆ ಎನ್ನುತ್ತಾರೆ. ಅಂದರೆ ಕರ್ಣಾನಂದವೆಂ. 
ಬಲ್ಲದು; ಸಂತೋಷದ ಅಥವಾ ಆರ್ತತೆಯ ಬುದು ಭಿನ್ನ ರಾಶಿಗಳನ್ನು ಮೆಚ್ಚದೆ ಪೂರ್ಣಾಂಕ 
ನಿನಾದವಾಗಿ ಒಳಗೆ ತುಂಬಿದ್ದನ್ನು ಹೊರಗೆ ಗಳನ್ನು ಮೆಚ್ಚುತ್ತದೆ. ಅಥವಾ ಆನಂದ 
ತುಳುಕಿಸಿ ಭಾರ ನೀಗಿಕೊಳ್ಳುವ ಸಾಧನವಾಗಿರ ಪೂರ್ಣಾಂಕಗಳಲ್ಲಿ ಆಲೋಚಿಸುತ್ತದೆ ಎನ್ನೋ 
ಬಹುದು. ಇವೆಲ್ಲವುಗಳ ಸಾಧನವಾಗಿ ಮನುಷ್ಯನ ಣವೆ? 
ಶ್ರವಣೇಂದ್ರಿಯ ಇತರ ಪ್ರಾಣಿಗಳಿಗಿಂತ ತ್ವಕ್ ಅಥವಾ ತೊಗಲು ಎಂಬ ಇಂದ್ರಿಯ 
ಒಂದಿಷ್ಟು ಅದಕ್ಷವಾಗಿಯೇ ಇದೆ. 

ಜೀವಜಾತಗಳಲ್ಲೆಲ್ಲ ಅತ್ಯಂತ ಪ್ರಾಥಮಿಕ 
ಆದರೆ ಸಂಗೀತ? ಸಪ್ತಸ್ವರಗಳನ್ನು ಇಪ್ಪತ್ರೆ ಸಂವೇದನಾವಾಹಕವಾದದ್ದು . ಅದು ಜೀವ 
ರಡು ಶ್ರುತಿಗಳನ್ನು ಅವುಗಳ ಬಗೆ ಬಗೆಯ ಮಾತ್ರದ ಕೆಲ ಮೂಲ ಅವಶ್ಯಕತೆಗಳನ್ನು 
ಸಂಯೋಗ ಪ್ರತಿಯೋಗಗಳನ್ನು ಮಾನವನ | ಪೂರೈಸುವುದಲ್ಲದೆ ಮನುಷ್ಯ - ಮನುಷ್ಯರೊಳಗಿನ 
ಶ್ರವಣೇಂದ್ರಿಯ ಗ್ರಹಿಸುವದು ? ಅದರಿಂದ ಭಾವನಾತ್ಮಕ ಸಂಬಂಧದಲ್ಲಿ ಮುಖ್ಯ ಪಾತ್ರ 
ಆನಂದಪಡುವುದು ? ಅವುಗಳನ್ನು ತಾನೇ ಉತ್ಸಾ ವಹಿಸುತ್ತದೆ. ಮನಮುಟ್ಟು ” ಎಂದು 
ದಿಸುವುದು ? ಲಯದಿಂದ ಲೋಲಾಯಮಾನ ಕನ್ನಡದಲ್ಲಿ ಹೇಳುವಾಗ ಅಥವಾ “ ಮುಟ್ಟಿ 
ನಾಗುವುದು ? ತಾಳಗತಿಯಿಂದ ಉತ್ಸಾಹಿತ ಪೂಜಿಸು ” ಎನ್ನುವಾಗ, ಇಂಗ್ಲೀಷಿನಲ್ಲಿ attach 
ನಾಗುವುದು ? ಮಂದ್ರತರ ಧ್ವನಿಗಳಿಂದಉತ್ತೇಜಿತ _ ment ಎನ್ನುವಾಗ, ಅವಳ ಸ್ಪರ್ಶದಿಂದ 
ನಾಗುವುದು , ಉನ್ಮತ್ತನಾಗುವುದು ? ಸಪ್ತಸ್ವರ ರೋಮಾಂಚಿತನಾದ ಎನ್ನುವಾಗ ಸ್ಪರ್ಶೇಂದ್ರಿ 
ಗಳ ಮಿಶ್ರಣದಿಂದ ಅನೇಕ ರಸಭಾವಗಳನ್ನು ಯದ ಶಕ್ತಿಯನ್ನು , ಅದರ ಬೆಸೆಯುವ ಗುಣ 
ಅನುಭವಿಸುವುದು ? ಶಾಂತವಾದ ಸುಖಬೋಧ ವನ್ನು ತಾನೇ ನಾವು ಶಬ್ದಗಳಲ್ಲಿ ವ್ಯಕ್ತಪಡಿಸು. 
ಪಡೆಯುವುದು ? ಮಾತುಗಳಿಂದ ಸಾಧ್ಯವಾಗದ ತೇವೆ. ಸಂತಾನೋತ್ಪತ್ತಿಯ ಸಂಭೋಗಕ್ರಿಯೆ 
ಭಾವಗಳನ್ನು ಅಭಿವ್ಯಕ್ತಗೊಳಿಸುವುದು ? ಈ ಯಲ್ಲಿ, ತಾಯಿ ಮಗುವಿನ ತಗಳ್ಳಿನಲ್ಲಿ ಈ ಸ್ಪರ್ಶ 
ಆಪ್ಯಾಯನಾನುಭವದಲ್ಲಿ ಮನುಷ್ಯನೊಡನೆ ಸುಖ ಒಂದು ಪ್ರೇರಕವಾಗಿದೆ. ಇದು ಪ್ರಾಣಿ 
ಗೋವುಗಳಂಥ ಕೆಲ ಪ್ರಾಣಿಗಳೂ ಸಹಭಾಗಿ ಮಾತ್ರಕ್ಕೆ ಅನ್ವಯಿಸುವಂಥಾದ್ದಾದರೂ ಮಾನವ 
ಯಾಗಿವೆಯೆಂದು ಸಾಂಪ್ರದಾಯಿಕ ನಂಬಿಕೆ ಇದೆ. ಶರೀರದಲ್ಲಿ ಕೆಲವು ಸ್ಥಾನಗಳು ಆತ್ಮೀಯ ಭಾವನೆ 
ಎಷ್ಟು ಮಟ್ಟಿಗೆ ಎಂದರಿಯದು. ಆದರೆ ಇದರ ಯನ್ನು ಪ್ರಚೋದಿಸುವುದರಲ್ಲಿ ಹೆಚ್ಚು ಉತ್ಕಟ 


ನನಗೆ ಆಶ್ಚರ್ಯವಾಗುತ್ತದೆ 
ವಾಗಿವೆ. ಕಾಮಶಾಸ್ತ್ರ ಇದನ್ನು ಸ್ಪಷ್ಟವಾಗಿ ಗಳ ಕಣ್ಣುಗಳು ಮುಖದ ಪಕ್ಕಗಳಲ್ಲಿವೆಯಲ್ಲದೆ 
ಗುರುತಿಸುತ್ತದೆ. ಒಂದು ಗಂಡು ಒಂದು ಹೆಣ್ಣಿಗೆ ಮನುಷ್ಯನಲ್ಲಿರುವಂತೆ ಎದುರಿಗಿಲ್ಲ . ಕೆಲ ಕೀಟಗಳಿಗೆ 
( ಅಥವಾ ತದ್ವಿಪರೀತರಾಗಿ ಹೇಳಬೇಕೋ ?) ಕಣ್ಣುಗಳು ಸುತ್ತಲೂ ಇರುವುದರಿಂದ ಅವು 
ಶಾಶ್ವತವಾಗಿ ತಗಲಿಕೊಳ್ಳುವ ಮಾನವ ವೈಶಿಷ್ಟ್ಯ ೩೬೦ ಅಂಶ ಕೋಣದಲ್ಲಿ ನಡೆಯತಕ್ಕದ್ದನ್ನೆಲ್ಲ 
ದಲ್ಲಿ (ಕೆಲ ಹಕ್ಕಿಗಳಲ್ಲಿಯೂ ಇದು ಇದೆ.) ಏಕಕಾಲದಲ್ಲಿ ಕಾಣಬಲ್ಲವಂತೆ. ಮನುಷ್ಯನ 
ಸ್ಪರ್ಶದ ಪಾತ್ರ ಎಷ್ಟಿದೆಯೋ ಹೇಳಲು ಬರುವು ದೃಷ್ಟಿಕೋಣ ಪರಿಮಿತ, ಆದರೆ ಹೆಚ್ಚಿನ ಚತು 
ದಿಲ್ಲ. “ತೊಗಲ ಚೀಲಗಳಲ್ಲಿ ನಡೆದಿಹುದು ಪ್ರಾದಿಗಳು ಪ್ರಪಂಚವನ್ನು ಬಿಳಿದು ಕರಿದು 
ಸಂಸಾರ ” ಎಂದು ಬೇಂದ್ರೆಯವರು ಹೇಳುವಾಗ ಎಂಬೀ ಎರಡು ಬಣ್ಣಗಳಲ್ಲಿ ಮಾತ್ರ ಕಾಣಬಲ್ಲವು, 
ಅದರಲ್ಲಿ ತೋರಿಕೆಗಿಂತ ಹೆಚ್ಚು ಅರ್ಥ ಅಡಗಿದೆ. ಅವುಗಳದು ಬ್ಲಾಕ್ - ಎಂಡ್ -ವೈಟ್ ಫೋಟೊ 
ಸ್ಪರ್ಶದ ಆಪ್ಯಾಯನ ಕೂಡ ಮನುಷ್ಯನಲ್ಲಿ ಗ್ರಾಫಿನಂಥ ದೃಕ್ ಪ್ರಪಂಚ, ಹಕ್ಕಿಗಳು ಬಣ್ಣ 
ತನ್ನ ಜೀವಶಾಸ್ತ್ರೀಯ ಅಗತ್ಯಕ್ಕಿಂತ ಹೆಚ್ಚಿನ ಗರಿ ಅರಳಿಸಿ ಕುಣಿಯುವಾಗ ಹೆಣ್ಣು ಆ ವರ್ಣ 
ಆನಂದಕ್ಕೆ ಕಾರಣವಾಗಿದೆ. ಸ್ಪರ್ಶವೇ ಪ್ರೇಮ , ಪ್ರಪಂಚವನ್ನು ಮಂತ್ರಮುಗ್ಧವಾಗಿ ನೋಡುತ್ತ 
ಕೊನೆಯದಾಗಿ ಕಣ್ಣುಗಳು, ಕಣ್ಣಿನ ಹಿರಿಮೆ ನಿಂತು ಕೊನೆಗೆ ಗಂಡಿನ ಕಾಮದ ಕರೆಗೆ ತನ್ನನ್ನು 
ಭಾಷೆಯಲ್ಲಿ ಓತಪ್ರೋತವಾಗಿದೆ. ಕಣ್ಣು ಜ್ಞಾನಕ್ಕೆ ಒಡ್ಡಿ ಕೊಳ್ಳುತ್ತದೆ. ಬಣ್ಣದ ಗರಿಗಳುಳ್ಳ ಹಕ್ಕಿ 
ಸಮಾನಾರ್ಥಕವಾಗಿ ಇರುವುದು ಸುಮ್ಮನಲ್ಲ. ಗಳೆಲ್ಲ ಬಣ್ಣಗಳನ್ನು ಗುರುತಿಸಿ ವಿವೇಚಿಸಬಲ್ಲವು. 
ಮಾನವ ಮಿದುಳಿನಲ್ಲಿ ಮತ್ತೆಲ್ಲ ಇಂದ್ರಿಯಗ ಆದರೆ ಅವುಗಳ ಕಣ್ಣುಗಳ ವರ್ಣವಿವೇಚನಾ ಶಕ್ತಿ 
ಳಿಂದ ಬರುವ ಸಂವೇದನೆಗಳಿಗೆ ಮೀಸಲಿರುವ ತಮ್ಮ ಜಾತಿಯನ್ನು , ಗಂಡು - ಹೆಣ್ಣನ್ನು ಗುರುತಿ 
ಪ್ರದೇಶಗಳಿಗಿಂತ ಕಣ್ಣಿನ ಸಂವೇದನೆಗಳಿಗೆ ಬಂಧಿ ಸುವ ಮತ್ತು ಸಂತಾನೋತ್ಪತ್ತಿಗೆ ಬೇಕಾದ 
ಸಿದ ಪ್ರದೇಶ ತುಂಬಾ ದೊಡ್ಡದು. ಇತರ ಉತ್ತೇಜನ ಪಡೆಯುವ ಮಟ್ಟಿಗೆ ದಕ್ಷವಾ 
ಇಂದ್ರಿಯಗಳ ವಿಷಯದಲ್ಲಿ ಹೇಗೋ ಹಾಗೆ ಗಿದೆ. ಅನೇಕ ಹಕ್ಕಿಗಳಲ್ಲಿ ಅವುಗಳ ವಸಂತ 
ಚಕ್ಷುರಿಂದ್ರಿಯದ ಸೂಕ್ಷ್ಮತೆಯ ವಿಷಯದಲ್ಲಿ ಕಾಲದಲ್ಲಿ ಅಂದರೆ ಬೆಲೆಯ ಋತುವಿನಲ್ಲಿ ಮಾತ್ರ 
ಕೂಡ ಮಾನವ ಅನೇಕ ಪ್ರಾಣಿಗಳನ್ನು ಸರಿಗಟ್ಟ ಶೋಭಾಯಮಾನವಾದ ಗರಿಗಳು ಬೆಳೆದು ಪ್ರತಿ 
ಲಾರ , ಇಂದ್ರಿಯ ಸೂಕ್ಷ್ಮತೆಯ ವಿಷಯದಲ್ಲಿ ಲಿಂಗದ ಸ್ವಜಾತಿಯ ಜೀವಿಯನ್ನು ಆಕರ್ಷಿಸಿ 
ಹಳೇ ಕಥೆಯೊಂದಿದೆ. ರಾತ್ರಿ ಯಜಮಾನ ಮೋಹಿಸುವ ಕೆಲಸ ಮಾಡಿ ಆ ಮೇಲೆ ಉದುರಿ 
ಹಾಯಾಗಿ ನಿದ್ದೆ ಮಾಡಿದ್ದಾಗ ಮನೇ ನಾಯಿ ಹೋಗುವುದುಂಟು. ದುಂಬಿಗಳಂಥ ಕೆಲ ಕೀಟಗಳು 
ಮನೇ ಬೆಕ್ಕನ್ನು ಕರೆದು , “ನೋಡೇ, ಒಳಗೆ ಬಣ್ಣಗಳನ್ನು ಗುರುತಿಸಬಲ್ಲವಾದರೂ ಕೆಲ ಕೆಲವು 
ಅಡಿಗೆ ಮನೇಲಿ ಏನೋ ದೊಡ್ಡ ಸಪ್ಪಳವಾ ಜಾತಿಗಳು ಕೆಲ ಕೆಲವು ಬಣ್ಣಗಳಿಗೆ ಕುರುಡಾಗಿವೆ. 
ಯಿತು. ಏನು ಬಿತ್ತು ಅಂತ ಹೋಗಿ ಸ್ವಲ್ಪ ಮನುಷ್ಯನ ದೃಶ್ಯಪ್ರಪಂಚದ ಅದ್ಭುತ 
ನೋಡು, ” ಎಂದಿತಂತೆ. ಬೆಕ್ಕು ಅಡಿಗೆ ಮನೆಗೆ ಮಾತ್ರ ಅನ್ಯಾದೃಶವಾದದ್ದು . ಅದು ವರ್ಣಮಯ 
ಹೋಗಿ ಕತ್ತಲಲ್ಲೇ ಹುಡುಕಿ ಒಂದು ಸಾಸಿವೆ ವಾಗಿದೆ. ನಮ್ಮಲ್ಲಿ ಅಪರೂಪವಾಗಿ ಬಣ್ಣಗುರುಡ 
ಕಾಳು ಕಚ್ಚಿಕೊಂಡು ಬಂದು , “ನೋಡು, ಇದೇ ರಿರಬಹುದಾದರೂ ಮನುಷ್ಯ ಕುಲದ ಬಹು 
ಇದೇ ಬಿದ್ದದ್ದು ,” ಎಂದಿತಂತೆ. ಹಾಗೆಯೆ ಸಂಖ್ಯಾಕರು ಕನಿಷ್ಠ ಏಳು ಬಣ್ಣಗಳನ್ನು ಗುರು 
ಮಾನವ ಕಣ್ಣುಗಳು ಕಾಣಬಲ್ಲದ್ದಕ್ಕಿಂತ ದನ ಚಿಗರೆ ತಿಸಬಲ್ಲರು , ಕೆಲ ಕಲಾವಿದರು ಮೂರು ಸಾವಿರ 
ಮೊದಲಾದವುಗಳು ಕಾಣಬಲ್ಲ ಕೋಣಾತ್ಮಕ ವರ್ಣಚ್ಛಾಯೆಗಳನ್ನು ವಿಂಗಡವಾಗಿ ಕಾಣಬಲ್ಲ. 
ವಿಸ್ತಾರದ ಪರಿಧಿ ದೊಡ್ಡದು; ಯಾಕಂದರೆ ಅವು ರೆಂದು ಕೇಳಿ ಬರುತ್ತದೆ. ಇದಲ್ಲದೆ ಮೂರು 


೨೨ 


ಕಸ್ತೂರಿ, ಮಾರ್ಚ್ ೧೯೮೬ 


ಆಯಾಮಗಳಲ್ಲಿ ನಾವು ದೃಶ್ಯಗಳನ್ನು ಗ್ರಹಿಸುವು ಣೆಗೆ, ಉದರಂಭರಣಕ್ಕೆ ವಿಶೇಷ ಪ್ರಯೋಜನಕರ 
ದರಿಂದ ಸೃಷ್ಟಿಯನ್ನು ಅದರ ಸಮಸ್ಯ ಮೋಹಕ ವೇನೂ ಅಲ್ಲ. ಅಥವಾ ಭಾವಪ್ರಪಂಚದ 
ತೆಯಲ್ಲಿ ಕಾಣುತ್ತೇವೆ. ಸಂಗಡವೇ ಆಕೃತಿಗಳಲ್ಲಿ ಉತ್ತೇಜನಕ್ಕೆ ಈ ಅತಿರಿಕ್ತ ಶಕ್ತಿಗಳು ಸಹಾಯಕ 
ಪ್ರಮಾಣಬ್ದತೆಯನ್ನು ಗ್ರಹಿಸುವ ಶಕ್ತಿ , ವಾಗಿದ್ದು , ಮನುಷ್ಯನು ಕೆಲವೇ ಸಾವಿರ ವರ್ಷ 
ಸೌಂದರ್ಯ ಎಂಬ ಆ ಅಂತರಂಗ ಗಾಹವಾದ ಗಳ ಅಂತರದಲ್ಲಿ ಪಡೆದ ಬೌದ್ಧಿಕ ಮತ್ತು ಭೌತಿಕ 
ಆದರೆ ವರ್ಣಿಸಿ ವಿವರಿಸಲು ಬಲು ಕಠಿನವಾದ ಪ್ರಗತಿಗೆ , ಅನವಶ್ಯಕ ಶಕ್ತಿಗಳಾಗಿ ತೋರುವ 
ಅನುಭವವನ್ನು ಮನುಷ್ಯನಿಗೆ ಸಾಧ್ಯವಾಗಿ ಇವುಗಳೇ ಕಾರಣವೋ ? 
ಮಾಡಿದೆ. ಇಂದ್ರಿಯಗಳಿಂದ ಬರುವ ಅನುಭವ ಅಥವಾ ಉದ್ದೇಶವೆಂದು ನಾವು ಕರೆಯುವ 
ಗಳಲ್ಲೆಲ್ಲ ಮನುಷ್ಯನು ಕಣ್ಣುಗಳಿಂದ ಗ್ರಹಿಸುವ ಕಲ್ಪನೆಯೇ ಒಂದು ಪೂರ್ವಾಗ್ರಹವೊ ? ಮಾನವನ 
ಅನುಭವ ಅವನ ಹುಟ್ಟು ಕಾಪು ಬದುಕುಗಳ ಮಾನಸಿಕ ಕಟ್ಟುಪಾಡು ಉದ್ದೇಶ, ಪ್ರಯೋಜನ, 
ಧೈಯಗಳನ್ನು ಅತಿಯಾಗಿ ಮೀರಿದಂಥ ಒಂದು ಎಂದು ಗುರುತಿಸುವಂಥ ಪದಾರ್ಥ ನಿಸರ್ಗದ 
ಆಪ್ಯಾಯನ ವಿಶ್ವವನ್ನು ಸೃಷ್ಟಿಸುತ್ತದೆ. ಸಂಗೀತ ಪ್ರಕ್ರಿಯೆಗಳಲ್ಲಿ ಇಲ್ಲವೇ ಇಲ್ಲವೆ ? ಉಪನಿಷತ್ತಿನಲ್ಲಿ 
ದಂತೆ ಅದು ಕೊಡುವ ಸುಖ ಅಮೂರ್ತ ಅಲ್ಲ. ಹೇಳಿದ ಹಾಗೆ , “ ಯಥಾ ಕಾಷ್ಠಂ ಚ ಕಾಷ್ಪಂಚ” 
ಮಿದುಳಿನ ಅತಿ ಗುಹ್ಯ ಸ್ತರಗಳಲ್ಲಿ, “ ಪ್ರಾಚೀನ ( ನೆರೆಯಲ್ಲಿ ತೇಲುತ್ತ ಇರುವ ಎರಡು ಕಟ್ಟಿಗೆ 
ಮಿದುಳು ” ಎನ್ನಿಸುವ ಭಾಗದಲ್ಲಿ ವಾಸನೆಯಂತೆ ತುಂಡುಗಳು ಎಲ್ಲಾದರೊಮ್ಮೆ ಒಂದಕ್ಕೊಂದು 
ಅದು ನಮ್ಮನ್ನು ಕಲಕುವುದಿಲ್ಲ . ಆದರೂ ತಗಲುವ ಹಾಗೆ) ಘಟನೆಗಳು ತಂತಾನೇ ನಡೆಯು 
ಅದನ್ನು ಮನುಷ್ಯನಿಗೆ ದೊರೆತ ಅತ್ಯಮೂಲ್ಯ ತಿರುತ್ತವೆ, ಮತ್ತು ಜೀವೋತ್ಪತ್ತಿಯಿಂದಾರಂಭಿಸಿ 
ಆಪ್ಯಾಯನ ಎಂದು ನಾನು ಭಾವಿಸುತ್ತೇನೆ. ಮಾನವನ ಉತ್ಪತ್ತಿ ಮತ್ತು ಉದ್ಯೋಧದ 

ಬದುಕಿನ ಅವಶ್ಯಕತೆಗಳೆಂದು ವಿಜ್ಞಾನಿಗಳು ವರೆಗೆ ಎಲ್ಲವೂ ಆಕಸ್ಮಿಕವೇ ಏನು ? ಜೀವ 
ಗುರುತಿಸಿದ ಇಂದ್ರಿಯ ಸಾಮರ್ಥ್ಯಗಳನ್ನು ಜಾತಿಯೊಂದರಲ್ಲಿ ಮೊದಲು ಒಂದು ಬದಲಾವಣೆ 
ಮೀರಿದ ಸಾಮರ್ಥ್ಯಗಳು ನಮಗೆ ಹೇಗೆ, ಏಕೆ ಆಕಸ್ಮಿಕವಾಗಿ ಆಗುತ್ತದೆ, ಮತ್ತು ಆ ಮೇಲೆ 
ಕೊಡಲ್ಪಟ್ಟಿವೆ? ಈ ಎಕ್ಸ್ಟ್ರಾ ಸಾಮರ್ಥ್ಯಗಳ ಈ ಬದಲಾವಣೆಯಿಂದ ಅದರ ವರ್ತನೆ ಬದ 
ಉದ್ದೇಶವೇನು? ಮಾನವ ಜೀವಧಾರಣೆ, ಲಾಗ ತೊಡಗುತ್ತದೆ ಎಂಬುದೇ ನಿಜವೆ ? 
ವಿಸ್ತರಣೆ, ಅವನ ವಿಕಾಸದ ಮುಂದಿನ ಕ್ರಮ ಉದ್ದೇಶ, ಪ್ರಯೋಜನ ಇವೆಲ್ಲ ಒಂದು 
ಇವುಗಳಲ್ಲಿ ಈ ವಿಶೇಷ ಶಕ್ತಿಗಳ ಪಾತ್ರವೇನು? ಭ್ರಮೆಯೇ ? ಒಂದು ಮಾಯೆಯೆ ? ಘಟನೆ 
ಮಾನವ ವಿಕಾಸದ ಒಂದು ಹಂತದಲ್ಲಿ ಅವನ ಗಳು ಕಾಲದಲ್ಲಿ ಸಾಲಾಗಿ ನಡೆಯುತ್ತವೆ, 
ಮಿದುಳು ಒಮ್ಮಿಂದೊಮ್ಮೆ ಗಾತ್ರದಲ್ಲಿ ಸುಮಾರು ಸಾಲಾಗಿ ನಡೆಯುವದರಿಂದ ನಾವು ಅವುಗಳಿಗೆ 
ಮೂರರಲ್ಲೊಂದರಷ್ಟು ಹೆಚ್ಚಾಯಿತೆಂದು ಹೇಳ ಸಂಬಂಧ ಕಲ್ಪಿಸಿ ಮೊದಲು ಆದದ್ದು ಅನಂತರ 
ಲಾಗಿದೆ. ಈ ಏಕಾಏಕಿ ವೃದ್ಧಿಯಿಂದಲೇ ಇವೆಲ್ಲ ಆದದ್ದಕ್ಕೆ ಕಾರಣ ಎಂದು ತಿಳಿದುಕೊಳ್ಳುತ್ತೇವೆ 
ವಿಶೇಷ ಶಕ್ತಿ ಸಾಮರ್ಥ್ಯಗಳು ದೊರೆತವೇ ? ಹೊರತು ನಿಜಕ್ಕೂ ಅವುಗಳಿಗೆ ಪರಸ್ಪರ 
ಇದರ ಪ್ರಯೋಜನವೇನು? ಉದಾಹರಣೆಗೆ, ಸಂಬಂಧ ಇಲ್ಲವೇ ? ಏನಿದ್ದರೂ ಕೇವಲ ಜೀವನಾ 
ಸಂಗೀತದಿಂದ ಬದುಕಿಗಾಗಲಿ ವಿಕಾಸಕ್ಕಾಗಲಿ ಏನು ವಶ್ಯಕತೆಗಳಿಗೆ ಮೀರಿದ ಈ ಮಾನನೇಂದ್ರಿಯ 
ಲಾಭ ? ನಮ್ಮ ಪ್ರತೀತಿಯ ವರ್ಣಮಯ ವ್ಯಾಪಾರವೇ ಕೇವಲ ಅನುಭವವಾಗಿದ್ದದ್ದನ್ನು 
ಪ್ರಪಂಚ ನಮಗೆ ಅರ್ಥವಾಗುವ ಮಟ್ಟಿಗೆ ಹಕ್ಕಿ - ಅನುಭೂತಿಯಾಗಿ ಮಾಡುವಂಥಾದ್ದು, ಅದಕ್ಕಾ 
ಗಳಿಗೋ ತುಂಬಿಗಳಿಗೋ ಆಗುವಂತೆ ಜೀವಧಾರ ಗಿಯೇ ರವೀಂದ್ರರು ಒಂದು ಪದ್ಯದಲ್ಲಿ ಹೇಳಿದ 


ನನಗೆ ಆಶ್ಚರ್ಯವಾಗುತ್ತದೆ. 
ಮಾತು ನನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತು ವಿದ್ಯುತ್ಕಾಂತ ಅಲೆಗಳನ್ನು ವಿಜ್ಞಾನಿಗಳು ಮನು 
ಬಿಟ್ಟಿದೆ. 

ಷ್ಯನ ಕಣ್ಣುಗಳಿಗೆ ಅಗೋಚರವಾದರೂ ರಕ್ಷಾ 

ತೀತ ( ಇನ್‌ಫ್ರಾರೆಡ್ ) ಕಿರಣಗಳೆಂದೇ 
ಯಾಬಾರ್ ದಿನೇ ಏಇ ಕಥಾಟಿ 

ಕರೆಯುತ್ತಾರೆ. ಅವುಗಳನ್ನು ಕಣ್ಣು ಗುರುತಿಸದು 
ಬ ' ಲೇ ಯೇನ ಯಾಇ 

ಚರ್ಮ ಗುರುತಿಸುತ್ತದೆ - ಉಷ್ಣತೆಯಾಗಿ 
ಯಾ ದೇಖೇಣಿ ಯಾ ಪೇಯಿ 

ಎಂದೂ ಅವರು ಹೇಳುತ್ತಾರೆ. ಇರಬಹುದು 
ತುಲನಾ ತಾ ' ರ್‌ ನಾಇ, 

ಆದರೆ ನನ್ನನ್ನು ಪೀಡಿಸುವುದು ಅದಲ್ಲ . ಅದು 
ಹೊರಡುವ ಹೊತ್ತಿಗೆ ಈ ಮಾತೊಂದ 

ಬೇರೆಯೇ ಪ್ರಶ್ನೆ - - ನಾನು ಕಾಣುವ ಸವರ್ಣ 
ಹೇಳುತ ಹೋಗುವೆ ನಾನು 

ವಿಶ್ವ ಸತ್ಯವೋ ಬೆಕ್ಕಿಗೆ ಕಾಣಿಸುವ ನಿರ್ವಣ 
ಏನು ಕಂಡೆನೋ ಏನು ಪಡೆದೆನೋ 

ಪ್ರಪಂಚ ಸತ್ಯವೋ ? ಅಥವಾ ಎರಡೂ 
ಸಾಟಿಯಿಲ್ಲ ಅದಕೇನೂ . 

ಸುಳ್ಳೋ ? ಇದೆಲ್ಲ ಮನಸ್ಸು ನೋಡುವ ರೀತಿ 

ಭೇದ ಎಂದಾದರೆ ಇವೆರಡೂ ಸುಳ್ಳೋ ? 
ಇದನ್ನೆಲ್ಲ ಮೆಲಕು ಹಾಕುತ್ತ ನಾನು ಮತ್ತೆ ಶಂಕರಾಚಾರ್ಯರು ಜಗನ್ನಿಥ್ಯಾ ಎನ್ನುವುದು 
ಬೇರೊಂದು ತರದಲ್ಲಿಯೋಚನಾಪರನಾಗುತ್ತೇನೆ, ಇದಕ್ಕೆ ಏನು ? ಅಥವಾ ವಿದ್ಯುತ್ಕಾಂತ ಅಲೆಗಳು 
ಇದೆಲ್ಲ ಆಶ್ಚರ್ಯ ವಲ್ಲವೇ ? ನಮ್ಮ ಮನೆಯ ಮಾತ್ರ ಸತ್ಯ ; ಬೆಕ್ಕೂ ನಾನೂ ಕಾಣುವುದೆಲ್ಲ 
ಬೆಕ್ಕೂ ನಾನೂ ಒಂದೇ ಲೋಕವನ್ನು ಕಾಣು ಮಿಥ್ಯ ಎನ್ನಬಹುದೇ ? ವಿದ್ಯುತ್ಕಾಂತ ಅಲೆಗಳೇ 
ತೇವೆ. ಬೆಕ್ಕಿನ ಕಣ್ಣುಗಳು ನೋಡುವ ಒಂದು ಸತ್ಯ ಎಂದು ಒಪ್ಪೋಣ. ಆದರೆ ಆ ಸತ್ಯವನ್ನು 
ಉಪಕರಣವೆಂಬ ನಿಟ್ಟಿನಲ್ಲಿ ನನ್ನ ಕಣ್ಣುಗಳಿಗಿಂತ ಗ್ರಹಿಸುವುದು ಹೇಗೆ? ಗ್ರಹಣಕ್ಕೊಂದು 
ಶ್ರೇಷ್ಟವಾದವುಗಳು , ಆದರೂ ಅದಕ್ಕೆ ಬಣ್ಣಗಳ ಮಾಧ್ಯಮ ಬೇಕು. ಯಾವುದೇ ಮಾಧ್ಯಮ 
ಅನುಭವ ಆಗುವದಿಲ್ಲ ಎಂದು ವಿಜ್ಞಾನಿಗಳು ವಾದರೂ ನನ್ನ ಅಥವಾ ಬೆಕ್ಕಿನ ಕಣ್ಣಿನಂತೆ 
ಹೇಳುತ್ತಾರೆ. ನನಗೆ ಈ ಲೋಕ ಬಣ್ಣ ಒಂದು ಮಾಧ್ಯಮವೇ ಆಗಿರುವಾಗ ಮತ್ತು 
ಬಣ್ಣವಾಗಿ ಕಾಣುತ್ತದೆ, ಬೆಕ್ಕಿಗೆ ಅದು ಬೇರೆ ಮಾಧ್ಯಮದಲ್ಲಿ ಆ ಅಲೆಗಳು ಉಂಟುಮಾಡುವ 
ಬೇರೆ ದಪ್ಪದ ಕಪ್ಪು ಬಿಳಿಯ ಜಗತ್ತಾಗಿಯೇ ಬದಲಾವಣೆಗಳಿಂದಲೇ ಒಂದು ಪದಾರ್ಥದ 
ಕಾಣುತ್ತದಂತೆ. ಬಣ್ಣಗಳೆಲ್ಲ ವಿದ್ಯುತ್ಕಾಂತ ಪ್ರತೀತಿ ಮಾಧ್ಯಮಕ್ಕೆ ಆಗುವುದರಿಂದ ವಿದ್ಯು 
ತರಂಗಗಳ ಬೇರೆ ಬೇರೆ ಗಾತ್ರದ ಅಲೆಗಳು ಮಾತ್ರ . ತ್ಯಾಂತ ಅಲೆಗಳನ್ನು ನಿಜವಾಗಿ ತಿಳಿಯುವುದೇ 
ಅಲೆಗಳ ಗಾತ್ರದ ಮೇಲಿಂದ ಮನುಷ್ಯನ ಕಣ್ಣು ಅಸಾಧ್ಯವಾಗದೇ ? ಗಾಡಿ ಕಂಬಿ ಬಿಟ್ಟು ಸರಿಯು 
ಗಳಿಗೆ ಅವು ಬೇರೆ ಬೇರೆ ಬಣ್ಣಗಳಾಗಿ ಕಾಣುತ್ತಿದೆ. ಬೇಡ, ಬಂಡವಾಳ ಎಲ್ಲಿಂದ ಬಂತು 
ಇವೆ. ಇನ್ನೂ ಸಷ್ಟವಾಗಿ ಹೇಳಬೇಕಾದರೆ ಈ ಎಂಬ ಯೋಚನೆಯೇಕೆ? ಬದುಕು ಒಂದು ಡಿವಿ 
ಅಲೆಗಳು ಕಣ್ಣ ಪರದೆಯ ಮೇಲೆ ಬಿದ್ದಾಗ ಡೆಂಡು . ಈ ಆಪ್ಯಾಯನಗಳು - ಡಿವಿಡೆಂಡಿಗೆ 
ನಮ್ಮ ಮನಸ್ಸು ಅವುಗಳನ್ನು ವಿಭಜಿಸಿನೋಡುವ ಮೀರಿದ್ದು -ಬೋನಸ್ಸು , ಬಂಡಿವಾಳ ಎಷ್ಟೋ ? 
ರೀತಿಯಿಂದ ನನಗೆ ಬಣ್ಣಗಳ ಪ್ರತೀತಿಯಾಗು ಯಾರು ತೊಡಗಿಸಿದವರೋ ? ನನಗೇಕೆ? 
ಇದೆ - ಅಷ್ಟೇ . ಕೆಂಪು ಬಣ್ಣವೆಂದು ನಾನರಿ ಬೋನಸ್ಸು ಅನುಭವಿಸುತ್ತಾ ಇದ್ದರೆ ಸಾಲದೆ? 
ಗ್ರಹಿಸುವ ಬೆಳಕಿನ ಅಲೆಗಳಿಗಿಂತ ನಸುವೆ ಉದ್ದನ್ನ 


ಶಿಲಾವನ 


ಚಿತ್ರ ಲೇಖನ : ಎಂ . ಶ. 


ಅಲೆಗೂ ವನಕ್ಕೂ ಯಾವ ಸಂಬಂಧವೆಂದು ಕೋಟೆಯ ಮಧ್ಯೆ ಕಲಾದೇವಿ ವಿಚಿತ್ರ ನರ್ತನ 
ಕೇಳುವಿರಾ ? ಪ್ರಾಯಶಃ ಚಂಡೀಗಡದ ಲೋಕೊ ಮಾಡುವದನ್ನು ಕಾಣಬಹುದು. ಚಿಕ್ಕ ದುಂಡು. 
ಪಯೋಗಿ ಇಲಾಖೆಯ ಶ್ರೀ ನೇಕ್‌ಚಂದರ ಕಲ್ಲುಗಳನ್ನು ಜೋಡಿಸಿದ ವಿನ್ಯಾಸಭರಿತ 
ಕ್ರಿಯಾಶೀಲ ಕಲ್ಪನಾತರಂಗಗಳು ವಾಸ್ತವಕ್ಕೆ ಗೋಡೆಯನ್ನು ಮತ್ತು ಒಡಕು ಪಿಂಗಾಣಿ 
ಬರಲು ವಿಫಲವಾಗಿದ್ದರೆ ಈ ಪ್ರಶ್ನೆಯೇ ಏಳು ಚೂರು ತುಂಬಿದ ನೆಲವನ್ನು ದಾಟಿ ನಡೆದರೆ, 
ರಲಿಲ್ಲ. ಅದೃಷ್ಟವಶಾತ್ ನೇಕ್‌ಚಂದರಿಗೆ ತಮ್ಮ ದಾರಿಯ ಇಕ್ಕೆಲಗಳಲ್ಲೂ ಶಿಲ್ಪಗಳು. ಈ 
ಕನಸನ್ನು ನನಸಾಗಿಸಲು ಅವಕಾಶವಾಯಿತು. ಶಿಲ್ಪಗಳನ್ನು ಯಾರೂ ಕೆತ್ತಿಲ್ಲ- ಶಿಲಾವನ 
ಫಲವಾಗಿ ಚಂಡಿಗಡದಲ್ಲಿ ಒಂದು ಶಿಲಾವನದ ವನ್ನು ನಿರ್ಮಿಸಿದ ನೇಕ ಚಂದರ ಕಣ್ಣಿಗೆ 
ನಿರ್ಮಾಣವಾಯಿತು. ಅದನ್ನು ` ರಾಕ್ - ಕಲಾತ್ಮಕವಾಗಿ ಕಂಡ ನೈಸರ್ಗಿಕ ಕಲ್ಲುಗಳೇ 
ಗಾರ್ಡನ್ ' ಎಂದು ಕರೆಯಲಾಗುತ್ತದೆ. ಇವು. ಸತತ ಇಪ್ಪತ್ತು ವರುಷಗಳಿಂದ ದೂರದ 
* ಹೊರಗಿನಿಂದ ನೋಡಿದರೆ , ಹಳೆಯ ಟಾರು ಶಿವಾಲಿಕ ಪರ್ವತ ಶ್ರೇಣಿಯಿಂದ ಸಾಗಿಸಿ . 
ಡಬ್ಬಗಳ ಮೇಲೆ ಸಿಮೆಂಟಿನ ಹೊದಿಕೆಹಾಕಿದ ತಂದ ಕಲ್ಲುಗಳಿಂದು ನಮ್ಮ ಕಣ್ಣಿಗೆ ವಿವಿಧ 
ಹತ್ತು ಅಡಿ ಎತ್ತರದ ಗೋಡೆ-ಕೋಟೆಯ ಕಲ ನೆಗಳನ್ನು ತರುತ್ತವೆ. ಪ್ರಾಣಿಯಂತೆ ! 
ಗೋಡೆಯನ್ನು ನೆನಪಿಸುವುದು, ಚಿಕ್ಕದಾದ ಒಂದಿದ್ದರೆ ಹುಡುಗಿಯಂತೆ ಇನ್ನೊಂದು ; ತಾಯಿ 
ಪ್ರವೇಶ ದ್ವಾರದಲ್ಲಿ ಒಳಸೇರಿದರೆ ಈ ಮಗುವಿನಂತೆ ಮಗದೊಂದು, ನಮ್ಮ ಮನ 

ಸ್ಸಿನ ಕಳ್ಳಕಲ್ಪನೆಗಳು 
ಈ ಕಲ್ಲುಗಳಲ್ಲಿ ಮೈದಳೆ 
ಯುತ್ತವೆ. ಮುಂದಿನ 
ಭಾಗದತ್ತ ನಡೆಯಲು 
ನೀವು ಸುರಂಗ ಮಾರ್ಗ 
ದಲ್ಲಿ ನಡೆಯುವಿರಿ. 
ಪ್ರಾಚೀನ ಮೊಹೆಂಜೊ 
ದಾರೊದ ಗಲ್ಲಿಯೆ 
ಇದು ? ವಿಚಿತ್ರ ವಿನ್ಯಾ 


ಇವು ಮಾರಲು ಇಟ್ಟ 
+ ಮಡಕೆಗಳಲ್ಲ ! 


ಶಿಲಾವನದಲ್ಲಿರುವ 

ಕೃತಕ ತಡಸಲು → 


ಸದ ಕಲ್ಲುಗಳ ಜೋಡಣೆ 
ಯಿಂದ ಈ ಪರಿಣಾಮ . 
- ಮತ್ತೊಂದು ಭಾಗ. 
ಪ್ರವೇಶಿಸಿದರೆ ಒಂದು ಜಲ 
ಪಾತ, ತುದಿಯ ಮಂಟಪದ 
ಉನ್ನತಿಯ ಅಡಿ ನಿರ್ಮಿಸ 
ಲ್ಪಟ್ಟ ಈ ಕೃತಕ ತಡಸಲು 
ನೊರೆ ಕಾರುತ್ತಾ ಸುಂದರ 
ನೋಟ ನೀಡುವುದು , ಇತ್ಯ 
ತಿರುಗಿದರೆ ಹಳೆಯ ಪೈಪು, 
ಮುರುಕು ಸರಳುಗಳನ್ನು 
ಜೋಡಿಸಿ ಮಾಡಿದ ಕಲಾಕೃತಿ 
ಅತ್ತಿತ್ತ ಸುತ್ತಿದರೆ ಹಲವು 
ವಿಧದ ಕ್ರಿಯಾಶೀಲ ರಚನೆ 
ಗಳು ಬಳೆಗಳ ಚೂರುಗಳಿಂದ 
ಮಾಡಿದ ಬೊಂಬೆಗಳು , 
ಪಿಂಗಾಣಿಯ ಚೂರುಗಳಿಂದ 
ಮಾಡಿದ ಬೊಂಬೆಗಳು 
ಮಕ್ಕಳಿಗೆ ಮುದ ತಂದಾವು. 
ದಾರಿಯ ಪಕ್ಕದಲ್ಲೇ ಉದ್ದಕೂ ಮಡಕೆಯ ಉಪಯೋಗಿಸುತ್ತಿರುವ ಕುರಿತು ತಕರಾರಾ 
ಸಾಲುಗಳ ಆಕರ್ಷಕ ಭಂಗಿ, ಅಲ್ಲಲ್ಲಿ ಕುಬ್ಬಾ ಯಿತು ಆದರೆ ಇವುಗಳ ಕಲಾತ್ಮಕತೆಯನ್ನು 
ಕೃತಿಯ ಮರಗಳು , ಕಿರು ಬೇವಿನ ಮರದಲ್ಲಿ ಗುರುತಿಸಿದ ಇತರ ಗಣ್ಯರ ಸಹಾಯದಿಂದ , ಇವರ 
ಕಡಲೆ ಗಾತ್ರದ ಕಾಯಿಗಳು . 

ಆಸ್ತಿಯು ಒಂದು ಪ್ರೇಕ್ಷಣೀಯ ಸ್ಥಳವೆನಿಸಿತು . 
* ಶಿಲಾವನದ ರಚನೆಯ ಕಥೆಯೂ ಸ್ವಾರಸ್ಯಕರ . ಈಗ ಚಂಡೀಗಡದ ಅತಿ ಪ್ರಮುಖ ಆಕರ್ಷಣೆ 
೧೯೨೪ರಲ್ಲಿ ಜನಿಸಿದ ನೇಕ್‌ಚಂದರಿಗೆ ಕಲಾಶಿಕ್ಷ ಯಾಗಿ ನಿಂತಿರುವ ಶಿಲಾವನದ ಕಲಾತ್ಮಕ 
ಣವು ದೊರಕಿರಲಿಲ್ಲ: ಚಂಡೀಗಡದ ಲೋಕೋಪ ಮುಖಗಳು ಅನೇಕ; ಎಂತಲೇ ಇದು ಜಗತ್ತಿನ 
ಯೋಗಿ ಇಲಾಖೆಯ ನೌಕರರಾಗಿದ್ದುಕೊಂಡೇ ಕಲಾಲೋಕದಲ್ಲಿ ಪ್ರಸಿದ್ದ . ಜಗತ್ತಿನ ಇತರರು 
ಕಲ್ಲುಗಳಲ್ಲಿ ಕಲೆಯನ್ನು ಹುಡುಕತೊಡಗಿದರು . ಶ್ರೀ ನೇಕ್‌ಚಂದರನ್ನು ಗೌರವಿಸಿದ ನಂತರ , 
ಟಾರು ಡಬ್ಬಗಳ ಮಧ್ಯೆ ತಮಗೆ ಕಲಾತ್ಮಕವಾಗಿ ೧೯೮೩ರಲ್ಲಿ ಭಾರತ ಸರಕಾರವು ಇವರಿಗೆ ಪದ್ಮಶ್ರೀ 
ಕಂಡದ್ದನ್ನೆಲ್ಲ ತಮ್ಮಷ್ಟಕ್ಕೇ ಸಂಗ್ರಹಿಸಿದರು . ಯನ್ನಿತ್ತು ಗೌರವಿಸಿತು . 
ಇಲಾಖೆಗೆ ವಿಚಾರ ತಿಳಿದಾಗ, ಸರಕಾರಿ ಜಾಗವನ್ನು 
355 4 


೨೫ 


ಬಾನಂಗಣದಲಿ ಗ್ರಹಗಳ ರಿಂಗಣ 


ಲೇಖನ : ಜಿ . ಟಿ . ನಾರಾಯಣರಾವ್ 

- ಚಿತ್ರಗಳು : ಕೆ . ಮುರಳೀಧರರಾವ್ 


NQಜೆ ಮುಸುಕಿದೆ . ' ಮುಗಿಲ ಮಾರಿಗೆ ಪಶ್ಚಿಮಾಕಾಶದಲ್ಲಿ ಗೋಚರವಾಗುತ್ತದೆ. 
ರಾಗರತಿಯ ನಂಜ ಏರಿತ್ತು. ನೇಸರು ಕಂತಿದಲ್ಲೇ ಸೂರ್ಯನ ಹಿಂದೆ ಕೆಲವೇ ಮಿನಿಟುಗಳ 
ತುಸು ಎತ್ತರದಲ್ಲಿ ' ಬಿದಗಿ ಚಂದ್ರನ ಚೊಗಚೀ ತರುವಾಯ ಅದೇ ಬಿಂದುವಿನಲ್ಲಿ ಕಂಡುತ್ತದೆ 
ನಗಿ- ಹೂ ಮೂಡಿತ್ತ ಮ್ಯಾಲಕ ಬೆಳ್ಳಿನ ನಲ್ಲನನ್ನು ಹಿಂಬಾಲಿಸುವ ನಿಯಂತೆ . 
ಕೂಡಿತ್ತ . ಅಲ್ಲೊಂದು ಬೆಳ್ಳಗಿನ ಬೆಳಕಿನ ೨. ಸೂರ್ಯನಿಗೆ ಸಾಪೇಕ್ಷವಾಗಿ ಶುಕ್ರ ಸಂಜೆ 
ಉಂಡೆ ತುಂಡಾಗದ ಕಿರಣದಂಡ ಬೀರುತ್ತಿದೆ. ಯಿಂದ ಸಂಜೆಗೆ ಮೇಲೆ ಮೇಲೆ ( ಅಂದರೆ 
ನಕ್ಷತ್ರ ಪ್ರತ್ಯಕ್ಷವಾಗುವಷ್ಟು ಕತ್ತಲೆ ಕವಿದಿಲ್ಲವಾ ಪೂರ್ವಕ್ಕೆ ಸರಿಯುತ್ತದೆ. ತತ್ಪರಿಣಾಮವಾಗಿ 
ದರೂ ಈ ಹೊಸ ಬೆಳಕಿನ ಉಂಡೆ ಮಾತ್ರ ಇದು ಇರುಳಿನ ಸಾಕಷ್ಟು ಕಾಲ ಬಾನಿನಲ್ಲಿ ಇದ್ದು 
ತಿವಿದು ಪ್ರಕಟಿಸುತ್ತಿದೆ ತನ್ನ ಅಸ್ತಿತ್ವವನ್ನು ಅಧಿಕಾಧಿಕ ಪ್ರಕಾಶ ಬೀರುತ್ತಿರುವುದು. ಹೆಚ್ಚು 
ಇದು ಶುಕ್ರ , ರೂಢಿಯ ಮಾತಿನಲ್ಲಿ ಬೆಳ್ಳಿ ಕಡಿಮೆ ರಾತ್ರಿ ೯ ಗಂಟೆ ತನಕವೂ ಶುಕ್ರದರ್ಶನ 
ಅಥವಾ ಚುಕ್ಕಿ , ಭೂಮಿಯ ಹಾಗೆ ಶುಕ್ರ ಕೂಡ ಸಾಧ್ಯ . 
ಒಂದು ಗ್ರಹ, ಸೂರ್ಯನ ಸುತ್ತ ನಿಯತ ೩ , ಹೀಗೆ ಸೂರ್ಯ- ಶುಕ್ರ ಅಂತರ ಒಂದು 
ಕಕ್ಷೆಯಲ್ಲಿ ನಿರ್ದಿಷ್ಟ ವೇಗದಿಂದ ಪರಿಭ್ರಮಿಸುತ್ತಿ - ಗರಿಷ್ಠ ಮಿತಿ ಐದಿದ ಬಳಿಕ ಶುಕ್ರನ ಚಲನೆ 
ರುವ ಅನಕ್ಷತ್ರ ಕಾಯ . 

ವಿಪರ್ಯಯಿಸುತ್ತದೆ: ಈಗ ಇದು ಸಂಜೆಯಿಂದ 
ಹಲವು ತಿಂಗಳ ಕಾಲ ಶುಕ್ರನ ವರ್ತನೆಯನ್ನು ಸಂಜೆಗೆ ಕೆಳಗೆ ಕೆಳಗೆ ( ಅಂದರೆ ಪಶ್ಚಿಮಕ್ಕೆ ) ಸರಿ 
ಪರಾಂಬರಿಸಿದರೆ ಈ ಮುಂದಿನ ಸಂಗತಿಗಳು ಯುತ್ತದೆ. ತತ್ಪರಿಣಾಮವಾಗಿ ಶುಕ್ರದರ್ಶನಾವಧಿ 
ಸ್ಪಷ್ಟವಾಗುತ್ತವೆ: 

ಕ್ರಮೇಣ ಕಡಿಮೆ ಕಡಿಮೆ ಆಗುವುದು , 
೧. ಒಂದು ಸಂಜೆ ಶುಕ್ರ ಹಠಾತ್ತಾಗಿ ೪ , ಒಂದು ಸಂಜೆ ಶುಕ್ರ ಹಠಾತ್ತಾಗಿ ಕಾಣೆ 


ಗ್ರಹದರ್ಶನ 
ಶುಕ್ರ ಮತ್ತು ಬುಧ ಗ್ರಹಗಳು ಸಂಜೆಯ ಪಶ್ಚಿಮಾಕಾಶದಲ್ಲಿ ಗೋಚರವಾಗುತ್ತವೆ. 
ಹಾರಿಜಕ್ಕೆ ತೀರ ಹತ್ತಿರವಿರುವ ಬಿಳಿ ನತ್ತು , ಬುಧ, ತುಸು ಮೇಲೆ ಇದ್ದು ಪ್ರಕಾಶಮಾನವಾಗಿ 
ಕಂಗೊಳಿಸುವ ಬೆಳಕಿನ ಉಂಡೆ ಶುಕ್ರ , ಗುರು ಗ್ರಹವನ್ನು ಮುಂಜಾನೆಯ ಪೂರ್ವಾಕಾಶದಲ್ಲಿ 
ಸೂರ್ಯೋದಯದ ಮೊದಲು ನೋಡಬಹುದು . ಇದರ ಮನ ಕುಂಭರಾಶಿ, ಕುಜ ಮತ್ತು 
ಶನಿ ಗ್ರಹಗಳು ವೃಶ್ಚಿಕ ರಾಶಿಯಲ್ಲಿವೆ . ಜೇಷ್ಠಾ ನಕ್ಷತ್ರದ ಅವಳಿ ಎಂದು ಭಾಸವಾಗುವ 
ಕೆಂಪು ಚುಕ್ಕೆ ಕುಜ, ಇದರ ಬಿಳಿರೂಪ ಶನಿ , 


೨೬ 


ಬಾನಂಗಣದಲ್ಲಿ ಗ್ರಹಗಳ ರಿಂಗಣ 


೨೭ 


ಆಗಿರುತ್ತದೆ - ಅವಕುಂಠನ ಎಳೆದುಕೊಂಡ ಸ್ತ್ರೀ ೮. ಒಂದು ಮುಂಜಾನೆ ಶುಕ್ರ ಹಠಾತ್ತಾಗಿ 
ಯಂತೆ 

ಅಂತರ್ಧಾನವಾಗಿರುತ್ತದೆ - ರಾಜ ವೈಭವದಲ್ಲಿ 
೫ . ಕೆಲವು ದಿನ ಸಲ್ಲುವಾಗ ಒಂದು ಮುಂಜಾನೆ ಮಾಸಿಹೋಗುವ ಸೇವಕನಂತೆ. ಮುಂದೊಂದು 
ಶುಕ್ರ ಹಠಾತ್ತಾಗಿ ಪೂರ್ವಾಕಾಶದಲ್ಲಿ ಗೋಚರ ಸಂಜೆ ಮತ್ತೆ ಶುಕ್ರದರ್ಶನ ಪಶ್ಚಿಮಾಕಾಶದಲ್ಲಿ 
ವಾಗುತ್ತದೆ. ಮುಂದೆ ಕೆಲವೇ ಮಿನಿಟುಗಳಲ್ಲಿ ಸೂರ್ಯ ಕಂತಿದ ಬಳಿಕ ಆಗುವಲ್ಲಿಯ ತನಕ ಈ 
ಸೂರ್ಯ ಅದೇ ಬಿಂದುವಿನಲ್ಲಿ ಮೂಡುತ್ತದೆ - ಅಜ್ಞಾತವಾಸದ ಅವಧಿ ಮುಂದುವರಿದಿರುತ್ತದೆ 
ಹರಿಕಾರನ ಪರಾಕು ನುಡಿಗಳ ಹಿಂದೆ ಬರುವ ಈ ಕಾರಣಗಳಿಂದಾಗಿ ಆಡುಮಾತಿನಲ್ಲಿ ಶುಕ್ರ 
ಅರಸನಂತೆ , 

ನಿಗೆ ಸಂಜೆಯ ಅಥವಾ ಮುಂಜಾನೆಯ ತಾರೆ 
೬ . ಸೂರ್ಯನಿಗೆ ಸಾಪೇಕ್ಷವಾಗಿ ಶುಕ್ರ ಎಂಬ ಹೆಸರಿದೆ. ಸೂರ್ಯನನ್ನು ಕುರಿತಂತೆ 
ಮುಂಜಾನೆಯಿಂದ ಮುಂಜಾನೆಗೆ ಮೇಲೆ ಮೇಲೆ ಲೋಲಕದ ತೆರದಲ್ಲಿ ಇದು ಹಿಂದಕ್ಕೂ (ಪೂರ್ವ) 
( ಅಂದರೆ ಪಶ್ಚಿಮಕ್ಕೆ ಸರಿಯುತ್ತದೆ. ತತ್ಸಲ ಮುಂದಕ್ಕೂ ( ಪಶ್ಚಿಮ) ಆಂದೋಲಿಸುತ್ತದೆ. 
ವಾಗಿ ಇದು ಉಷಃಕಾಲದ ಸಾಕಷ್ಟು ಹೊತ್ತು ಒಂದು ಮಿತಿಗಿಂತ ಆಚೆಗೆ ಸರಿಯಲಾರದು , 
ಬಾನಿನಲ್ಲೇ ಇದ್ದು ಅಧಿಕಾಧಿಕ ಪ್ರಕಾಶ ಬೀರುತ್ತಿ ಬುಧಗ್ರಹ ಕುರಿತಂತೆ ಕೂಡ ಈ ಲಕ್ಷಣಗಳು 
ರುವುದು , ಹೆಚ್ಚು ಕಡಿಮೆ ಮುಂಜಾನೆ ೪ ಗಂಟೆ ನಿಜ, ಆದರೆ ಬುಧನ ಪಾರ (ನಮಗೆ ಕಾಣು 
ಯಿಂದಲೇ ಶುಕ್ರದರ್ಶನ ಸಾಧ್ಯ . 

ವಂತೆ ಸೂರ್ಯನಿಂದ ಗರಿಷ್ಠ ದೂರ) ಅತ್ಯಲ್ಪ . 
- ೭ , ಹೀಗೆ ಸೂರ್ಯ - ಶುಕ್ರ ಅಂತರ ಒಂದು ಹೀಗಾಗಿ ಇದನ್ನು ಗುರುತಿಸುವುದು ಸುಲಭವಲ್ಲ . 
ಗರಿಷ್ಠ ಮಿತಿ ಐದಿದ ಬಳಿಕ ಶುಕ್ರನ ಚಲನೆ ಅತ್ಯಂತ ಅನುಕೂಲ ಸನ್ನಿವೇಶದಲ್ಲಿ ಇದನ್ನು 
ವಿಪರ್ಯಯಿಸುತ್ತದೆ. ಆಗ ಇದು ಮುಂಜಾನೆ ಬೆಳ್ಳಿ ಕಿಡಿಯಾಗಿ - ಶುಕ್ರನಂತೆ ಬೆಳಕಿನ 
ಯಿಂದ ಮುಂಜಾನೆಗೆ ಕೆಳಗೆ ಕೆಳಗೆ ( ಅಂದರೆ ಉಂಡೆಯಾಗಿ ಅಲ್ಲಿ – ಕಾಣಬಹುದು. 
ಪೂರ್ವಕ್ಕೆ ) ಸರಿಯತ್ತದೆ. ತತ್ಪರಿಣಾಮವಾಗಿ ಬರಿಗಣ್ಣಿಗೆ ಕಾಣುವ ಇತರ ಗ್ರಹಗಳು 
ಶುಕ್ರದರ್ಶನಾವಧಿ ಕ್ರಮೇಣ ಕಡಿಮೆ ಕಡಿಮೆ ಭೂಮಿ , ಕುಜ , ಗುರು ಮತ್ತು ಶನಿ , ಭೂಮಿ 
ಆಗುವುದು . 

ನಮ್ಮ ನೆಲೆ, ಸೂರ್ಯನಿಂದತೊಡಗಿ ಆರೋಹಿ 


ಹ್ಯಾಲೀಯ ವೇಳೆಸೂಚಿ 
ಹ್ಯಾಲೀಯ ಧೂಮಕೇತು ಈಗ ಸುದ್ದಿಯಲ್ಲಿದೆ. ಮಾರ್ಚ್ ತಿಂಗಳಿನಲ್ಲಿ ಇದು ಮಕರ 
ರಾಶಿಯಿಂದ ಪಶ್ಚಿಮ - ದಕ್ಷಿಣಾಭಿಮುಖವಾಗಿ ಸಂಚರಿಸುತ್ತದೆ. ದಿನಾಂಕ ೨೬ರ ವೇಳೆಗೆ 
ಧನುರಾಶಿಯನ್ನು ದಕ್ಷಿಣ ಅಂಚಿನಲ್ಲಿ ಬಳಸಿ ಎಪ್ರಿಲ್ ೬ರ ಹೊತ್ತಿಗೆ ವೃಶ್ಚಿಕರಾಶಿಯ 
ದಕ್ಷಿಣ ಸರಹದ್ದನ್ನು ತಲುಪಿರುತ್ತದೆ. ಇದೇ ಅವಧಿಯಲ್ಲಿ ಸೂರ್ಯ ಮೀನ, ಮೇಷ 
ರಾಶಿಗಳಲ್ಲಿ ಸಂಚರಿಸುತ್ತಿರುವುದರಿಂದ ( ಈ ಚಲನೆ ಹ್ಯಾಲೀಯ ಚಲನೆಗೆ ವಿರುದ್ಧ ದಿಶೆ 
ಯಲ್ಲಿದೆ) ಸೂರ್ಯ- ಹ್ಯಾಲೀ ಅಂತರ ಹೆಚ್ಚಾಗುತ್ತ ಹೋಗುತ್ತದೆ. ಹೀಗಾಗಿ ಹ್ಯಾಲೀ 
ಯನ್ನು ಮಧ್ಯರಾತ್ರಿ ಕಳೆದನಂತರ ಪೂರ್ವಾಕಾಶದಲ್ಲಿ ನೋಡಬಹುದು. ನಸುಕು ಹರಿದಂತೆ 
ಇದು ಮಾಯವಾಗುತ್ತದೆ ೬೩ . ೦೦೦ , ೦೦೦ ಕಿಮೀ . ಇದು ಭೂಮಿ - ಚಂದ್ರ ಅಂತರದ 
ಸಾವಿರ ಮಡಿಗಿಂತಲೂ ದೊಡ್ಡದು. ಆದ್ದರಿಂದ ಭೂಮಿಗೆ ಅದು ಡಿಕ್ಕಿ ಖಾತ್ರಿ ಹೊಡೆ 
ಯುವುದಿಲ್ಲ. ಅದರ ನೆರಳಿನಿಂದ ಅಥವಾ ಬಾಲದಿಂದ ಭೂಮಿಗೆ ಮತ್ತು ಜೀವಿಗಳಿಗೆ 
ಯಾವ ಅಪಾಯವೂ ಇಲ್ಲ . 


ಕಸ್ತೂರಿ, ಮಾರ್ಚ್ ೧೯೮೬ 


ದೂರಾನುಸಾರ ಮೂರನೆಯದು, ಮೊದಲ ನಕ್ಷತ್ರಗಳ ಅರಳೆರಚಿಕೆಯಿಂದ ಹೆಕ್ಕಿ ಬೇರ್ಪಡಿಸು 
ಎರಡು ಗ್ರಹಗಳು ಬುಧ ಮತ್ತು ಶುಕ್ರ , ಇವು ವುದು ಸುಲಭ: ಒಂದು , ಇವುಗಳ ನಿಧಾನ ಸರಿತ 
ನಮ್ಮ ನೆಲೆಗೆ ಸಾಪೇಕ್ಷವಾಗಿ ಒಳಗ್ರಹಗಳು, ದಿಂದ; ಎರಡು, ಚಿರಪರಿಚಿತ ನಕ್ಷತ್ರ ಚಿತ್ರಗಳ 
ಕೊನೆಯ ಮೂರು ಗ್ರಹಗಳಾದ ಕುಜ , ಗುರು ಮುನ್ನೆಲೆಯಲ್ಲಿ ಇವು ಅಸ್ವಾಭಾವಿಕವಾಗಿ ಎದ್ದು 
ಮತ್ತು ಶನಿ ಹೋರಗ್ರಹಗಳು . .. 

ಕಾಣುವುದರಿಂದ, 
ಪ್ರತಿಯೊಂದು ಗ್ರಹದ ಚಲನೆಯ ರಾಶಿ - ಬಿಂಬದ ಗಾತ್ರ , ಕಿರಣ ಕೂರ್ಚದ ತಿವಿತ, 
ಚಕ್ರದ ಇಕ್ಕಟ್ಟುಪಟ್ಟಿಗೆ ಸೀಮಿತವಾಗಿದೆ. ಸಮಗ್ರ ಸೌಂದರ್ಯ ಒಂದೊಂದರಲ್ಲಿಯ 
ಉದಾಹರಣೆಗೆ ಯಾವ ಗ್ರಹವೂ ಸಪ್ತರ್ಷಿ ಗುರು ಮಾತ್ರ ಶುಕ್ರನ ಅವಳಿ ಎಂಬಂತೆ ಭಾಸ 
ಮಂಡಲದ ಅಥವಾ ತ್ರಿಶಂಕು ಪುಂಜದ ಸನಿಹ ವಾಗುತ್ತದೆ. ಗಗನಮಂಡಲದ ಈ ವಾಲಿ 
ಸುಳಿಯಲಾರದು. 

ಸುಗ್ರೀವರನ್ನು ಪ್ರತ್ಯೇಕಿಸಿ ಗುರುತಿಸುವ 
ರಾಶಿಚಕ್ರದಲ್ಲಿ ಹೊರಗ್ರಹದ ಆಂದೋಲನಕ್ಕೆ , ಸುಲಭೋಪಾಯಗಳಿವು: 
ಆದ್ದರಿಂದ ಪಾರಮಿತಿಗೆ, ಯಾವುದೇ ನಿರ್ಬಂಧ ಮುಂಜಾನೆ ಪಶ್ಚಿಮಾಕಾಶದಲ್ಲಿ ಅಥವಾ 
ವಿಲ್ಲ . ಎಂದೇ ಸೂರ್ಯ ಮೂಡತಿರುವಾಗ ಸಂಜೆ ಪೂರ್ವಾಕಾಶದಲ್ಲಿ ಕಾಣುವ ಬೆಳಕಿನ 
ಹೊರಗ್ರಹ ಕಂತುತ್ತಿರಬಹುದು ಅಥವಾ ಗುಂಡು ಖಾತ್ರಿ ಗುರುವೇ , ಎರಡೂ ಅಕ್ಕಪಕ್ಕ 
ಸೂರ್ಯ ಕಂತುತ್ತಿರುವಾಗ ಅದು ಮಡುತ್ತಿರ ದಲ್ಲಿರುವಾಗ ಅಂದರೆ ಮುಂಜಾನೆ ಪೂರ್ವಾ 
ಬಹುದು. . 

ಕಾಶದಲ್ಲಿ ಅಥವಾ ಸಂಜೆ ಪಶ್ಚಿಮಾಕಾಶದಲ್ಲಿ 
ಕುಜನ ಬಣ್ಣ ಮಂದ ಕೆಂಪು -ರೋಹಿಣಿ, ಗೋಚರವಾಗುತ್ತಿರುವಾಗ ಅವುಗಳ ಸ್ಥಾನಗ 
* ಆದ್ರ್ರಾ ಅಥವಾ ಜೇಷ್ಠಾ ನಕ್ಷತ್ರಗಳಂತೆ, ಇನ್ನು ಸ್ಥಿರ ನಕ್ಷತ್ರ ಚಿತ್ರಗಳ ಮುನ್ನೆಲೆಯಲ್ಲಿ 
ಶನಿಯ ಬಣ್ಣ ಬಿಳಿ - ಪಶ್ಚಿಮ ಶ್ವಾನ, ಚಿತ್ತಾ ಕೆಲವು ವಾರ ಪತ್ಯಂತ ಗಮನಿಸಬೇಕು. ಕ್ಷಿಪ್ರ 
ಅಥವಾ ಧ್ರುವ ನಕ್ಷತ್ರಗಳಂತೆ , ಇವೆರಡನ್ನೂ ಚಲನೆ ಪ್ರದರ್ಶಿಸುವ ಗ್ರಹ ಸಾಧಾರಣವಾಗಿ 


ಕ 


ಬಗ್ಗೆ ತುಂಬು ಕುಜ ಇದು 


ಎಡಗಡೆ ಅ೦ಚಿನಲ್ಲಿ ಸೂರ್ಯ ಬಿಂಬದ ರೇಖೆಯನ್ನು ಕಾಣಿಸಿದೆ, ಇದರ ಜೊತೆ ಹೋಲಿಸುವಾಗ 
ಗ್ರಹಗಳ ಸ್ಥಾಪೇಕ್ಷ ಗಾತ ಗಳನ್ನೂ ಗಮನಿಸಬಹುದು . ಗ್ರಹ ಕಕ್ಷೆಗಳು ಆಕಾಶದಲ್ಲಿ ನಕ್ಷತ್ರ ಗಳ 
ಒಂದು ಪಟ ಗೆ ಮಾತ್ರ ಸೀಮಿತವಾಗಿವೆ. ಇದನ್ನು ಮೇಷದಿಂದ ಮೀನದ ವರೆಗೆ ಹನ್ನೆರಡು ರಾಶಿ 
ಗಳು ಪಶ್ಚಿಮ ಪೂರ್ವ ದಿಶೆಯಲ್ಲಿ ವ್ಯಾ ಖಿಸುತ್ತೇವೆ, 


ಚಂದ್ರನ 
ಕಲೆಗಳನ್ನು 
ಸೂಚಿಸುವ 
ಚಿತ್ರ 
. 
ಮೇಲಿನದು 
: 
ಭೂ 
ಮಿತಿಯನ್ನು 
( 
ದೊಡ್ಡ 
ಗೋಲ 
) 
ಕುರಿತಂತೆ 
ಚಂದ್ರನ 
( 
ಚಿಕ್ಕ 
ಗೋಲ 
) 
ವಿವಿಧ 
ವಿನ್ಯಾಸಗಳು 
, 
ಬಾಣ 
ಗುರುತಿನ 
ರೇಖೆಗಳು 
ಸೂರ್ಯ 
ಕಿರಣಗಳನ್ನು 
ಸೂಚಿಸುತ್ತವೆ 
, 
ಸೂರ್ಯ 
ಬಿಂಬದ 
ಅಂಚನ್ನು 
ನೋಡಬಹುದು 
. 
ಕೆಳಗಿನದು 
ಚಂದ 
ನ 
ವಿವಿಧ 
ಕಲೆಗಳು 
, 
೧ 
- 
ಅಮಾವಾಸ್ಯೆ 
೨ 
- 
ಬಾಲ 
ಚಂದ್ರ 
೩ 
- 
ಅರ್ಧ 
ಚಂದ 
೪ 
- 
ಆರ್ಧಾಧಿಕ 
ಚಂದ್ರ 
೫ 
- 
ಪೂರ್ಣ 
ಚಂದ್ರ 
- 
ನ 
ಪೂರ್ಣ 
ಚಂದ್ರ 
೭ 
- 
ಅರ್ಧವೃತ್ರ 
ಚಂದ್ರ 
೮ 
ಪೂರ್ಣವೃತ್ತ 
, 
ಚಂದ್ರ 
೧ 
ರಿಂದ 
೫ 
ರ 
ವರೆಗೆ 
ಶುಕ್ಲ 
ಪಕ್ಷ 
೫ರಿಂದ 
( 
ಮತ್ತೆ 
) 
೧ರ 
ವರೆಗೆ 
ಕೃಷ್ಣ 
ಪಕ್ಷ 


ಉಿ ಪ್ರದರ್ಶಿ ಸುನ ಬಾನ ದಿರಸು ಬಾಣ 


ಬಾನಂಗಣದಲ್ಲಿ ಗ್ರಹಗಳ ರಿಂಗಣ 


೩೧. 


ಶುಕ್ರ , ಇರುಳು ಸುಮಾರು ೯ ಗಂಟೆಯ ಅನಂ ೨ ಚಂದ್ರಬಿಂಬ ಇದೇ ದಿಶೆಯಲ್ಲಿ ವಿಸ್ತಾರ 
ತರ ನಸುಕು ಸುಮಾರು ೪ ಗಂಟೆಗೆ ಮೊದಲು ಗೊಳ್ಳುತ್ತದೆ. 
ಶುಕ್ರ ದರ್ಶನವಾಗದು. 

೩ ಚಂದ್ರೋದಯಾಸ್ತಗಳು ದಿನದಿಂದ ದಿನಕ್ಕೆ 
ಗ್ರಹ ಮತ್ತು ಉಪಗ್ರಹ ಎರಡೂ ಅನಕ್ಷತ್ರ 
ಕಾಯಗಳೇ . ಆದರೆ ಗ್ರಹಗಳು ಸೂರ್ಯ 

ತಡವಾಗುತ್ತವೆ. 
ನನ್ನು ಪರಿಭ್ರಮಿಸುತ್ತವೆ. ಉಪಗ್ರಹವಾದರೋ ೪ ಹದಿನೈದು ದಿನ ಸಲ್ಲುವಾಗ ಚಂದ್ರನ 
ತನ್ನ ಮಾತೃಗ್ರಹವನ್ನು ಪರಿಭ್ರಮಿತ್ತದೆ. ಪೂರ್ಣಬಿಂಬ ಸೂರ್ಯನ ನೇರ ಎದುರಿಗೇ 
ಚಂದ್ರ ನಮ್ಮ (ಭೂಮಿಯ ಏಕೈಕ ಉಪಗ್ರಹ. ಇದು ಸೂರ್ಯ ಕಂತುವಾಗ ಚಂದ, ಮಡು 
ಚಂದ್ರನಿಗೂ ಭೂಮಿಗೂ ಸೂರ್ಯನ ಬೆಳಕು , ಇದೆ, ಸೂರ್ಯ ಮೂಡುವಾಗ ಚಂದ್ರ ಕಂತು 
ಕಾವು ಮುಂತಾದ ವಿಕಿರಣ ಪ್ರಕಾರಗಳನ್ನು ತದೆ. ಇದು ಹುಣ್ಣಿಮೆ . 
ಪ್ರದಾನಿಸುವ ಆಕರ . ಇವೆರಡು ಕಾಯಗಳಿಗೂ 
ವಿಭಿನ್ನ ವೇಗಗಳ ದ್ವಿವಿಧ ಚಲನೆಗಳಿರುವುದರಿಂದ - ೫ ಹುಣ್ಣಿಮೆಯಿಂದ ಮುಂದಕ್ಕೆ , ಅಂದರೆ 
( ಆವರ್ತನೆ ಮತ್ತು ಪರಿಭ್ರಮಣೆ) ನಮಗೆ ಕೃಷ್ಣ ಪಕ್ಷದಲ್ಲಿ . ಚಂದ್ರಬಿಂಬ ಪಶ್ಚಿಮ - ಪೂರ್ವ 
ಚಂದ್ರ ಬಿಂಬದಲ್ಲಿ ( ಬೆಳಗು ಭಾಗ) ಹಾಗೂ ದಿಶೆಯಲ್ಲಿ ಸಂಕೋಚಗೊಳ್ಳುತ್ತದೆ... 
ಸ್ಥಾನದಲ್ಲಿ ಕ್ರಮಬದ್ದ ಬದಲಾವಣೆ ಎದ್ದು ೬ ಚಂದ್ರೋದಯಾಸ್ತಗಳು ದಿನದಿಂದ ದಿನಕ್ಕೆ 
ಕಾಣುತ್ತದೆ. ಶುಕ್ಲ ಪಕ್ಷದ ಪಾಡ್ಯದಿಂದ ತೊಡಗಿ ತಡವಾಗುತ್ತ ಹುಣ್ಣಿಮೆಯಾಗಿ ಹದಿನೈದು ದಿನ 
ಮುಂದಿನ ಅಮಾವಾಸ್ಯೆ ತನಕ ಈ ಬದಲಾವಣೆ ಸಲುವಾಗ ಚಂದ, ಸೂರ್ಯನ ದಿಶೆಯಲೆ 
ಗಳನ್ನು ಗಮನಿಸಿದರೆ ವೇದ್ಯವಾಗುವ ಸಂಗತಿ 

ಇದ್ದು ಅದರ ಬೆಳಗುಭಾಗ ನಮ್ಮಿಂದ ಪೂರ್ತಿ 
ಗಳಿವು: 

ಮರೆ ಆಗಿರುತ್ತದೆ. ಚಂದ್ರ ಸೂರ್ಯನ ಜೊತೆ 
- ೧ ಸೂರ್ಯ- ಚಂದ್ರ ಅಂತರ ಪಶ್ಚಿಮ - ಯಲ್ಲಿ ಮೂಡಿ ಕಂತುತ್ತದೆ. ಇದು ಅಮಾ 
ಪೂರ್ವ ದಿಶೆಯಲ್ಲಿ ವೃದ್ಧಿಸುತ್ತದೆ. 

ವಾಸ್ಯೆ . 


ತಿಳಿಯುತ್ತಿದೆ 


ಬಾಲ ಬೆಳೆಯುತ್ತಿದೆ 


ಶಿರ ಮೊಳೆಯುತ್ತಿದೆ 


ಮಸಕು ತಾರೆಯ 

ಧೂಮಕೇತು 


- ಮಂಗಳಕಕ್ಷೆ 


ಅಪರವಿ 
ಬಿಂದು 


– ಭೂಕಕ್ಷೆ 


ಬಾಲಮಾಸುತ್ತಿದೆ 


ಶರ ಕುಗ್ಗುತ್ತಿದೆ | 


ಧೂಮಕೇತು 
ಮಾಯವಾಗುತ್ತಿದೆ 


ಹಾಲೀಯಂಥ ನಿಯತಕಾಲಿಕ ಧನ ಕೇತುವಿನ ಕಕ್ಷೆ , ಇದರ - ಸೂರನಿಗೆ ಸಮೀಪವಾದ 
ಬಿಂದುವಿಗೆ ಸುರರ ವಿ ಬಿಂದುವೆಂದು ಹೆಸರು. ( ಚಿತ್ರದಲ್ಲಿ ಇದನ್ನು ಕಾಣಿಸಿಲ್ಲ ). 


೩೨ 


ಕಸ್ತೂರಿ, ಮಾರ್ಚ್ ೧೯೮೬ - 


ಪ್ರತಿ ರಾತ್ರಿಯಿಂದ ಮುಂದಿನ ರಾತ್ರಿಗೆ ರೂಪ ವಿಚಿತ್ರ , ಕೊಂಚ ಭಯಕಾರಕ ಕೂಡ. 
ಚಂದ್ರನ ಸ್ಥಾನ ಪಶ್ಚಿಮದಿಂದ ಪೂರ್ವಕ್ಕೆ ಸರಿದಿ ಗೊಂಡೆ ಮಂಡೆ. ಇದರಿಂದ ಸೂರ್ಯ ವಿರುದ್ದ 
ರುವುದನ್ನು ಸುಲಭವಾಗಿ ಗುರುತಿಸಬಹುದು: ದಿಕ್ಕಿಗೆ ಚಿತ್ತಾರ ಕುಂಚಿಸಿದಂತೆ ಚಾಚಿರುವ ಬಾಲ , 
ಯಾವುದೇ ನಿರ್ದಿಷ್ಟ ಮಹೂರ್ತದಲ್ಲಿ ವೀಕ್ಷಿಸ ಒಟ್ಟಾರೆ ಪೊರಕೆಯಂಥ ಚಿತ್ರ . ಈ ದೃಶ್ಯ 
ಬೇಕು, ಚಾಂದ್ರ ಕಕ್ಷೆಯ ರಾಶಿಚಕ್ರದ ಪಟ್ಟಿಗೇ ಎಷ್ಟು ವಿಶಿಷ್ಟವೋ ಅಷ್ಟೇ ವಿರಳವೂ ಹೌದು. 
ಸೀಮಿತವಾಗಿದೆ. 

ಈ ಕಾರಣದಿಂದಲೇ ಜನ ಧೂಮಕೇತುದರ್ಶನ 
ನಕ್ಷತ್ರಗಳು ಸ್ಥಿರಕಾಯಗಳು , ಗ್ರಹಗಳು ಚರ ವನ್ನು ಅಷ್ಟಾಗಮನದ ಜೊತೆ ತಳಕುಹಾಕಿರುವು 
ಕಾಯಗಳು . ಚಂದ್ರನಂತೂ ಅತಿ ವೇಗದ ಚರ ದಾ ಗಿದೆ. 
ಕಾಯ , ಇವೆಲ್ಲವುಗಳಿಗಿಂತ ಬೇರೆಯವೇ ಆದ 
ಚಲನೆಯನ್ನೂ ರೂಪವನ್ನೂ ಪ್ರದರ್ಶಿಸುವ 

ವಾಸ್ತವವಾಗಿ ಧೂಮಕೇತು ಕೂಡ ಒಂದು 
ಕಾಯಗಳೆಂದರೆ ಉಲ್ಕೆಗಳು ಮತ್ತು ಧೂಮ 

ಬಾನ ತಿರುಳಿ , ಉಿ ಸ್ಥಳೀಯ - ಅಂದರೆ 
ಕೇತುಗಳು , 

ನಮ್ಮ ವಾಯುಮಂಡಲದಲ್ಲಿಯ - ವಿದ್ಯಮಾನ . 
ಕರಾಳ ರಾತ್ರಿಯ ನಿಗೂಢ ಮೌನವನ್ನು 

ಧೂಮಕೇತುವಾದರೋ ಸೌರವ್ಯೂಹದಲ್ಲಿಯ 
ಭೇದಿಸುವಂತೆ ಆಗಸದ ಅಡ್ಡ ಬೆಂಕಿಗೆರೆಯೊಂದು 

ಒಂದು ಘಟನೆ. ಇದು ಹಿರಿಗಾತ್ರದ ಬಂಡೆ 
ಎಲ್ಲಿಯೋ ಕ್ಷಣಕಾಲ ಪ್ರಜ್ವಲಿಸಿ ಮರುಕ್ಷಣ 

ಏನೂ ಅಲ್ಲ ಸಾಧಾರಣ ಗಾತ್ರದ ಕೊಳಕು 
ಮಾಸಿಹೋಗುತ್ತದೆ. ಇದೇ ಉಿ , ಜನರ ಮಾತಿ 

ಬರ್ಫದ ಗಟ್ಟಿ , ಬರ್ಫದ ಅಂಶವೇ ಜಾಸ್ತಿ . 
ನಲ್ಲಿ ಬೀಳುವ ನಕ್ಷತ್ರ , ನಕ್ಷತ್ರ ಬಿದ್ದರೆಸೂರ್ಯ 

ತಿರುಳಿನಲ್ಲಿ ಪ್ರಾಯಶಃ ಲೋಹ ಇಲ್ಲವೇ ಕಲ್ಲು 
ಬಿದ್ದಂತೆ. ಇದು ಸಂಭವಿಸದು . ಆಕಾಶದಲ್ಲಿ 

ಇರಬಹುದು. ಸೂರ್ಯನ ಆಕರ್ಷಣೆಯಿಂದ 
ಬೇಕಾಬಿಟ್ಟಿ ಅಂಡಲೆಯುತ್ತಿರುವ ಅಸಂಖ್ಯ 

ಪ್ರಭಾವಿತವಾಗಿ ಅತ್ತ ಸಾಗುವ ಈ ' ಆಹ್ವಾನಿತ 

ಕಾಯ ' ಸೂರ್ಯನಿಗೆ ಹೆಚ್ಚು ಹೆಚ್ಚು ಹತ್ತಿರ 
ಕ್ಷುದ್ರ ಅನಕ್ಷತ್ರ ಕಾಯಗಳ ಪೈಕಿ ಯಾವುದೋ 
ಒಂದು ಹಳಿ ತಪ್ಪಿ ಭೂಗುರುತ್ವ ವಲಯವನ್ನು 

ಸರಿದಂತೆ ಹೆಚ್ಚು ಹೆಚ್ಚು ಸೂರ್ಯ ಪ್ರಕಾಶದ 

ತಾಡನೆಗೆ ಈಡಾಗುತ್ತದೆ. ಶಾಖಸಂಪರ್ಕದಿಂದ 
ಅತಿಕ್ರಮ ಪ್ರವೇಶಿಸಿದಾಗ ಭೂಮಿ ಅದನ್ನು 

ಇದರ ಒಡಲಿನ ಒಂದಂಶ ದ್ರವಿಸಿ ಅನಿಲವಾಗಿ 
ತನ್ನ ತಳದೆಡೆಗೆ ಚೂಷಿಸಿಬಿಡುತ್ತದೆ- ಸುರಸೆ 

ಸೂರ್ಯವಿರುದ್ಧ ದಿಕ್ಕಿಗೆ ಧೂಮ ಬಾಲ ಹಬ್ಬು 
ಹನುಮಂತನ ನೆರಳನ್ನು ತನ್ನ ಬಾಯಿಯೆಡೆಗೆ 

ತದೆ. ತಲೆ ಗೊಂಡೆಯಂತೆ ಬೆಳಗತೊಡಗು 
ಸೆಳೆದಂತೆ, ಕ್ಷಣ ಕ್ಷಣ ಏರುವೇಗದಿಂದ ಧರಾ 

ತದೆ. ಇದು ಸೂರ್ಯನನ್ನು U ಆಕಾರದ 
ತಳಕ್ಕೆ ಧಾವಿಸುವ ಕಾಯಕ್ಕೂ ದಟ್ಟ ದಟ್ಟ 
ವಾಗುವ ವಾಯುಮಂಡಲದ ಅಣುಗಳಿಗೂ . 

ಪಥದಲ್ಲಿ ಸುತ್ತುವರಿದು ಮತ್ತೆ ಅವ್ಯಕ್ತ 

ನಿಗೂಢತೆಗೆ ಮರಳುತ್ತದೆ. ದೂರ ಸರಿದಂತೆ 
ನಡುವೆ ಉಂಟಾಗುವ ತಿಕ್ಕಾಟದ ಪರಿಣಾಮ 

ಬಾಲ ಸಂಕೋಚಿಸುತ್ತದೆ, ಗೊಂಡೆಯ ಗಾತ್ರ 
ವಾಗಿ ಶಾಖ ಸಂಜನಿಸಿ ಬೆಂಕಿ ಹತ್ತಿ, ಕಾಯ ಕಾದು 

ಕುಗ್ಗುತ್ತದೆ. ಒಂದು ದಿನ ಧೂಮಕೇತು 
ಸೀದು ಅನಿಲ ಇಲ್ಲವೆ ಬೂದಿ ಆಗಿ ನಾಶವಾಗಿ 

ಆಕಾಶದ ಅಖಂಡ ನೀಲಿಮೆಯಲ್ಲಿ ಮಾಯ 
ಹೋಗುತ್ತದೆ. ಅದರ ದಹನ ಪಥವೇ ಉಿ . 

ವಾಗಿರುತ್ತದೆ. 
ಉಲ್ಕೆಗಳನ್ನು ಸಾಧಾರಣವಾಗಿ ಪ್ರತಿರಾತ್ರಿಯ 
ನೋಡಬಹುದು . 

ಬದುಕಿನ ಕ್ಷಣಭಂಗುರತೆಯ ಪ್ರತೀಕ ಉಲ್ಕೆ , 
ಧೂಮಕೇತು ಹೀಗಲ್ಲ. ಇದು ಆಕಾಶದ ಪ್ರತಿಫಲಿತ ವೈಭವದ ಕೃತಕತೆ ನಿಷ್ಟಯೋಜಕ 
ವಿಶೇಷ ಮತ್ತು ಅಪೂರ್ವ ಅತಿಥಿ. ಇದರ ಎನ್ನುವುದರ ಪ್ರತೀಕ ಧೂಮಕೇತು. # 


ಹೋಗುವ ಗಂಡುಗಳಿವು 


ಸಮುದ್ರ ದೈತ್ಯ 


ಮತ್ತು 


ಕಡಲ್ಗುದುರೆ 


ಆಜಾದ್ ಇಸ್ಮಾಯಿಲ್ ಸಾಹೇಬ 


JD ( ನುಗಳೆಂದರೆ ತಕ್ಷಣ ಚಿತ್ರಪಟಲದ ಇದು ಮೀನೇ ? ಎನ್ನುವಷ್ಟು ಮಟ್ಟಿನ ಸಂಶಯ 
ಮೇಲೆ ಮೂಡುವ ಚಿತ್ರ - ರೆಕ್ಕೆಗಳೊಂದಿಗೆ ಆಕ ಮೂಡಿಸುವ ಜೀವಿಗಳೇ ಕಡಲ್ಕುದುರೆ ಮತ್ತು 
ರ್ಷಕವಾಗಿ ಕಾಣುವ ಸಾಮಾನ್ಯ ಮೀನಿನದು . ಸಮುದ್ರ ದೈತ್ಯ , ಇವು ಮೀನಿನ ಜಾತಿಗೆ ಸೇರಿ 
ಅಗಾಧ ಸೃಷ್ಟಿಯ ಅನಂತತೆಯಲ್ಲಿ ನಾವು ಕಾಣದೇ ದ್ದರೂ ಇವುಗಳ ಆಕಾರ ಸಂಶಯ ಮೂಡಿಸುವು 
ಇರುವ, ಬಹು ಪಾಲು ಅಪರಿಚಿತ ಜೀವಿಗಳು ದರಲ್ಲಿ ಮಹತ್ತರ ಪಾತ್ರ ವಹಿಸಿದೆ. 
ನಮಗೆ ಗೊತ್ತಿರುವ ಜಾತಿಯ ಪ್ರತಿನಿಧಿಗಳೆಂದರೆ, - ಸಮುದ್ರ ದೈತ್ಯ ಮತ್ತು ಕಡಲ್ಗುದುರೆಗಳು 
ಆಶ್ಚರ್ಯವಾಗುವುದು ಸಹಜವೇ ಆಗಿದೆ. ಅಪಾರ 
ಜಲರಾಶಿಯ ಜಲಚರಗಳಲ್ಲಿ ಅತಿ ಪರಿಚಿತವಾ 
ದುದು ಮೀನು, ನದಿ, ಕೊಳ, ಕೆರೆ , ಬಾವಿಗಳ 
ಸಿಹಿ ನೀರಿನಲ್ಲಿರುವಂತೆಯೇ ಸಮುದ್ರ ಸಾಗರಗಳ 
ಉಪ್ಪು ನೀರಿನಲ್ಲಿ ಮೀನುಗಳ ವಿವಿಧತೆ 
ಕಲ್ಪನಾತೀತವಾದುದು, 

ಸಮುದ್ರಗಳು ಮತ್ತು ಸಾಗರಗಳ ಆಳವನ್ನು 
ಸೃಷ್ಟಿಕರ್ತನೇ ಬಲ್ಲನೆಂಬನಾಣ್ಣುಡಿಯಲ್ಲಿ ಸತ್ಯಾಂಶ 

ಕವ ಚೀಲ 
ವಿಲ್ಲದಿಲ್ಲ. ಸಮೀಕ್ಷಿಸಿ , ಸಂಶೋಧಿಸಿದ ನಂತರವೂ 
ಎಷ್ಟೋ ಅಗೋಚರ , ಗೌಪ್ಯ ಜೀವರಾಶಿಗಳು 
ಉಳಿದಿವೆ. ಸಾಗರದ ವಿವಿಧ ಜಾತಿಗಳಲ್ಲಿ ಬಹು 
ಮೊದಲೇ ಗುರುತಿಸಲ್ಪಟ್ಟು ಪರಿಚಿತವಾದರೂ , 

ಕಡುದುರೆ 
3555 


೩೪ 


ಕಸ್ತೂರಿ, ಮಾರ್ಚ್ ೧೯೮೬ 


“ ಸಿಂಗ್ನಾತಿಡೆ” ಜಾತಿಗೆ ಸೇರಿದ್ದು , ಈ ಜಾತಿಯ ಹೀರಿಕೊಳ್ಳುತ್ತದೆ. 
ಬಹು ಆಕರ್ಷಣೀಯ ಪ್ರತಿನಿಧಿಗಳಾಗಿವೆ. ಚೂಪು ಕಡಲ್ಗುದುರೆಯ ಮತಿ ಸಮುದ್ರ ದೈತ್ಯದ 
ಮತಿಯ ಈ ಜೀವಿಗಳ ದೇಹ ಎಲುಬು ಗೂಡಿ ಮೂತಿಗಿಂತಲೂ ಚಿಕ್ಕದಾಗಿದ್ದು ಬಾಲ ಉದ್ದ 
ನಿಂದಾವೃತವಾಗಿದೆ. ಸಮುದ್ರ ದೈತ್ಯಗಳು ವಾಗಿದ್ದು ಅದನ್ನು ಆಲ್ಲಾ ಮುಂತಾದ ಸಾಗರ 
ಆಸ್ಟ್ರೇಲಿಯ ಸಮುದ್ರದ ಹೊರವಲಯಗಳಲ್ಲಿ ಸಸ್ಯಗಳ ಕಾಂಡಗಳಿಗೆ ಸುತ್ತಿಕೊಂಡಿರುತ್ತದೆ. 
ಹೆಚ್ಚಾಗಿ ಕಂಡು ಬರುತ್ತವೆ. ಕಡಲ್ಕುದುರೆಗಳು 

ಈ ಮೀನುಗಳು ತಮ್ಮ ಆಕಾರದಲ್ಲಿ ಮಾತ್ರ 
ಎಲ್ಲಾ ಹವಾ ಗುಣದ ಸಮುದ್ರಗಳಲ್ಲಿ ಕಾಣ 

ವಲ್ಲದೇ ಸಂತಾನೋತ್ಪತ್ತಿಯ ವಿಧಾನದಲ್ಲ 
ಸಿಗುತ್ತವೆ. 

ಇತರರಿಗಿಂತ ವಿಭಿನ್ನವಾಗಿವೆ. ಹೆಣ್ಣು ಮೀನು 
ಸಮುದ್ರ ಸಸ್ಯದ ಲತೆಯೋ ಅಥವಾ 

ಮೊಟ್ಟೆ ಇಡುವುದು ಎರಡು ಜೀವಿಗಳಲ್ಲೂ 
ಬಳ್ಳಿಯೋ ಎಂಬಂತೆ ಕಾಣುವ ಸಮುದ್ರ ದೈತ್ಯ 

ಸಾಮಾನ್ಯವಾದರೂ , ಮೊಟ್ಟೆಗಳನ್ನು ಹೊತ್ತು 
ಕಡಲ್ಕುದುರೆಗೆ ತೀರ ಹತ್ತಿರದ ಸಂಬಂಧಿ, ಎಲೆ 

ಅವುಗಳಿಗೆ ಕಾವು ಕೊಟ್ಟು ಮರಿ ಮಾಡುವ 
ಗಳನ್ನು ಹೋಲುವ ಕಾಲುಗಳನ್ನು ಹೊಂದಿರುವ 

ಜವಾಬ್ದಾರಿ ಗಂಡು ಮೀನಿನದಾಗಿರುತ್ತದೆ. 
ಸಮುದ್ರ ದೈತ್ಯ ತನ್ನ ಚೂಪಾದ ಮೂತಿಯ 
ಕೊಳವೆಯಂತಹ ಬಾಯಿಯ ಮೂಲಕ ಸೂಕ್ಷ . ಒಂದು ಗಂಡು ಸಮುದ್ರ ದೈತ್ಯ ತನ್ನ 
ಜೀವಿಗಳನ್ನೂ ಹುಳುಗಳನ್ನೂ ನೀರಿನೊಂದಿಗೆ ಬಾಲದ ಅಡಿಯಲ್ಲಿ ೧೦೦ ರಿಂದ ೨೫೦ ಮೊಟ್ಟೆ 


* ಮೊಟ್ಟೆಗಳು. 


ಸಮುದ್ರ ದೈತ್ಯ 


೩೫ 


ಸಮುದ್ರ ದೈತ್ಯ ಮತ್ತು ಕಡಲ್ಕುದುರೆ 
ಗಳ ಗೊಂಚಲನ್ನು ಹೊಂದಿರುತ್ತದೆ, ಈ ಮೊಟ್ಟೆ ಚೀಲದಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಕಾವು 
ಗಳನ್ನು ಬಟ್ಟಲಿನಾಕಾರದ ಕವಚಗಳಲ್ಲಿ ಕೊಡುತ್ತದೆ. ಅನಂತರ ಮರಿಗಳನ್ನು ಹಂತ 
ಕಾಯ್ದಿಟ್ಟು ಕಾವು ಕೊಡಬೇಕಾಗುತ್ತದೆ. ಫಲ ಹಂತವಾಗಿ ಹೊರದೂಡುತ್ತದೆ. 
ಗೊಂಡ ಮೊಟ್ಟೆಗಳು ಮೂರರಿಂದ ಐದು ಮೊಟ್ಟೆಗಳನ್ನಷ್ಟೆ ವಿಸರ್ಜಿಸುವ ಕೆಲಸ ಹೊಂದಿ 
ವಾರಗಳಲ್ಲಿ ಒಡೆದು ಮರಿ ಹೊರಬೀಳುತ್ತದೆ. ರುವ ಹೆಣ್ಣು ಸಮುದ್ರ ದೈತ್ಯ ಮತ್ತು ಹೆಣ್ಣು 
ಸಾಮಾನ್ಯವಾಗಿ ಸಮುದ್ರ ದೈತ್ಯ ಮತ್ತು ಕಡುದುರೆಗಳಿಗಿಂತಲೂ ಆ ಮೊಟ್ಟೆಗಳನ್ನು 
ಕಡಲುದುರೆಗಳನ್ನು ಒಮ್ಮೊಟ್ಟಿಗೆ ಕಾಣುವುದು ಫಲಗೊಳಿಸಿ ಸಂತಾನೋತ್ಪತ್ತಿಯ ಪ್ರತಿ ಹಂತ 
ಅಸಾಧ್ಯ . 

ವನ್ನು ಯಶಸ್ವಿಯಾಗಿ ಕಾಯ್ದಿಡುವ ಗಂಡುಗಳೇ 
ಕಡಲ್ಲುದುರೆಯ ಕಾವು ಚೀಲ ಕಾಂಗರೂವಿನ ಈ ಕ್ರಿಯೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ 
ಕಾವು ಚೀಲದಂತಿದ್ದು ಪೂರ್ಣವಾಗಿ ಆವತವಾಗಿ ಯೆಂದರೆ ಅತಿಶಯೋಕ್ತಿಯಾಗಲಾರದು. ಹೆರು 
ರುತ್ತದೆ. ಮೊಟ್ಟೆಗಳನ್ನು ಈ ಚೀಲದೊಳಕ್ಕೆ ವುದು ಹೆಣ್ಣುಗಳೇ ಎಂದು ಹೇಳುವುದು ಕಷ್ಟವಾ 
ವಿಸರ್ಜಿಸುವುದಷ್ಟೆ ಹೆಣ್ಣಿನ ಕೆಲಸವಾಗಿರುತ್ತದೆ. ದರೂ ಇವುಗಳು ಹೊರುವ ಗಂಡುಗಳಂತೂ 
ಗಂಡು ಈ ಮೊಟ್ಟೆಗಳನ್ನು ಫಲಗೊಳಿಸಿ ತನ್ನ ಖಂಡಿತಾ ಹೌದು. 


ಜೇನು 
- ಇದಕ್ಕೆ ಐದು ಕಣ್ಣುಗಳು - ತಲೆಯ ತುದಿಯಲ್ಲಿ ಸಾಮಾನ್ಯವಾದ ಮರು, ಜೊತೆಗೆ 
ಸಾವಿರಾರು ಮಯೂರಗಳಿಂದ ಕೂಡಿದ ಮತ್ತೆರಡು ಸಂಯುಕ್ತಾಕ್ಷಿಗಳು , ಇದಕ್ಕೆ ಐದು 
ಸಾವಿರ ಮಗುಗಳು , ಒಂದು ಹಣ್ಣಿನ ಗಿಡದ ಇರುವನ್ನು ಮೂರು ಕಿಲೋಮೀಟರ್ 
ದೂರದಿಂದಲೇ ಪತ್ತೆ ಹಚ್ಚುವ ಅತ್ಯದ್ಭುತ ಘಾಣೇಂದ್ರಿಯ, ಇದಕ್ಕಿರುವ ಎರಡು ಜೊತೆ 
ರೆಕ್ಕೆಗಳು, ಹಾರಾಟದ ಸಮಯದಲ್ಲಿ ಸಾಮಾನ್ಯವಾದ ಎರಡೇ ರೆಕ್ಕೆಗಳಂತೆ ಬೆಸೆದುಕೊಂಡು 
ನಿಮಿಷಕ್ಕೆ ೧೬ ,೦೦೦ ಸಾರಿ ಸ್ಪಂದಿಸಬಲ್ಲವು. ಎಷ್ಟು ಸಾವಿರ ಹೂಗಳ ಬಳಿಗೆ, ಯಾವ 
ಅಡ್ಡಾಡಿದ್ದೇ ದಾರಿಯಲ್ಲೇ ಹೋಗಲಿ, ನೇರವಾಗಿ ತನ್ನ ಗೂಡಿಗೆ ಹಿಂದಿರುಗುವ ಜಾಣೆ . 
ದಿನಕ್ಕೆ ಅವಿಶ್ರಾಂತವಾಗಿ ೧೨ ಗಂಟೆಗಳವರೆಗೆ ಸತತವಾಗಿ ಗೂಡಿನಲ್ಲಿ ಕುಳಿತು ರೆಕ್ಕೆಯನ್ನು 
ಬಡಿಯುತ್ತಾ ಗೂಡನ್ನು ತಂಪಾಗಿ ಇಡಲು ಸಹಾಯ ಮಾಡಬಲ್ಲದು . ಅರ್ಧ ಕಿಲೋಗ್ರಾಂ 
ಜೇನು ತುಪ್ಪದ ಸಂಗ್ರಹಕ್ಕಾಗಿ ಅದು ಕ್ರಮಿಸಬೇಕಾದ ದೂರ ೮೦ , ೦೦೦ ಕಿಲೋ 
ಮೀಟರುಗಳು ಅಥವಾ ಭೂಮಿಯ ಸುತ್ತಳತೆಯ ಎರಡರಷ್ಟು , ಇದು ನಮ್ಮ ಪ್ರೀತಿಯ 
ಜೇನು. 

ಸಂಗ್ರಹ: ಗುಬ್ಬಿ ರಾಮಶೇಷು 
ಸಂಚರಿಸುವಾಗ ತನಗೆ ದೊರೆತ ಆಸ್ಪಿಚ್ ಪಕ್ಷಿಯ ಮೊಟ್ಟೆಯೊಂದನ್ನು ಉರುಳಿಸುತ್ತ 
ತನ್ನವರಿದ್ದಲ್ಲಿಗೆ ತಂದ ಹುಂಜ ಕೋಳಿಗಳನ್ನೆಲ್ಲ ಕೂಗಿ ಕರೆಯಿತು. ಅಲ್ಲಿ ನೆರೆದ ಕೋಳಿ 
ಗಳೆದುರು ಒಂದು ಭಾಷಣ ಬಿಗಿಯಿತು : 

“ಪ್ರಿಯ ಸ್ತ್ರೀಯರೆ, ನಾನು ನಿಮ್ಮನ್ನು ದೂಷಿಸುತ್ತಿದ್ದೇನೆಂದು ಅನ್ಯಥಾ ಭಾವಿಸಬೇಡಿ. 
ಹೊರದೇಶಗಳಲ್ಲಿ ಎಂಥೆಂಥ ಮೊಟ್ಟೆಗಳನ್ನು ಉತ್ಪಾದಿಸುತ್ತಿದ್ದಾರೆಂದು ಗಮನವಿಟ್ಟು ನೋಡಿ. ” 

- 'ಕೊಕೊಡಿಲ್ ನಿಂದ 


ಪದಾರ್ಥ ಚಿಂತಾಮಣಿ 


೮೫ 


ಅಗದೀ ಹೇಗೆ ಬಂತೆಂಬುದು ಅಗದೀ ಖಚಿತವಿಲ್ಲ! 


ಉತ್ತರ ಕರ್ನಾಟಕಕ್ಕೆ ಅಕಸ್ಮಾತ್ತಾಗಿ ಬಂದು ಹೋಗುವವರಿಗೆ ಕೂಡ ಅಗದೀ ಎಂಬ 
ಶಬ್ದ ಕಿವಿಗೆ ಬೀಳದೆ ಇರಲಾರದು. ಅಗದೀ ಸುಂದರ ಹುಡುಗಿ, ಅಗದೀ ಮೂರ್ಖ , ಅಗದೀ 
ಸೋಯಿ ಮಾಲು ಇತ್ಯಾದಿ. ಈ ಶಬ್ದ ಮರಾಠಿಯಿಂದ ಉತ್ತರ ಕರ್ನಾಟಕಕ್ಕೆ ಬಂದು 
ನೆಲೆಯಾದದ್ದು ಎಂಬಲ್ಲಿ ಎರಡು ಮಾತಿಲ್ಲ . ಮರಾಠಿ ವ್ಯುತ್ಪತ್ತಿ ಕೋಶದಲ್ಲಿ ಅಗದೀಂ ಪದಕ್ಕೆ 
“ಸರ್ವ, ಆತ್ಯಂತಿಕ , ಪರಾಕಾಷ್ಠೆಯ ” ಎಂಬರ್ಥಗಳನ್ನು ಕೊಟ್ಟಿದ್ದರೂ ಮರಾಠಿ ಭಾಷಾ 
ವಿದ್ವಾಂಸರಿಗೂ ಈ ಶಬ್ದ ಎಲ್ಲಿಂದ ಬಂತೆಂಬುದು ಅಗದೀ ಖಚಿತವಾಗಿ ಗೊತ್ತಿಲ್ಲ. 
“ ಸಂಸ್ಕೃತ ಅಗತೀ ” ಎಂದು ಹೇಳಿ ಮುಂದೊಂದು ಪ್ರಶ್ನ ಚಿಹ್ನೆ (?) ಯನ್ನಿಟ್ಟಿದ್ದಾರೆ. 
“ ಅಗತಿ " ಎಂದರೆ ಬೇರೆ ಗತಿ ಇಲ್ಲದ್ದು , ಉಪಾಯವಿಲ್ಲದ್ದು , ದಾರಿ ಇಲ್ಲದ್ದು , ಸರಿಯಾಗಿ 
ಹೇಳುವುದಾದರೆ ಸಂಸ್ಕೃತದಲ್ಲಿ ಅದು ಅಗತ್ಯಾ ( ಗತಿಯಿಲ್ಲದ್ದರಿಂದ) ಎಂದಾಗಬೇಕು. ಅಗತ್ಯ 
ಎಂಬ ರೂಪದಲ್ಲಿ “ ಅವಶ್ಯ ” ಎಂಬರ್ಥದಲ್ಲಿ ಅದು ಕನ್ನಡ, ತಮಿಳು, ತೆಲುಗುಗಳಲ್ಲಿಯೂ 
ಇದೆ. ಸಂಸ್ಕೃತದ ಅಗತ್ಯಾ ಕನ್ನಡಕ್ಕೆ ಬರುವಾಗ ಬೇಕಾದ್ದು ” ಎಂಬರ್ಥಕ್ಕೆ ತಿರುಗಿದಂತೆ 
ಮರಾಠಿಗೆ ಹೋಗುವಾಗ “ ಸಂಪೂರ್ಣ” ಎಂಬರ್ಥಕ್ಕೆ ತಿರುಗಿದ್ದು ಆಶ್ಚಯ್ಯವಲ್ಲ. ಬೇರೆ 
ಗತಿಯಿಲ್ಲದ್ದು ಸಂಪೂರ್ಣವಾಗಿ ಒಂದೇ ಅವಸ್ಥೆಯಲ್ಲಿರುವಂಥದು ತಾನೇ ? ಆದರೂ ಕಡೆಯ 
“ ತ” ಕಾರ “ ದಿಕಾರವಾದದ್ದು ಹೇಗೆ? ತಮಿಳು ಮಲೆಯಾಳಗಳಲ್ಲಾದರೆ ಇದು ಸಹಜ ' 
ಆದರೆ ಮರಾಠಿಯಲ್ಲಿ? 

ಈ ವಿಷಯದಲ್ಲಿ ನನ್ನದೊಂದು ಅನುಮಾನವಿದೆ. ಇದು ಸಂಸ್ಕೃತಕ್ಕೆ ಸಂಬಂಧಿಸುವ 
ಬದಲು ಅರಬ್ಬಿ - ಉರ್ದುವಿಗೆ ಸಂಬಂಧಿಸಿರಬಹುದೆ? ಉರ್ದುವಿನಲ್ಲಿ ಅರಬ್ಬಿ - ಪಾರಸಿಕ 
ಮೂಲದ ಅಕ್ , ಅಕ್ನಾನಾ, ಅಕ್ಬಂದೀ ಇತ್ಯಾದಿ ಪದಗಳಿವೆ. “ ಅಕ್ಸ್ ” 
ಎಂದರೆ ಸಂಬಂಧ ನಿಶ್ಚಯಿಸುವುದು , “ ಅಕ್ನಾಮಾ” ಎಂದರೆ ನಿಶ್ಚಯ ಪತ್ರ , “ ಅಕ್ಬಂದೀ ” 
ಎಂದರೆ ಕರಾರು ಮಾಡುವುದು , ನಿಶ್ಚಯಿಸುವುದು ಇತ್ಯಾದಿ. ನಿಶ್ಚಯವಾದದ್ದು ಖಂಡಿತ 
ಖಂಡಿತವಾದದ್ದು ಸಂಪೂರ್ಣ ಅಲ್ಲವೆ ? ಕನ್ನಡದಲ್ಲಿ ಖಂಡಿತ, ಖಚಿತ ಎನ್ನುವುಕ್ಕೆ “ಕರಾರು 
ವಾಕ್ಕು ” ಎನ್ನುತ್ತೇವೆ ತಾನೆ ? ಅಶ್ಲೀಂ ಫಂಟಿಂಗ ಅಂದರೆ ಅಪ್ಪಟ ಫಟಿಂಗ ಆಗುತ್ತಾನೆ. 

ಸ್ವಲ್ಪ ಎಂಬರ್ಥದಲ್ಲಿ ತುಸ, ತುಸು ಎಂದು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ 
ಬಳಕೆಯಲ್ಲಿದ್ದ ಪದ ಈಗ ಎಲ್ಲೆಡೆ ವ್ಯಾಪಿಸಿದೆ. ಕುಮಾರವ್ಯಾಸನ ಕಾಲದಲ್ಲೇ ಈ ಶಬ್ದ 
ಬಳಕೆಯಲ್ಲಿತ್ತು . ಆದರೆ ಇದು ಎಲ್ಲಿಂದ , ಹೇಗೆ ಬಂತೆಂಬಲ್ಲಿ ಸಾಹಿತ್ಯ ಪರಿಷತ್ತಿನ 
ನೈಘಂಟುಕರಿಗೂ ಸಂದೇಹವಿದೆ. ತುಸ, ತೂಸ್ ಶಬ್ದಗಳು ಮರಾಠಿಯಲ್ಲಿಯೂ ಹಿಂದಿ 


೫೬ 


೩೭ 


ಪದಾರ್ಥ ಚಿಂತಾಮಣಿ 


ಯಲ್ಲಿಯೂ ಇವೆ. ಆದರೆ ಸ್ವಲ್ಪ ಎಂಬರ್ಥ ಅಲ್ಲಿಲ್ಲ , ಅಲ್ಲಿರುವುದು ಸಂಸ್ಕೃತದ ತುಷ 
ಶಬ್ದದ್ದೇ ಅರ್ಥ, ತುಷ ಎಂದರೆ ಧಾನ್ಯದ ಹೊಟ್ಟು , ತವುಡು ಎಂಬರ್ಥ ಸಂಸ್ಕೃತದಲ್ಲಿ 
ಅಥರ್ವ ವೇದದಷ್ಟು ಹಳೆಯದು. ಕನ್ನಡದಲ್ಲಿಯೂ ಈ ಸಂಸ್ಕೃತ ಶಬ್ದ ಪ್ರವೇಶ ಪಡೆದಿದೆ. 

ನನಗನಿಸುವ ಪ್ರಕಾರ ತುಸ ಎಂಬುದು ಸಂಸ್ಕೃತದ ತುಷದ್ದೇ ತದ್ಭವ, ತುಶ್ , ತುಷ್ , 
ತುಸ್ ಧಾತುಗಳು ಸಂಸ್ಕೃತದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ತಾತ್ಸಲ್ಯವನ್ನು ಧ್ವನಿಸುತ್ತವೆ. 
ಇವುಗಳಿಂದ ಉದ್ಭವಿಸಿದ ಪದಗಳು ಸಣ್ಣ ಕಣಗಳಾಗಿರುವ ಪದಾರ್ಥಗಳನ್ನು ಸೂಚಿಸುತ್ತವೆ. 
ತುಷ ಎಂದರೆ ಹೊಟ್ಟು ( ಧಾನ್ಯದ ಸಿಪ್ಪೆ ), ತವುಡು ಎಂದಾಗ ಹಗುರಾದ ಕಣಗಳೇ ಅಭಿಪ್ರೇತ 
ವಾಗಿಲ್ಲವೇ ? ತುಷಾರ ಎಂದರೆ ಹಿಮದ ಕಣ, ಅಥವಾ ನೀರಿನ ತುಂತುರು , ಅಥವಾ ಹನಿ , 
ತಸ್ತ ಎಂದರೆ ಧೂಳಿನ ಕಣ . ವಿಶೇಷವೆಂದರೆ ಇಂಗ್ಲೀಷಿನ dust ಧೂಳೇ . ಹಳೇ ಇಂಗ್ಲೀಷಿ 
ನಲ್ಲಿ ಇದು ದೀರ್ಘವಾಗಿ ಉಚರಿಸಲ್ಪಡುತ್ತಿತ್ತು . ಅದರ ಜರ್ಮನ್‌ ಜ್ಞಾತಿ ಪದ dunst 
ಗೆ ಹಿಮ ಅಥವಾ ಇಬ್ಬನಿ ಕಣವೆಂದೇ ಅರ್ಥವಾಗಿದ್ದು ಸಂಸ್ಕೃತದ ತುಷಾರಕ್ಕೂ ಅದೇ ಅರ್ಥ, 
ಅರ್ಥಾತ್ ಇವೆಲ್ಲವೂ ಒಂದಲ್ಲ ಒಂದು ತರದ ಕಣ ಇಲ್ಲವೆ ಹನಿಗಳು , ಹೊಟ್ಟು , ತವುಡುಗಳೂ 
ರೂಪ ಸಾದೃಶ್ಯದಿಂದ ಕಣಗಳೇ , ನಾವು ತುಸು, ತುಸು ಎಂದು ಹೇಳುವಾಗ ಒಂದು ಕಣ , ಹನಿ 
ಎಂಬುದರ ಸಾದೃಶ್ಯವನ್ನೇ ಬಳಸುತ್ತೇವೆಂದು ನನಗೆ ತೋರುತ್ತದೆ. ಹೋಲಿಕೆ ಬೇಕಿದ್ದರೆ, 
“ಸ್ವಲ್ಪ ಹಾಕಿರಿ ” ಎನ್ನುವದಕ್ಕೆ ಹವ್ಯಕ ಕನ್ನಡದಲ್ಲಿ “ ಹನಿಯ ಹಾಕಿ ” ಎಂದೂ ಬ್ರಾಹ್ಮಣರ 
ತುಳುವಿನಲ್ಲಿ “ ಪನೀ ಪಂಡ್ಡೆ ” ಎಂದೂ ಹೇಳುತ್ತಾರೆ. ಇಲ್ಲಿ ಸ್ಪಷ್ಟವಾಗಿ ನೀರಿನ ಹನಿಯನ್ನೇ 
ಸಾದೃಶ್ಯಕ್ಕಿಟ್ಟುಕೊಂಡು ಅಲ್ಪ ಪ್ರಮಾಣವನ್ನು ಸೂಚಿಸಲಾಗಿದೆ. ತುಸ ಎಂದರೂ ಅದೇ . 

ಪೂಜಿ ಮಾರ್ಕು ಬಿತ್ತು ಎನ್ನುತ್ತೇವೆ. ಇದೇ ಶಬ್ದ ಪೂಜ್ಜಿ ಎಂಬ ರೂಪದಲ್ಲಿಯೂ 
ಕೇಳಿಸುತ್ತದೆ. ಕೆಲ ಮರಾಠಿ ಕೋಶಗಳಲ್ಲಿ ಪೂಜ್ಯ ಅಂದರೆ ಶೂನ್ಯ ಎಂದು ಅರ್ಥ ಸಿಗುತ್ತದೆ. 
ಆದರೆ “ಪೂಜ್ಯ ' ವಾಗಿರುವುದು ಸೊನ್ನೆ ಹೇಗಾದೀತು? ಈ ಸಮಸ್ಯೆಯ ಬೆನ್ನು ಹತ್ತಿ ಸವಾರಿ 
ಮಾಡಿ ಕೊನೆಗೆ ಪ್ರಾಚೀನ ಭಾರತೀಯ ಗಣಿತ ಸಿದ್ದಾಂತಗಳಲ್ಲೊಂದಾದ “ ಬ್ರಹ್ಮ ಸಿದ್ಧಾಂತ ” 
ಗ್ರಂಥದ ಗಣಿತಾಧ್ಯಾಯವನ್ನು ತಲಪಿದ್ದಾಯಿತು. ಅಲ್ಲಿ ಪೂರ್ಣ ಎಂಬುದಕ್ಕೆ ಶೂನ್ಯ ಎಂಬರ್ಥ 
ಕೊಟ್ಟಿದೆ. ಪೂರ್ಣ ಎಂಬುದು ಪೂಜ್ಯ ಹೇಗಾಯಿತೆಂಬುದಕ್ಕೆ ಹಿಂದಿಯಲ್ಲಿ ಸುಮಾರಾಗಿ ಉತ್ತರ 
ಕಾಣಬಹುದು. ಸಂಸ್ಕೃತದ ಪೂರ್ಯತೇ (ಪೂರ್ಣವಾಗುತ್ತದೆ ಎಂಬುದು ' ಯ ' ಕಾರಕ್ಕೆ 
' ಜ ' ಕಾರ ಬಂದು ಪೂಜಹಿ ಆಗುತ್ತದೆಂದು ಹಿಂದೀ ವ್ಯುತ್ಪತ್ತಿ ಕಾರರು ನಿರುಕ್ತ ಹೇಳುತ್ತಾರೆ. 
ತುಲಸೀ ದಾಸ ರಾಮಾಯಣದಲ್ಲಿ “ ಪೂಜಹಿ ಮನಕಾಮನಾ ” ಎಂಬ ಮಾತು ಬರುತ್ತದೆ. ಹೀಗೆ 
ಗಣಿತಾಧ್ಯಾಯದ ಪೂರ್ಣ ಹಿಂದಿಯಲ್ಲಿ ಪೂಜ ಆಯಿತೆಂದುಕೊಳ್ಳೋಣ. ಯಾರೊಬ್ಬನಿಂದ 
ಬರತಕ್ಕ ಬಾಕಿ ತೀರಿತೆಂದರೆ ಲೆಕ್ಕ ಪೂರ್ತಿಯಾಯಿತು, ಬಾಕಿ ಇಲ್ಲವಾಯಿತು, ಚುಕ್ಕಾ ಆಯಿತು. 
ಹಾಗಾದಾಗ ಅವನ ಹೆಸರಿನೆದುರಿಗೆ ಒಂದು ಬಿಂದು ಅಥವಾ ಶೂನ್ಯದ ಗುರುತು ಹಾಕುತ್ತಾರೆ. 
ಹಾಗೆಯೆ ಹಾಜರಿ ಪುಸ್ತಕದಲ್ಲಿ ಒಬ್ಬನು ಹಾಜರಿಲ್ಲದಿದ್ದರೂ ಅದೇ ಗುರುತು ಹಾಕುತ್ತಾರೆ. ಹೀಗೆ 
ಬಲು ಸುತ್ತು ಬಳಸಿನ ದಾರಿಯಲ್ಲಿ ಸಾಗಿ ಪೂರ್ಣವೇ ಶೂನ್ಯವಾಯಿತು! ಬಹುಶಃ ಪೂರ್ಣವನ್ನು 
* 0' ಗುರುತಿನಿಂದ ಸೂಚಿಸುತ್ತಾರೆ. ಹಾಗೆಯೇ ಇಲ್ಲದಿರುವುದಕ್ಕೂ ಅದೇ ಗುರುತಿನ ಬಳಕೆ 
ಇದೆ. ಹೀಗೆ ಶಬ್ದಗಳು ಅರ್ಥವನ್ನು ಗಳಿಸುವ ರೀತಿ ದುರ್ಗಮ್ಯವಾದದ್ದು . 

ಪಾ , ನಂ . 


ಅರ್ಧಾರ. 


ಮೋಹನ ನೇರ್ಣೆಕರ 


CRO 


ಇಗೋಳ್ಳಿ ಸಾರ್ ” ಎಂದು ಟೈಪ್ ಮಾಡಿದ ಮೂಲಕ ಕಳಿಸಬಹುದಲ್ಲ ? ' ಎಂದು ಅದೆಷ್ಟು 
ಪತ್ರಗಳನ್ನು ಮೇಜಿನ ಮೇಲಿಟ್ಟು ಕರ್ಪೂರದ ಸಲ ನಾನು ಯೋಚಿಸಿಲ್ಲ ? ಹೀಗೆ ಯೋಚಿಸಿದಾ 
ಪುಳಿಯಂತೆ ಎದುರು ನಿಂತಿರುವ ನರ್ಮದಾ ಗೆಲ್ಲ ನನಗೆ ನಾನು ಅಂದುಕೊಂಡಿದ್ದೇನೆ- ನಾಳೆ 
ಳನ್ನು ನೋಡುತ್ತೇನೆ. ಅವಳು ಕೂಡ ದೃಷ್ಟಿ ಹೇಳಿ ಬಿಡಬೇಕು, ಖಡಾಖಂಡಿತವಾಗಿ ಆದೇಶ 
ತಾಗಿಸಿ ಮೋಹಕವಾಗಿ ನಗುತ್ತಾಳೆ. ಗುಳಿ ನೀಡಬೇಕು. “ ಮಿಸ್ , ನೀವ್ಯಾಕೆ ತೊಂದ್ರೆ 
ಬೀಳುವ ಕೆನ್ನೆ ಗಳಿಂದ ಹರಿದು ಬರುವ ನಗು ತಗೊಳ್ಳಿರಿ? ಅಟೆಂಡರ್‌ ಮಾಧು ಇದ್ದಾನಲ್ಲ, 
ಅವಳ ತುಂಬುಗಲ್ಲವನ್ನು ಹಾದು, ಕಣ್ಣಂಚಿನಲ್ಲಿ ಅವನ ಹತ್ರ ಕಳ್ಳಿ ” ಅಂತ. ಹುಂ , ನಿರ್ಧಾರ ಮಾಡಿ 
ಮಿನುಗತೊಡಗುತ್ತದೆ. ಅದನ್ನು ನೋಡಿ ಕೊಂಡ ನಾಳೆ ಮರುದಿನ ಬರುತ್ತದೆ. ಯಥಾ 
ನೋಡುತ್ತಿದ್ದಂತೆಯೇ ನಿತ್ಯದ ಬಯಕೆ ಚುಮು ಪ್ರಕಾರ ಎರಡೂ ಮುಳ್ಳುಗಳು ಹನ್ನೆರಡರ 
ಚುಮುಗುಟ್ಟುತ್ತದೆ. ಕಣ್ಣ ನೋಟದಿಂದಲೇ ಅಂಕಿಯಲ್ಲಿ ಕೂಡಿದಾಗ ಮೆಲು ನಡಿಗೆಯಲ್ಲಿ 
ಕಾಮನೆಯ ಬೀಜವನ್ನು ನನ್ನ ಹೃದಯಾಳದಲ್ಲಿ ಅವಳು ಬರುತ್ತಾಳೆ, “ ನಮಸ್ಕಾರ ಸಾರ್ ” 
ನೆಡುವ ಅವಳನ್ನು ಮತ್ತೊಮ್ಮೆ ದಿಟ್ಟಿಸಲು ನನ್ನ ಎಂದು ಅವಳು ಮೃದುವಾಗಿ ಹೇಳಿದಾಗ, 
ಗಂಡು ಮನಸ್ಸು ಒಳಗೊಳಗೇ ಅಳುಕುತ್ತದೆ. ' ಸಾರ್ ' ಎನ್ನುವ ಪದ “ವಿನಯ ' ಎಂದು 
ಆದರೆ ಬಯಕೆಯ ಕಾವಿಗೆ ಕಾಯ ಬಿಸಿಯಾಗು ಪ್ರತಿಧ್ವನಿತವಾಗಿ ಎದೆ ಗುಂಡಿಗೆಯತ್ತ ಧಾವಿಸುವ 
ವುದು ನಿಲ್ಲುವುದಿಲ್ಲ . “ ಮತ್ತೇನಾದ್ರೂ ಟೈಪಿಂಗಿಗೆ ರಕ್ತದ ಪ್ರವಾಹದ ರಭಸಕ್ಕೆ ಮಾತು ಗಂಟಲಲ್ಲೇ 
ಇದ್ಯಾ ಸಾರ್ ? ” ಎಂದು ಕೇಳುವ ಅವಳ ಹುದುಗಿಕೊಳ್ಳುತ್ತದೆ. “ ನಮಸ್ಕಾರ” ಎಂದು 
ಮುಖ ನೋಡುವ ಮನಸ್ಸಾದರೂ ಸಾಧ್ಯವಾ ಕತ್ತೆತ್ತುತ್ತೇನೆ, ಅವಳ ನೋಟ ಕಾದಿರುತ್ತದೆ. 
ಗದೆ “ ನೋ ಥ್ಯಾಂಕ್ಸ್ ” ಎನ್ನುತ್ತೇನೆ. ಅವಳ ಆ ನೆಟ್ಟ ನೋಟದಲ್ಲಿ ನೂರು ಅರ್ಥಗಳನ್ನು 
ಚಪ್ಪಲಿಯ ಸದ್ದು ಕೊಠಡಿ ದಾಟಿದ ಬಳಿಕವೇ ಏಕಕಾಲದಲ್ಲಿ ಹುಡುಕುವ ಭರಾಟೆಗೆ ನನ್ನ 
ನಿರಾಳವಾಗಿ ಉಸಿರಾಡಿ ನಾನು ಕತ್ತು ಮೇಲಕ್ಕೆ ಹೃದಯ ಹಂತಹಂತವಾಗಿ ನಗಾರಿಯಾಗುತ್ತಿರು 
ತುವುದು , ' ಯಾಕೆ ಈ ಹುಡುಗಿ ನೇರವಾಗಿ ವುದು ನನ್ನ ಗಮನಕ್ಕೆ ಬರುತ್ತದೆ. ಅವಳು 
ನನ್ನ ಕೊಠಡಿಗೆ ಬರುವುದು ? ಜವಾನನ ತಂದಿಟ್ಟ ಪತ್ರಗಳನ್ನು ನೋಡುವ ನೆಪದಲ್ಲಿ, 


೩೮ 


19 % 


QQ_99ಿ 


MG 
_ 
999 
52 


ವಿ 


ಮೇಜಿನ ಮೇಲಿನ ಕನ್ನಡಿಯಲ್ಲಿ ಪ್ರತಿಬಿಂಬಿಸುವ ಹೂವು, ಎಲ್ಲಕ್ಕಿಂತಲೂ ಆಕರ್ಷಕವಾಗಿ ಎರಡು 
ಅವಳ ಮುಖವನ್ನು ಕದ್ದು ಕದ್ದು ನೋಡು ಹುಬ್ಬುಗಳ ನಡುವೆ ಎದ್ದೆದ್ದು ಕಾಣುವ 
ತೇನೆ. ಒಮ್ಮೆ ನೋಡಿದರೆ ಮತ್ತೆ ಮತ್ತೆ ಕಡುಕೆಂಪು ಕುಂಕುಮ ಬೊಟ್ಟು , 
ನೋಡಬೇಕೆನ್ನುವ ಮೋಹಕ ರೂಪ: ನೀಳ “ ಏನಪ್ಪ ವಿನಯ , ಹೂವೇ ದುಂಬಿಯನ್ನು 
ನಾಸಿಕ , ಕಾಡಿಗೆ ಲೇಪಿತ ಸದಾ ನಗುವ ಶುಭ್ರ ಹುಡ್ಕೊಂಡು ಬರಿದೆಯಲ್ಲ. ಮಧು ತುಂಬಿದ 
ಬಟ್ಟಲುಗಣ್ಣುಗಳು , ಪುಟ್ಟ ಬಾಯಿ , ಮಾಟ ಹೂವೋ ಅಥವಾ ಮಧು ಹೀರಲ್ಪಟ್ಟ ಹೂವೋ 
ವಾಗಿ ತೀಡಿದ ಹುಬ್ಬುಗಳು . ಕಪ್ಪು ಕೇಶ ಸ್ವಲ್ಪ ಹುಶಾರಾಗಿರಪ್ಪ ” ಎಂದು ಪಕ್ಕದಕೊಠಡಿ 
ರಾಶಿಯ ಮಧ್ಯೆ ನಿತ್ಯ ತಪ್ಪದ ದೊಡ್ಡ ಗುಲಾಬಿ ಯಲ್ಲಿ ನನ್ನಂತೆಯೇ ಶಾಖಾಧಿಕಾರಿಯಾಗಿರುವ 

೩೯ 


ಕಸ್ತೂರಿ, ಮಾರ್ಚ್ ೧೯೮೬ 


ಗೆಳೆಯ ಕುಮಾರ ಅನೇಕ ಸಲ ಹೇಳಿದ್ದಾನೆ. ವಾಗಿ ವರ್ತಿಸಿದ್ದೆ . “ ಹಲೋ , ನೀವು ಬಂದಿದ್ದೇ 
“ ಆಕರ್ಷಕ ಮೈಕಟ್ಟಿನ ಸುಂದರ ಮುಖದ, ತಿಂಗ ..ಗೊತಾಗ್ಲಿಲ್ಲ ” ಎಂದಿದ್ದೆ . ಆಕೆ ನಕ್ಕಿದ್ದಳು , 
ಳಿಗೆ ಸಾವಿರದೈನೂರು ಎಣಿಸುವ ನಿನ್ನಂಥ ಮೋಹಕವಾಗಿ ತೋರಿದ್ದಳು. ಆ ನಗುವಿನ ಎಳೆ 
ಯುವಕನ ಮೇಲೆ ಹೆಣ್ಣುಗಳು ಕಣ್ಣಿಟ್ಟಿರುವುದು ಎಳೆಗಳಲ್ಲಿ ದುರುದ್ದೇಶಪೂರಿತ ಬಯಕೆಯ 
ವಿಶೇಷವೇನಲ್ಲ . ಒಮ್ಮೆ ಎಡವಿದವರು ಪುನಃ ಛಾಯೆಯನ್ನು ಗುರುತಿಸಲು ದಿನವಿಡೀ ಪ್ರಯ 
ಚೇತರಿಸಿಕೊಳ್ಳಲಾಗದಂತೆ ಒದ್ದಾಡಿದ ಪ್ರಕರಣ ತ್ನಿಸಿ ನಿರಾಶನಾಗಿದ್ದೆ , 
ಗಳು ಈ ಕಚೇರಿಯಲ್ಲಿ ಆಗಿ ಹೋಗಿವೆ, ” ಎಂದು ಹಾಗಾದರೆ ನರ್ಮದಾಳಿಗೆ ನನ್ನ ಮೇಲೆ ಏಕೆ 
ಒಮ್ಮೆ ಹೇಳಿದ ಆತ , ನಾನಿರುವ ಕೊಠಡಿಯಲ್ಲೇ ಆಸಕ್ತಿ ? ಹನ್ನೆರಡು ಗಂಟೆಗೆ ಸರಿಯಾಗಿ ಒಳ 
ಹಿಂದೆ ನನ್ನ ಜಾಗದಲ್ಲಿದ್ದ ಎರಡು ಮಕ್ಕಳ ತಂದೆ, ಬಂದು ನನ್ನೆದುರು ನಿಲ್ಲುವ ಅವಳ ಮನಸ್ಸಿ 
ನಲ್ವತ್ತು ವರ್ಷದ ನರಸಪ್ಪನನ್ನು ರವಾನೆ ನಲ್ಲಿರುವದೇನು ? ಸಹಜ ಬಯಕೆಯೇ ? ಅಥವಾ 
ಗುಮಾಸ್ತಿಯೊಬ್ಬಳು ಹಂತಹಂತವಾಗಿ ತನ್ನ ನನ್ನ ಬಯಕೆಯ ಬೀಜ ಬಿತ್ತಿ ಕಾಮ ಪ್ರಚೋ 
ಬಲೆಗೆ ಹಾಕಿಕೊಂಡಿದ್ದು , ನಂತರ ಆತ ದಿಸುವ ಪ್ರಯತ್ನವೇ ? ಅಥವಾ ನನ್ನ ಸಂಪಾ 
ಹೆಂಡತಿ ಮಕ್ಕಳಿಂದ ದೂರವಾಗಿ ಇವಳನ್ನೇ ದನೆಯ ಮೇಲೆ ಕಣ್ಣಿಟ್ಟು ತನ್ನ ಬಲೆಗೆ ಸೆಳೆದು 
ನಂಬಿ ಬಾರು , ಮೋಜೆಂದು ಹಣ ಕಳೆದುಕೊಂ ಕೊಳ್ಳುವ ಸಂಜೆ? ಆದರೆ , ಒಮ್ಮೆಯ ಸಭ್ಯ - 
ಡಿದ್ದು , ಆಮೇಲೆ ಅದಾವುದೋ ಲೈಂಗಿಕ ತೆಯ ಮೇರೆ ಮೀರದೆ, ಗಂಭೀರವಾಗಿಯೇ 
ರೋಗಕ್ಕೆ ತುತ್ತಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವರ್ತಿಸುವ ಆಕೆಯ ನಡವಳಿಕೆಯಲ್ಲಿ ಪೂರ್ವ 
ಎರಡು ತಿಂಗಳು ಮರಣ ಶಯ್ಕೆಯಲ್ಲಿ ಕಳೆದದ್ದು , ನಿಯೋಜಿತ ದುರುದ್ದೇಶವನ್ನು ಗ್ರಹಿಸಲು ನನಗೆ 
ಅದಾದ ನಂತರ ತನ್ನ ತಪ್ಪು ಆತನಿಗೆ ಅರಿವಾಗು ಶಕ್ಯವಾಗಲಿಲ್ಲ. ಒಂದೂ ತಪ್ಪಿಲ್ಲದೆ ಅಂದವಾಗಿ 
ವಷ್ಟರಲ್ಲಿ ಆತನ ಹೆಂಡತಿ ಜುಗುಪ್ಪೆಯಿಂದ ಟೈಪ್‌ಮಾಡಿದ ಪತ್ರಗಳನ್ನು ನನ್ನೆದುರು ಇಟ್ಟು 
ಹಿತ್ತಲ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂ ನಿಂತುಕೊಳ್ಳುತ್ತಾಳೆ, ಅವಳ ನಮಸ್ಕಾರಕ್ಕೆ ನನ್ನ 
ಡಿದ್ದು ಎಲ್ಲವನ್ನೂ ಕುಮಾರ ಕಣ್ಣಿಗೆ ಕಟ್ಟುವಂತೆ ಪ್ರತಿನಮಸ್ಕಾರ, ಅವಳು ಫೈಲ್ ಮುಂದಿಟ್ಟಿದ್ದಕ್ಕೆ 
ವಿವರಿಸಿದಾಗ ನಾನು ಒಳಗೊಳಗೇ ಅಳ್ಳೆದೆಯಿಂದ ಥ್ಯಾಂಕ್ಸ್ ಎನ್ನುವ ನನ್ನ ಒಂದು ಮಾತು ಅಷ್ಟೆ . 
ನಡುಗಿಕೊಂಡಿದ್ದೂ ಉಂಟು. “ ಅವಳ ತಂಗಿಯ “ ಇನ್ನೇನಾದ್ರೂ ಟೈಪ್ ಮಾಡಬೇಕಾ ಸಾರ್ ? ” 
ಮಗಳೇ ಈ ನರ್ಮದಾ” ಎಂದು ಒಂದು ದಿನ ಎಂದು ಕೇಳುತ್ತಾಳೆ, ಸಾಮಾನ್ಯವಾಗಿ ನಾನು 
ಕುಮಾರ ಭಾರಿ ರಹಸ್ಯ ಬಯಲು ಮಾಡಿದವನಂತೆ “ ಇಲ್ಲ ” ಎನ್ನುತ್ತೇನೆ. ಒಂದೊಂದು ಸಲ 
ಹೇಳಿದಾಗ ಮಾತ್ರ ಇನ್ನು ಮುಂದೆ ನರ್ಮದಾ “ ಈಗಿಲ್ಲ, ಆಮೇಲೆ ಕಳಿಸ್ಕೊಡ್ತೀನೆ” ಎನ್ನುತ್ತೇನೆ 
ಳೊಡನೆ ಸರ್ವಥಾ ಮಾತು ಕೂಡದು ಎನ್ನುವ ತಲೆಯಲ್ಲಾಡಿಸಿ ಆಕೆ ಹೊರಟುಹೋಗುತ್ತಾಳೆ. 
ನಿರ್ಧಾರಕ್ಕೆ ಬಂದಿದ್ದೆ . ಹಾಗೆಯೇ ಆಯಿತು. ಹೆಚ್ಚಿನ ಮಾತಿಲ್ಲ. ಆದರೆ ಅಲ್ಲಿದ್ದಷ್ಟೂ ಕ್ಷಣ 
ಮರುದಿನ ಆಕೆ ಟೈಪಾದ ಪತ್ರಗಳನ್ನು ಎದು ಗಳಲ್ಲಿ ನನ್ನನ್ನೇ ದಿಟ್ಟಿಸಿನೋಡುವ ಮೂಲೋ 
ರಿಟ್ಟು ನಿಂತುಕೊಂಡಾಗ ನಾನು ಅವಳ ನಮಸ್ಕಾ ದೇಶವೇನು ? ಆ ನೋಟದಲ್ಲಿ ಅಭಿಮಾನವನ್ನು 
ರಕ್ಕೆ ಪ್ರತಿಕ್ರಿಯಿಸಲೇ ಇಲ್ಲ. “ ಯಾಕ್ಸಾರ್ , ಕಂಡಿದ್ದೇನೆ, ಕೃತಜ್ಞತೆಯ ಭಾವವನ್ನು ಕಂಡಿ 
ಹುಶಾರಾಗಿದ್ದೀರಾ? ” ಎಂದಿದ್ದಳು ನರ್ಮದಾ ದೇನೆ. ಆದರೆ ಇವುಗಳನ್ನು ಮೀರಿದ ಯಾವುದೋ 
ಹಠಾತ್ತನೆ. ಅವಳಾಡಿದ್ದು ಎರಡೇ ಶಬ್ದಗಳಾ ಅವ್ಯಕ್ತ ಭಾವ ಹೊರಹೊಮ್ಮುತ್ತಿರುತ್ತದೆ. 
ದರೂ , ಅವ್ಯಕ್ತ ಆತ್ಮೀಯ ಭಾವ ಬಡಿದೆಬ್ಬಿಸಿ ಆ ನೋಟಕ್ಕೆ ಬಯಕೆಯ ಕೊಂಡಿಯನ್ನು ಲಗತ್ತಿ 
ದಂತಾಗಿ ಕಣ್ಣೆತ್ತಿ ನೋಡಿದ್ದೆ . ಅವಳ ಬಟ್ಟಲು ಸುವ ನನ್ನ ಪ್ರಯತ್ನ ಒಮ್ಮೊಮ್ಮೆ ಫಲಿಸಿದೆ 
ಕಣ್ಣುಗಳು ನನ್ನ ಮುಖಭಾವವನ್ನೇ ಅಳೆಯುತ್ತಿ ಯಾದರೂ , ಗೆಳೆಯ ಕುಮಾರನ ಮಾತು , 
ರುವಂತೆ ತೋರಿತು . ತಕ್ಷಣ ಗಡಬಡಿಸಿ ಆಕೆ ಹರೆಯದ ಹೆಣ್ಣುಗಳಿಗೆ ಮರುಳಾಗಿ ನೊಂದ 
ಬಂದಿದ್ದನ್ನ ಗಮನಿಸಿರಲಿಲ್ಲವೆಂಬಂತೆ ನಾಟಕೀಯ ವರ ಹಲವಾರು ದೃಷ್ಟಾಂತಗಳು, ಸದಾ ಎಚ್ಚರ 


ನಿರ್ಧಾರ 


೪೧ 


ಕ್ಷಣದಲ್ಲಿ 
ವಾಗಿರುವಾಗ, ನನ್ನ ಕೊಠಡಿಗೆ ಮಾತ್ರ ನಿಗದಿತ ರೋಮಾಂಚನಗೊಂಡಿತ್ತು . ಆ 
ವೇಳೆಗೆ ಸರಿಯಾಗಿ ಬಂದು ಬಯಕೆಯ ಬೆಳಕನ್ನು ಇನ್ಯಾರಿಗೊ ಏನೇನೋ ಕನಸುಗಳು 
ಚೆಲ್ಲಿಹೋಗುವ ನರ್ಮದಾಳ ನೋಟದಲ್ಲಿ ಮೂಡಿ ಕಾಡಿ ಕೆಣಕಿದ್ದವು. ಆಕೆ ಹೀಗೆ 
“ಕಾಮ ' ಅಲ್ಲದೆ ಬೇರೇನು ಭಾವನೆ ಕಾಣಲು ತಾನಾಗೇ ಹೋಗಿ ಟೈಪಾದ ಕಾಗದಗಳನ್ನು 
ಸಾಧ್ಯವೆಂದು ತಲೆಕರೆದುಕೊಂಡಿದ್ದೇನೆ. ತಂದುಕೊಡುತ್ತಿಲ್ಲ, ಜವಾನರ ಮೂಲಕ 
- ಆಗೊಮ್ಮೆ ಈಗೊಮ್ಮೆ ಮುಖ್ಯಾಧಿಕಾರಿ ಸಂಬಂಧಪಟ್ಟವರಿಗೆ ಆಕೆ ರವಾನಿಸುತ್ತಾಳೆ 
ಯನ್ನು ಕಾಣಲು ಅವರ ಕೊಠಡಿಗೆ ಹೋಗು ಎಂದು ತಿಳಿದುಬಂದಾಗ ಮೂಕವಿಸ್ಮಿತನಾಗಿದ್ದೆ . 
ವಾಗ ಸಹಜವಾಗಿಯೇ ಸೆಕ್ಷನ್ತ ಕಣ್ಣು ಹಾಯಿಸಿ ಸಂತೋಷವೆನಿಸಿತ್ತು , ಹೆಮ್ಮೆಯೆನಿಸಿತ್ತು . ಸಂತಸ 
ದಾಗ ತದೇಕಚಿತ್ತಳಾಗಿ ಬೆರಳಚ್ಚು ಯಂತ್ರದ ದಿಂದ ಗರಿಗೆದರಿ ಹಾರಾಡಿದ ಅನುಭವವಾಗಿತ್ತು . 
ಮುಂದೆ ಕೂತಿರುವ ನರ್ಮದಾಳೊಬ್ಬಳೇ ಎದ್ದು ಅಂತೆಯೇ ಯಾವುದೇ ಅಹಿತಕರ ಘಟನೆಗಳ 
ಕಾಣುತ್ತಾಳೆ, ಆಗೊಂದು ಅಂಜಿಕೆ ಮನಸ್ಸಿನಲ್ಲಿ ಕಲ್ಪನೆಯಾಗಿ ಒಳಗೊಳಗೇ ಬೆದರಿಕೊಂಡಿದ್ದೂ 
ಹಾದು ಹೋಗುತ್ತದೆ. ನನ್ನ ಮತ್ತು ನರ್ಮದಾ | ಉಂಟಲ್ಲ? ಆದರೆ ಮರುದಿನವೇ ಕುಮಾರ್ 
ಬಗ್ಗೆ ಯಾರೂ ಆಡಿಕೊಳ್ಳುತ್ತಿಲ್ಲವಷ್ಟೆ ? ಕೆಲವು ಎಚ್ಚರಿಕೆ ನೀಡಿದಾಗ ಬಯಕೆಯ ಪಕ್ಕದಲ್ಲೇ 
ಹರಕು ಬಾಯಿಗಳಿಗೆ ಒಂದು ಎಳೆ ಸಿಕ್ಕರೂ ಸಂದೇಹದ ಪೆಡಂಭೂತ ಹುಟ್ಟಿಕೊಂಡಿತು . 
ಸಾಕು , ವದಂತಿಗಳ ಸರಮಾಲೆಯನ್ನೇ ನೆಯು ಜವಾನ ಪತ್ರ ತಂದುಕೊಟ್ಟು ಹೋಗುತ್ತಾನೆ. 
ಅದರೊಳಗೆ ನಮ್ಮನ್ನು ಸಿಕ್ಕಿಸಿ ಕೈಕಾಲು ಬಡಿದು ಊರಿನಿಂದ ಅಮ್ಮ ನಾಳೆ ಬರುತ್ತಿದ್ದಾಳೆ, ಯಾಕೆ 
ಹೊರಬರದಂತೆ ಮಾಡಲೂ ಹೇಸುವವರಲ್ಲ. ಬರುತ್ತಿದ್ದಾಳೆ ಎಂಬುದು ಸ್ಪಷ್ಟವಾಗಿ ಗೊತ್ತಿದೆ. 
ನಾನು ನರ್ಮದಾಳನ್ನು ನೋಡಿದ್ದು ಬೇರೆ ಯಾರಾ ಅಕ್ಕ ಇನ್ನಷ್ಟು ಕಿವಿಯೂದಿರಬೇಕು, ಅಥವಾ 
ದರೂ ಗಮನಿಸಿದ್ದಾರೆಯೇ ಎಂದು ಒಳಗೊಳಗೇ ಸೋದರ ಮಾವ ವರಾತ ಹಚ್ಚಿರಬೇಕು .. 
ಅಳುಕುತ್ತೇನೆ. ಹೆಡ್ ಗುಮಾಸ್ತ ಅಯ್ಯರ್‌, ಬರುವ ಮಾಘ ಮಾಸದೊಳಗೆ ನಾನು ಒಬ್ಬಳ 
ಅಕೌಂಟೆಂಟ್ ಚೂಡಾಮಣಿ ಪರಸ್ಪರ ಕಣ್ಣನ್ನೇ ಕೊರಳಿಗೆ ತಾಳಿ ಕಟ್ಟಬೇಕು ಎನ್ನುವ ಒತ್ತಾಯ 
ಗಳಲ್ಲಿ ಮಾತನಾಡಿಕೊಳ್ಳುವುದು ಗೋಚರಿಸು ಅಮ್ಮನದು . ಆ ಒಬ್ಬಳು ಅಕ್ಕನ ಮಗಳು , 
ತದೆ. ನಡಿಗೆಯ ವೇಗ ಹೆಚ್ಚಿಸಿ ಮರೆ ಮೊಂಡುಮಗಿನ ಶ್ಯಾಮಲಾ ಆಗಬೇಕೆಂದು 
ಯಾಗುತ್ತೇನೆ. ನಂತರ ನನ್ನ ಕೊಠಡಿಯನ್ನು ಹಾರೈಸುವುದು ನನಗರ್ಥವಾಗದೆ? ಬೇಡ ಎಂದು 
ಮರಳಿ ಪ್ರವೇಶಿಸುವಾಗಲೂ ಹೀಗೆಯೇ ಆಗು ಒಂದೇ ಮಾತಲ್ಲಿ ನಿರಾಕರಿಸುವಂತಿಲ್ಲ . ಕುಟುಂಬದ 
ತದೆ. ನರ್ಮದಾಳತ್ತ ಒಮ್ಮೆ ಕದ್ದು ನೋಡು. ಮರ್ಯಾದೆ; ಮನೆತನ ಎಂದು ಭಾಷಣವನ್ನೇ 
ತೇನೆ. ಊಹುಂ, ಆಕೆ ತಲೆಯೆತ್ತಿದರಲ್ಲವೆ ? ಬಿಗಿಯುತ್ತಾಳೆ ಅಮ್ಮ ಈ ಜನ್ಮದಲ್ಲಿ ಶಾಮಲಾ 
ನೋಡದೇ ಇದ್ದಾಗ ಅವಳು ನನ್ನನ್ನು ನೋಡು ಳನ್ನು ಬಾಳಸಂಗಾತಿಯಾಗಿ ಆರಿಸಿಕೊಳ್ಳಲಾರೆ 
ತಿರಬಹುದೆ ? ಕಣ್ಣಿಗೆ ಕಣ್ಣಿಟ್ಟು ನೋಡದ ಎನ್ನುವ ನನ್ನ ನಿರ್ಧಾರವನ್ನು ಅಮ್ಮನಿಗೆ ಹೇಗೆ 
ಅಥವಾ ನಾನು ಅವಳನ್ನು ನೋಟದಿಂದ ಹೇಳಲಿ ? ಇಪ್ಪತ್ತು ಸಾವಿರ ವರದಕ್ಷಿಣೆಯ 
ಅವಳಿಗೇನು ಪ್ರಯೋಜನ ? ಈ ಗಲಿಬಿಲಿಗೆ ಒಳ ಮಾತನಾಡುತ್ತಾನೆ; ಒಂದು ಕಾಲಕ್ಕೆ ಹೆಂಡತಿ 
ಗಾಗಿ ತಲೆ ತುರಿಸಿಕೊಂಡಿದ್ದೇನೆ. 

ಮಕ್ಕಳನ್ನು ಸಾಕುವ ತಾಕತ್ತಿಲ್ಲದೆ ದಿಕ್ಕೆಟ್ಟು 
- ಒಂದು ತಿಂಗಳ ಹಿಂದೆ ಈ ಕಚೇರಿಗೆ ಬಂದ ಘಟ್ಟಕ್ಕೆ ಓಡಿಹೋಗಿದ್ದ ಭಾವ, ಇನ್ನು , ಸೋದರ 
ಹೊಸದರಲ್ಲಿ ನರ್ಮದಾ ಒಂದು ದಿನ ತಾನಾ - ಮಾವ ತನ್ನ ಮಗಳ ಹೆಸರಿಗೆ ಪುಟ್ಟ ಮನೆ 
ಗಿಯೇ ಕಾಗದಪತ್ರಗಳನ್ನು ಟೈಪ್ ಮಾಡಿ ತಂದು ಯೊಂದನ್ನೂ ಕೊಡಲಿದ್ದಾನೆಂದು ಸುದ್ದಿ , ಅಮ್ಮ 
ಕೊಟ್ಟಾಗ ಅಚ್ಚರಿ ಜೊತೆಗೆ ಗಾಬರಿಯೂ ಮುಖ ಅರಳಿಸುತ್ತಾಳೆ. ಮದುವೆಯಾಗೆಂದು 
ಆಗಿತ್ತು . ಇಂತಹ ಸುಂದರಕಾಯದ ಸುರ ದುಂಬಾಲು ಬೀಳುತ್ತಾಳೆ. ಕಳೆದ ಹದಿನೈದು 
ಸುಂದರಿ ತಾನಾಗಿಯೇ ಬಂದಿದ್ದು ಮೈ ದಿನಗಳಲ್ಲಿ ಅಮ್ಮನಮೂರು ಪತ್ರಗಳು ಬಂದಿವೆ. 
355 - 6 


ಕಸ್ತೂರಿ, ಮಾರ್ಚ್ ೧೯೮೬ 


ಒಂದಕ್ಕೂ ಉತ್ತರಿಸುವ ಗೋಜಿಗೆ ನಾನು ನಿಮಗೆ ಮದುವೆಯಾಗಿದೆಯಾ? ಇಲ್ಲವಾದರೆ 
ಹೋಗಿಲ್ಲ . ಆದರೆ ಅಮ್ಮನ ಪ್ರತಿಯೊಂದು ಆ ಬಗ್ಗೆ ಯೋಚನೆ ಮಾಡಿದ್ದೀರಾ? ” ಎಂದು 
ಪತ್ರ ಬಂದಾಗಲೂ ನರ್ಮದಾ ಬಹಳ ಹೊತ್ತು ಕೇಳಬೇಕೆನಿಸುತ್ತದೆ. ಛೇ... ಛೇ ... ಬಂದಿದ್ದ 
ಕಾಡುತ್ತಾಳೆ. ರಾತ್ರಿಯ ಛಳಿಯಲ್ಲಿ ರಗು ಸಂಬಂಧಿಕರನ್ನೇ ಈ ಮಾತನ್ನು ಕೇಳಬಹು 
ಹೊದ್ದುಕೊಂಡರೂ ಕಾವೇರದ ಕಾಯಕ್ಕೆ ಅವಳ ದಾಗಿತ್ತಲ್ಲ ಎಂದು ನನಗೆ ನಾನೇ ದೂಷಿಸಿ 
ನೆನಪಿನಿಂದಲೇ ಬಿಸಿಯೇರುತ್ತದೆ. ಕಲ್ಪನೆಗಳು ಕೊಳ್ಳುತ್ತೇನೆ. ಸರಕ್ಕನೆ ನನ್ನ ಕಣ್ಣು ಅವಳ 
ಅಸಷ ವಾಗಿ ಬಯಕೆಯ ಹೋಲಿಕೆಯೊಡನೆ ಬಣ್ಣ ಅಡಿಯುತ್ತ ಹಾಯುತ್ತದೆ. ಚಪ್ಪಲಿ ಮೆಟ್ಟಿದ 
ಬಣ್ಣವಾಗಿ ಕಾಡತೊಡಗಿದಾಗ ನರ್ಮದಾ ಕಣ್ಣಿಗೆ ಪಾದದ ಬೆರಳುಗಳಲ್ಲಿ ಕಾಲುಂಗುರಕ್ಕಾಗಿ ಹುಡುಕಾ 
ಹಬ್ಬವಾಗುತ್ತಾಳೆ. ನಿತ್ಯ ಅವಳ ನೋಟದಲ್ಲಿ ಡುತ್ತೇನೆ. ಬೋಳು ಬೆರಳುಗಳಲ್ಲಿ ಕಾಲುಂಗುರ 
ಕಾಣುವ ಬೇರೆಲ್ಲಾ ಭಾವನೆಗಳಿಗಿಂತ ' ಅಭಿಮಾನ ' ಮಿಂಚುವುದಿಲ್ಲ. ಸಮಾಧಾನವಾಗುತ್ತದೆ. ಸುತ್ತು 
ವೊಂದೇ ಪ್ರಧಾನವಾಗಿ ಬೃಹತ್ ರೂಪ ತಳೆ ಬಳಸು ಏಕೆ? “ನರ್ಮದಾ , ನಿನ್ನನ್ನು ನಾನು 
ದಾಗ, ಆ ಭಾವನೆಯ ಅಡಿಯಲ್ಲಿ ಬಯಕೆಯ ಪ್ರೀತಿಸುತ್ತೇನೆ. ನಿನಗೆ ಒಪ್ಪಿಗೆಯೇ ? ” ಎಂದು 
ಚಿಗುರೊಡೆದು ಕೊನೆಗೆ ಪ್ರೀತಿಯೊಂದೇ ಎಲ್ಲ ನೇರಮಾತಿನಲ್ಲೇ ಕೇಳಬಾರದೇಕೆ? ಇಲ್ಲ, ನರ್ಮದಾ 
ವನ್ನೂ ಆವರಿಸಿ ನಿಂತಂತಾಗಿ “ ನರ್ಮದಾ ” ಖಂಡಿತ ಕೆಟ್ಟವಳಲ್ಲ . ನನ್ನ ಮೇಲಿನ ಆಸಕ್ತಿ 
ಎಂದು ಕನವರಿಸುತ್ತೇನೆ. 

ಆಕೆಯನ್ನು ಪ್ರತಿದಿನ ನನ್ನ ಕೊಠಡಿಗೆ ಬರಲು 
- ಅಮ್ಮನ ಪತ್ರವನ್ನು ಮತ್ತೊಮ್ಮೆ ಓದು ಪ್ರೇರೇಪಿಸುತ್ತದೆ. ಅವಳ ನೋಟದಲ್ಲಿ ಬಯ 
ತೇನೆ. ಇದ್ದಕ್ಕಿದ್ದಂತೆ ನರ್ಮದಾಳನ್ನು ನೋಡಿ ಕೆಯ ಲಾಸ್ಯದ ಹೊರತು ಇನ್ನಾವ ಬೇರೆ. 
ಬೇಕೆನ್ನಿಸುತ್ತದೆ. ಇಂದೇಕೋ ಅಂತರಂಗದ ಭಾವನೆಯೂ ಇಲ್ಲ. ಇದೀಗ ತಿಳಿದು ಬಂದ 
ಒತ್ತಡ ಅಧಿಕವಾಗಿರುವಂತಿದೆ. ಇದಕ್ಕೆ ಕಾರಣ ಪ್ರಕಾರ ಇಬ್ಬರ ಜಾತಿಕೂಡ ಒಂದೇ , ಇನ್ನೇನು? 
ಇಲ್ಲದಿಲ್ಲ. ಈಗಷ್ಟೇ ಕೆಲವು ನಿಮಿಷಗಳ ಹಿಂದೆ ಇಂತಹ ರೂಪಸಿ ಜೊತೆಗಾತಿಯಾಗಿ ಸಿಕ್ಕ 
ದೂರದ ಸಂಬಂಧಿಯೊಬ್ಬರು ಯಾವುದೋ ಬೇಕಾದರೆ ಪುಣ್ಯವನ್ನೇ ಮಾಡಿರಬೇಕು. ಆದರೆ 
ಕೆಲಸಕ್ಕೆ ನನ್ನ ಸಹಾಯ ಅಪೇಕ್ಷಿಸಿ ಬಂದಿದ್ದವರು , ಇಂದೇಕೆ ಮನದ ಇಂಗಿತವನ್ನು ಅಭಿವ್ಯಕ್ತಿ 

“ ಇಲ್ಲಿ ನರ್ಮದಾ ಅಂತ ಟೈಪಿಸ್ಟ್ ಇದ್ದಾಳಾ ? ” ಗೊಳಿಸಲು ಸಾಧ್ಯವಾಗುತ್ತಿಲ್ಲ? ಬಯಕೆ ಹೆಡೆ 
ಎಂದು ಕೇಳಿದ್ದರು. ಅಚ್ಚರಿಯಿಂದಲೇ “ಹೌದು, ಯೆತ್ತಿ ಮನಸ್ಸು ಮೂತ್ಕರಿಸುತ್ತಿದ್ದರೂ ಅದನ್ನು 
ನಿಮಗೇನು ಪರಿಚಯವೇ ? ” ಎಂದು ಕೇಳಿದ್ದೆ, ಹೊರಗೆಡವಲಾಗದ ದೌರ್ಬಲ್ಯದ ಬಗ್ಗೆ ರೋಷ 
ಅದಕ್ಕೆ ಅವರು ಹೇಳಿದ್ದು ಮಾತ್ರ ಆ ಗಳಿಗೆ ಮೂಡುತ್ತದೆ. ಅಂದರೆ , ಕುಮಾರ್ ಆಕೆಯ 
ಯಲ್ಲಿ ಬಹಳ ಅಪ್ಯಾಯಮಾನವಾಗಿ ಕಂಡಿತ್ತು . ಬಗ್ಗೆ ಆಡಿದ ಮಾತು ಇನ್ನೂ ನನ್ನ ಮನಸ್ಸಿ 
“ ಹೂಂ , ನಮ್ಮತ್ತೆಯ ಸೋದರ ಸಂಬಂಧಿ ” ನಾಳದಲ್ಲಿ ಸುಪ್ತವಾಗಿ ಜಾಗೃತವಾಗಿದೆಯೇ ? 
ಎಂದು ಅವರು ಹೇಳಿದಾಗ ಕುಮಾರ ಹೇಳಿದ್ದ ನರ್ಮದಾ ಮಾಯಾವಿನಿ ಇರಬಾರದೇಕೆ? ತಾನು 
ಎಚ್ಚರಿಕೆಯ ಮಾತುಗಳೆಲ್ಲಾ ಗಾಳಿಯಲ್ಲಿ ತೂರಿ ಸಭೆ , ಮುಗ್ಗೆ ಎಂದೆಲ್ಲಾ ಪ್ರದರ್ಶಿಸಿ ಸೌಮ್ಯ 
ಹೋಗಿ ನರ್ಮದಾಳ ರೂಪವೊಂದೇ ದೇಹವೆಲ್ಲಾ ಸ್ವಭಾವದ ನನ್ನನ್ನು ತನ್ನ ಬಲೆಗೆ ಹಾಕಿಕೊಳ್ಳುವ 
ವ್ಯಾಪಿಸಿ ಪುಳಕಗೊಂಡಿದ್ದ ಮನಸ್ಸಿನಲ್ಲಿ ಬೇರಾವ ಸನ್ನಾಹ ಇರಬಹುದೆಂಬ ಗುಮಾನಿ ಇನ್ನೂ 
ವಿಷಯಗಳೂ ಗ್ರಾಹ್ಯವಾಗಿರಲಿಲ್ಲ . ಜವಾನನನು ನನಗರಿವಿಲ್ಲದೇ ಕಾಡುತ್ತಿದೆಯೇ ? ತಕ್ಷಣ ಯಾವ 
ಕರೆದು ಆಕೆಯನ್ನು ಕರೆಯಲು ಹೇಳುತ್ತೇನೆ. ತೀರ್ಮಾನಕ್ಕೂ ಬರಲಾಗದೆ ದ್ವಂದ್ವದ ಸುಳಿಗೆ 
ಎರಡು ನಿಮಿಷಗಳಲ್ಲೇ ನರ್ಮದಾ ಹಾಜರಾಗ ಸಿಕ್ಕ ನನ್ನ ಬಾಯಿ ಒಣಗಿದಂತಾಗಿ ಮಾತು 
ತಾಳೆ, “ ಏನ್ಸಾರ್‌ ? ” ಎನ್ನುವ ಆಕೆಯ ಕೈಗೆ ತಡವರಿಸಿದಾಗ ಎದುರಿಗೆ ನಿಂತಿರುವ ನರ್ಮದಾ 
ಅಮ್ಮನ ಪತ್ರವನ್ನು ಇಡಬೇಕೆಂದುಕೊಳ್ಳುತ್ತೇನೆ. “ ಏನ್ಸಾರ್‌ ಕರೆಸಿದ್ದು ? ” ಎಂದು ಎಚ್ಚರಿಸುತ್ತಾಳೆ, 
ಊಹುಂ, ಸಾಧ್ಯವಾಗುವುದಿಲ್ಲ. “ ನರ್ಮದಾ, “ ಹಾಂ ... ಅದು... ತಗೋಳ್ಳಿ ಈ ಲೆಟರ್‌ 


ನಿರ್ಧಾರ 


೪೩ 


ಅರ್ಜೆಂಟ್ ಟೈಪಾಕು” ಎಂದು ಏನೋ ನರ್ಮದಾ, ನಿನ್ನಲ್ಲಿ ನಾನು ಕಾಣುತ್ತಿರುವ 
ಬಡಬಡಿಸಿ ಅವಳ ಕೈಗೆ ಒಂದು ಪತ್ರವನ್ನು - ಅವ್ಯಕ್ತ ಆಕರ್ಷಣೆಯನ್ನು ಅಂತಿಮವಾಗಿ 
ಇಡುತ್ತೇನೆ, “ ಆಗ್ನಿ ಸಾರ್ ” ಎಂದಷ್ಟೇ ಹೇಳಿ . 'ಪ್ರೇಮ' ಎಂದು ಗುರುತಿಸಿಕೊಂಡಿದ್ದೇನೆ. 
ನಿರ್ವಿಕಾರವಾಗಿ ಆಕೆ ಹೊರಟು ಹೋದಾಗ ನೀನು ಕೂಡ ನನ್ನನ್ನು ಬಯಸುತ್ತಿರುವುದು 
ಪಿಚ್ಚೆನಿಸುತ್ತದೆ. ಅಸಮಾಧಾನ ಆವರಿಸಿ ಅಸ ಸುಳ್ಳಲ್ಲವಷ್ಟೆ ? ನೀನು ನನ್ನ ಬಾಳ ಸಂಗಾತಿ 
ಹನೀಯ ಯಾತನಯ ಅನುಭವವಾಗುತ್ತದೆ. ಯಾದರೆ ನಾನು ಧನ್ಯ , ಒತ್ತಾಯಿಸಲಾರೆ . 
“ ಪತ್ರ ಬರೆದರೆ ಹೇಗೆ? ” ಎನ್ನುವಯೋಚನೆಯ ಹೂಂ ಅಥವಾ ಊಹುಂ ಎನ್ನುವುದು ನಿನ್ನ 
ಕಾಡದಿರುವುದಿಲ್ಲ . ಊಹುಂ, ಮೊದಲು ಸ್ವಂತ ತೀರಾನ, ನಿನಗೆ ಸಮ್ಮತಿಯಿಲ್ಲವಾದರೆ 
ನರ್ಮದಾಳನ್ನೇ ವರಿಸುವ ತೀರ್ಮಾನಕ್ಕೆ ನೀನು ಟೈಪಿಸ್ಟ್ ಮತ್ತು ನಾನು ಅಧಿಕಾರಿ . 
ಬರಬೇಕು , ನಾಳೆಯೊಳಗಾಗಿ ಈ ತೀರ್ಮಾನಕ್ಕೆ ಎಂಬ ಸಂಬಂಧವಂತೂ ಇದ್ದೇ ಇರುತ್ತದೆ. 
ಬರಲೇಬೇಕೆಂದು ದೃಢಚಿತ್ತನಾಗುತ್ತೇನೆ, ಸಂಜೆ ಐದು ಗಂಟೆಯೊಳಗೆ ನಿನ್ನ ಪ್ರತಿಕ್ರಿಯೆ 

ಗೋಡೆ ಗಡಿಯಾರ ಐದೂವರೆ ಗಂಟೆಗೆ ಯನ್ನು ತಿಳಿಸಲು ಮರೆಯದಿರು . 
' ಢಣ್ ' ಎಂದು ಹೊಡೆಯುತ್ತದೆ. ಕಚೇರಿಯ 

ವಿನಯ 
ಕೆಲಸಗಾರರು ಒಬ್ಬೊಬ್ಬರಾಗಿ ಹೊರಡಲು 
ಉದ್ಯುಕ್ತರಾಗಿರುತ್ತಾರೆ. ನೋಡನೋಡುತ್ತಿ . ಗಂಟೆ ಹನ್ನೆರಡು ಹೊಡೆಯುತ್ತಿದ್ದಂತೆಯೇ 
ದ್ದಂತೆ ನರ್ಮದಾ ಹೆಗಲು ಚೀಲ ಸಮೇತ ನನ್ನೆದೆ ಡವಡವಿಸುತ್ತದೆ. ಹೆಜ್ಜೆಗಳ ಸಪ್ಪಳಕ್ಕೆ 
ಕಾಣಿಸುತ್ತಾಳೆ. ಅವಳನ್ನು ಹಿಂಬಾಲಿಸಿ ಇನ್ನಿ ಎದೆ ಬಡಿತದ ವೇಗ ಹೆಚ್ಚಾಗುತ್ತದೆ. ಬಾಗಿಲು 
ಬ್ಬರು ಲೇಡಿ ಟೆಪಿಸ್ಟ್‌ಗಳಾದ ಜಾನಕಮ್ಮ ಕಿರೆನ್ನುತ್ತದೆ. ಮೈಯೆಲ್ಲಾ ಕಣ್ಣಾಗಿಸುತ್ತೇನೆ. 
ಮತ್ತು ಮನೋಹರಿ ಬರುತ್ತಾರೆ. ಕಣ್ಣುಗಳಿಗೆ ಜೇಬಿನಲ್ಲಿರುವ ಪತ್ರ, ಧೈರ್ಯ ಹೇಳುತ್ತದೆ. 
ಇಂಪೆನಿಸಿದ ಉಬ್ಬು ತಗ್ಗುಗಳಿಂದ ಕೂಡಿದ ಅವ ಆದರೆ, ಬಂದಾತ ಅಟೆಂಡರ್‌ ಮಾಧು ಎಂದು 
ರಿಬ್ಬರ ನಡುವೆ ನರ್ಮದಾ ಅಪ್ಸರೆಯಂತೆ ತಿಳಿಯುತ್ತಲೇ ಮಳೆ ನೀರಿನಲ್ಲಿ ಮಿಂದ ಅನು 
ಕಂಗೊಳಿಸುತ್ತಾಳೆ, ಅನಿರೀಕ್ಷಿತವಾಗಿ ಆಕೆ ನನ್ನ ಭವವಾಗುತ್ತದೆ! “ ನರ್ಮದಾ ಮೇಡಂ ಎರಡು 
ಕೊಠಡಿಯತ್ತ ನೋಡುತ್ತಾಳೆ. ನಾನು ಕೂಡ ದಿವಸ ರಜೆ ಹಾಕಿದ್ದಾರೆ ಸಾರ್ ” ಎಂದು ಹೇಳು 
ನೋಡುತ್ತಿರುತ್ತೇನೆ. ಇಬ್ಬರ ದೃಷ್ಟಿ ಸಂಗಮ ತಾನೆ. 
ವಾದಾಗ ಕೆಂಪೇರಿದ ಆಕೆಯ ಕೆನ್ನೆಗಳನ್ನು 
ಕಂಡಾಗ ನನ್ನ ಮನಸ್ಸಿನ ಕಾವು ಭುಗಿಲೇಳು ಜೇಬಿನಲ್ಲಿರುವ ಪತ್ರ, ಈಗ ಅಣಕಿಸಿದಂತಾಗಿ 
ತದೆ. ಮೈ ರೋಮಾಂಚನಗೊಂಡ ಅನುಭವ ಏನು ಮಾಡಬೇಕೆಂದು ತೋಚುವುದಿಲ್ಲ, ಅವಳ 
ವಾಗುತ್ತದೆ. 

ಮನೆಗೇ ಹೋಗೋಣವೆಂದು ತೀರ್ಮಾನಿಸು 
ರಾತ್ರಿಯಿಡೀ ಯೋಚಿಸಿ ಒಂದು ನಿರ್ಧಾರಕ್ಕೆ ತೇನೆ. ವಿಳಾಸಕ್ಕೆ ಆ ಗಂಟು ಮೋರೆಯ ಶಾಸ್ತ್ರಿ 
ಬರುತ್ತೇನೆ. ನರ್ಮದಾಳನ್ನು ಕೇಳಿ ಬಿಡಬೇಕು. ಯನ್ನು ಕೇಳಬೇಕು. ನನ್ನ ಆಸಕ್ತಿ ಅಪಾರ್ಥಕ್ಕೆ 
ಪ್ರತಿ ದಿನ ಆಕೆ ನನ್ನ ಕೊಠಡಿಗೆ ಬರುವ ರಹಸ್ಯ ಎಡೆಮಾಡಿಕೊಟ್ಟಿತು. ಎರಡು ದಿನ ತಾನೇ 
ಸ್ಫೋಟ ಆಗ ಖಂಡಿತ ಆಗುತ್ತದೆ. ಅವಳು ಆಮೇಲೆ ಕೇಳಿದರಾಯಿತೆಂದು ಸಮಾಧಾನ 
ತಿರಸ್ಕರಿಸಿದರೆ ಬೇರೆ ಮಾತು. ನಾಲ್ವೇ ಸಾಲುಗ ಮಾಡಿಕೊಂಡು ಕೆಲಸದಲ್ಲಿ ಮಗ್ನನಾಗುತ್ತೇನೆ. 
ಳಲ್ಲಿ ನನ್ನ ಪುಟ್ಟ ಪತ್ರ ಸಿದ್ಧಪಡಿಸುತ್ತೇನೆ. ನರ್ಮದಾಳನ್ನು ನೋಡುವ ತವಕ ಎಂದಿಗಿಂತ 
ನಾಳೆ ಯಥಾ ಪ್ರಕಾರ ಟೈಪಾದ ಪತ್ರಗಳನ್ನು ಇಂದು ಹೆಚ್ಚಾಗಿರುವುದು ಕಂಡು ಅಚ್ಚರಿಗೊಳ್ಳು 
ಕೊಡಲು ಆಕೆ ಬಂದಾಗ ಇದನ್ನು ಅವಳ ಕೈಗೆ ತೇನೆ. ಒಂದು ತಿಂಗಳ ಬಳಿಕ ನನ್ನಲ್ಲಿ ಬೇರು 
ಕೊಡುವುದು, ಸಂಜೆಯೊಳಗೆ ಅವಳ ನಿರ್ಧಾರ ಬಿಟ್ಟ ಬಯಕೆ ಈಗ ಚಿಗುರೊಡೆಯುತ್ತಿದೆಯೆ ? 
ಗೊತ್ತಾಗುತ್ತದೆ. ಪತ್ರವನ್ನು ಮತ್ತೆ ಓದುತ್ತೇನೆ. ಸಂಜೆಗೆ ಅಮ್ಮ ಬರುತ್ತಾಳೆ, ನಿರೀಕ್ಷಿಸಿದಂತೆ 


ಕಸ್ತೂರಿ, ಮಾರ್ಚ್ ೧೯೮೬ 


ಸಂಬಂಧಗಳ ಕಂತೆ ಬಿಚ್ಚಿ ಸರಕುಗಳ ಬೆಲೆ “ ಇದು ನನ್ನ ಹವ್ಯಾಸ; ಮೊದಲ ಬಾರಿಗೆ 
ಹೇಳಲು ಪ್ರಾರಂಭಿಸುತ್ತಾಳೆ, “ ನಿನಗಿನ್ನು ಈ ಒನ್‌ಮ್ಯಾನ್‌ಶೋ ಮಾಡ್ತಿದ್ದೇನೆ. ನೀವು 
ಕಷ್ಟ ಬೇಡ, ಹುಡುಗೀನ ನಾನೇ ನೋಡ್ಕೊಂಡಿ- ಬಂದು ಆಶೀರ್ವದಿಸಬೇಕು” ಎನ್ನುವ ಆಕೆಯ 
ದೀನಿ” ಎಂದು ಹೇಳಿ ಅಮ್ಮನನ್ನು ದಿಗ್ಯಾಂತ ಮಾತು ಸಹ್ಯವಾಗದೆಯೇ ನಿಲ್ಲಿಸುತ್ತೇನೆ. 
ಗೊಳಿಸಬೇಕೆಂದು ಲೆಕ್ಕ ಹಾಕಿದ್ದೆ . ನರ್ಮದಾ “ ನೋ ನೋ , ಆಶೀರ್ವಾದ ಏಕೆ ? ನಾವೆಲ್ಲಾ 
ಇವತ್ತು ಕಚೇರಿಗೆ ಬರಬಾರದಿತ್ತೇ ಎಂದು ಹಳ ನಿಮ್ಮ ಹಿತೈಷಿಗಳು , ಖಂಡಿತ ಬರೀನಿ” 
ಹಳಿಸುತ್ತಲೇ ಅಮ್ಮನ ಹೇಳಿಕೆಗಳಿಗೆಲ್ಲಾ ಎನ್ನುತ್ತೇನೆ. “ ಥ್ಯಾಂಕ್ಸ್ ಸರ್‌ ” ಎಂದವಳೇ 
ಹೂಂಗುಟ್ಟಿ “ ಆಯ್ತಮ್ಮ , ಈ ವರ್ಷಾನೇ ನನ್ನ ನಿರೀಕ್ಷೆಗೆ ಮೀರಿ ಕೊಠಡಿಯಿಂದ ಹೊರ 
ಮದ್ಯೆ ಆಗ್ರೀನಿ” ಎಂದು ಹೇಳಿ ಅವಳ ಬಾಯಿ ಹೋಗುತ್ತಾಳೆ. ಪತ್ರ ಮತ್ತೊಮ್ಮೆ ನಕ್ಕಂತಾ 
ಮುಚ್ಚಿಸಬೇಕಾದರೆ ಸಾಕು ಸಾಕಾಗುತ್ತದೆ. ಗುತ್ತದೆ. ಊಹುಂ, ಈಗಲೇ ಕೊಡಬೇಕೆಂದು 

ಮರುದಿನ ಬೆಳಿಗ್ಗೆ ಅಕ್ಕನ ಊರಿಗೇ ದೃಢತೀರ್ಮಾನ ತಾಳುತ್ತೇನೆ. ಬೆಲ್ ಬಾರಿಸಿ 
ಹೊರಟುನಿಂತ ಅಮ್ಮನನ್ನು ಬಸ್‌ಸ್ಟಾಂಡಿನಲ್ಲಿ ಮಾಧುವನ್ನು ಕರೆದು “ ಮಾಧು, ನರ್ಮದಾ 
ಬಿಟ್ಟು ಕಚೇರಿಗೆ ಬರುತ್ತೇನೆ. ನರ್ಮದಾಳ ಗೈರು ಇನ್ನು ಕರಿ ಎನ್ನುತ್ತೇನೆ. “ ಸರ್‌ ಅವು) 
ಹಾಜರಿ. ನಾಳೆ ಬರುವ ಆಕೆಗಾಗಿ ಎದುರು ಇವತ್ತು ಕೂಡ ರಜೆ ಹಾಕಿದ್ದಾರೆ. ಅದೇನೋ 
ನೋಡುತ್ತೇನೆ. 

ಎಕ್ಸಿಬಿಶನ್ ಅಂತಲ್ಲಾ ?” ಆತನ ಮಾತು ಅಸಹ 
ಮಾರನೇ ದಿದ ಬೆಳಿಗ್ಗೆ ಹನ್ನೊಂದು ಗಂಟೆಗೇ ನಿಯವಾಗಿ ' ಹತ್ತೇರಿಕೆ ' ಎಂದು ಸಣ್ಣದಾಗಿ 
ಬಂದ ನರ್ಮದಾ ಅಚ್ಚರಿ ಹುಟ್ಟಿಸುತ್ತಾಳೆ, ಕಿರಿಚುತ್ತೇನೆ. ಸಂಜೆ ಅವಳ ಎಕ್ಸಿಬಿಶನ್‌ಗೆ 
ತುಂಬಾ ಆತ್ಮೀಯಳಾಗಿ ಕಾಣುತ್ತಾಳೆ, ಬಳಿ ಹೋಗಿ ಈ ಪತ್ರ ಕೊಡುವುದು ಎಂದು ಒಂದು 
ಯಲ್ಲಿ ಕುಳ್ಳಿರಿಸಿಕೊಂಡು ಅಪ್ಪಿ ಮುದ್ದಾಡ- ತೀರ್ಮಾನಕ್ಕೆ ಬರುತ್ತೇನೆ, 
ಬೇಕೆನಿಸುತ್ತದೆ. ಮೋಹಕವಾಗಿ ನಗುತ್ತಾಳೆ, “ ಇದೇ ನೋಡಿ ಸಾರ್ ಆರ್ಟ್ ಗ್ಯಾಲರಿ ” 
ಗುಳಿ ಬೀಳುವ ಅವಳ ಕೆನ್ನೆಗಳು ಕೈಚಾಚಿ ಕರೆ- ಎಂದು ಆಟೋರಿಕ್ಷಾ ಚಾಲಕ ಹೇಳಿದಾಗಲೇ 
ದಂತೆ ಭಾಸವಾಗಿ ನವಿರಾದ ಕಲ್ಪನೆಯಲ್ಲಿ ಬಯಕೆ ನನಗೆ ಎಚ್ಚರ. ಐವತ್ತು ಅರವತ್ತು ಜನರ 
ಗಳು ಪುಟಿಯತೊಡಗುತ್ತವೆ. “ ಸಾರ್ ತಗೊಳ್ಳಿ ” ಗುಂಪು ಸೇರಿರುತ್ತದೆ, ನನ್ನನ್ನು ಕಂಡೊಡನೆ 
ಎಂದು ಒಂದು ಕವರನ್ನು ಆಕೆ ಚಾಚುತ್ತಾಳೆ, ಓಡಿ ಬಂದು ಸ್ವಾಗತಿಸುತ್ತಾಳೆ ನರ್ಮದಾ, ಕೆಲ 
ಹೃದಯ ಧಿಲ್ಲೆನ್ನುತ್ತದೆ. ಪ್ರೇಮ ಪತ್ರವೇ ? ವರಿಗೆ ಪರಿಚಯಿಸುತ್ತಾಳೆ. ಹಲ್ಲು ಕಿರಿದು 
ರೋಚಕ ಕಲ್ಪನೆಯಲ್ಲಿ ಮುಳುಗಿದವನಾಗಿ ನಡು ' ಹಲೋ ' ಎಂದು ಕೈಮುಗಿಯುತ್ತೇನೆ. ನಮ್ಮ 
ಗುವ ಸ್ವರದಲ್ಲಿ “ ಏನಿದು ? ” ಎಂದು ಕೇಳುತ್ತೇನೆ. ಸಾಹೇಬರೂ ಬಂದಿರುತ್ತಾರೆ. ಉದ್ಘಾಟನೆಯ 
“ ಆಹ್ವಾನ ಪತ್ರಿಕೆ ” ಎನ್ನುತ್ತಾಳೆ. “ ಯಾವುದರ ಖ್ಯಾತ ಚಿತ್ರ ಕಲಾವಿದ ಶ್ರೀನಿವಾಸ ವರ್ಮ ಅವ 
ಬಗ್ಗೆ ? ” ಎಂದು ಸಂದೇಹಿಸುತ್ತಾ ಕೇಳಿದ್ದಕ್ಕೆ ರಿಂದ ಆರು ಗಂಟೆಗೆ ಸಮಾರಂಭ. ಟೇಪು 
“ ನನ್ನ ಪೇಟಿಂಗ್ಸ್ ಎಕ್ಸಿಬಿಶನ್ ನಾಳೆ ಸಂಜೆ ಕತ್ತರಿಸಿ ವರ್ಮ ಪ್ರದರ್ಶನವನ್ನು ಉದ್ಘಾಟಿಸು 
ಆರು ಗಂಟೆಗೆ ಇದೆ ಸಾರ್ , ನೀವು ಖಂಡಿತ ತಾರೆ. ಎಲ್ಲರೂ ಸಾಮೂಹಿಕವಾಗಿ ಚಿತ್ರಗಳ 
ವಾಗಿಯೂ ಬರೇಕು” ಒತ್ತಾಯಿಸುತ್ತಾಳೆ, ವೀಕ್ಷಣೆಗೆ ತೊಡಗುತ್ತಾರೆ. ನರ್ಮದಾ ಒಬ್ಬಳೇ 
* ಅರೆ ನರ್ಮದಾ ಚಿತ್ರ ಕಲಾವಿದೆಯೇ ? ಅಚ್ಚರಿ ಸಿಕ್ಕಾಗ ಪತ್ರ ಕೊಡಬೇಕೆಂದು ಎದುರಾದ ಜನ 
ಮೇರೆ ಮೀರುತ್ತದೆ. ಅನಿರೀಕ್ಷಿತ ಅನುಭವ ರನ್ನು ಪಕ್ಕಕ್ಕೆ ಸರಿಸಿ ಮುಂದೆ ಧಾವಿಸುತ್ತೇನೆ. 
ದಲ್ಲಿ ತಕ್ಷಣ ಏನು ಹೇಳಬೇಕೆಂದು ತೋರದೆ ನರ್ಮದಾ ಒಬ್ಬಂಟಿಯಾಗಿ ಸಿಗುವುದೇ ಇಲ್ಲ. 
ಗಲಿಬಿಲಿಗೊಳಗಾಗುತ್ತೇನೆ. ಜೇಬಿನಲ್ಲಿರುವ ಪತ್ರ, ಆದರೂ ನಿರಾಶನಾಗದೇ ಪತ್ರವನ್ನು ಕೈಯಲ್ಲಿ 
ಹೊರಬರುವುದೆಂತು ? “ನೀವು ಕಲಾವಿದೆಯೆ ? ಹಿಡಿದುಕೊಂಡೇ ಇರುತ್ತೇನೆ. “ ಸಾರ್ ನೀವು 
ನಂಗೇ ಗೊತ್ತೇ ಇಲ್ಲಿಲ್ಲ. ತುಂಬಾ ಸಂತೋಷ.” ನೋಡಬೇಕಾಗಿರೋ ಚಿತ್ರ ” ಎಂದು ನನ್ನ ತಲೆ 


ನಿರ್ಧಾರ 

೪೫ 
ಧಾವಿಸಿ ಬಂದು ಹೇಳುವ ನರ್ಮದಾ “ ಇಲ್ಲಿ ಬನ್ನಿ “ಹೌದು ಸಾರ್ , ಈ ಚಿತ್ರ ರಚಿಸಲು ನನಗೆ 
ಸಾರ್ ” ಎಂದು ಮತ್ತೆ ಕರೆಯುತ್ತಾಳೆ. ಕುತೂ ಸ್ಫೂರ್ತಿ ಸಿಕ್ಕಿದ್ದು ವಿನಯ ಸರ್ ಅವರಿಂದ . 
ಹಲದಿಂದಲೇ ಹಿಂಬಾಲಿಸುತ್ತೇನೆ. ಕ್ಯಾನವಾಸ್ ಪ್ರತಿ ದಿನ ಅವರನ್ನು ಅಭ್ಯಾಸ ಮಾಡ್ತಿದ್ದ . 
ಮೇಲೆ ದೊಡ್ಡದಾಗಿಯೇ ರಚಿಸಲಾದ ತೈಲ ನಿಜವಾಗೂ ಅವರೊಬ್ಬ ಉತ್ತಮ ಅಧಿಕಾರಿ ” 
ವರ್ಣಚಿತ್ರ ಶಿರೋನಾಮೆ ' ದಕ್ಷತೆ' ಎಂದಿರು - ಹೆಮ್ಮೆಯಿಂದ ನರ್ಮದಾ ಶ್ರೀನಿವಾಸವರ್ಮ 
ತದೆ. ಆ ಚಿತ್ರದತ್ತ ಕಣ್ಣು ಹಾಯಿಸುತ್ತೇನೆ. ಅವರಿಗೆ ನನ್ನ ಮುಖ ನೋಡುತ್ತಾ ಹೇಳುತ್ತಿ 

ಅಧಿಕಾರಿಯೊಬ್ಬ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ದಳು. 
ಮುಂದಿರುವ ಮೇಜಿನ ಮೇಲೆ ಫೈಲುಗಳ ರಾಶಿ . “ ಯಾಕಮ್ಮ ನಾನು ಮಾತ್ರ ಒಳ್ಳೆಯ ಅಧಿಕಾರಿ 
ಕರ್ತವ್ಯಮಗ್ನನಾಗಿರುವ ಆತನಿಗೆ ಬೇರಾವ ಅಲ್ಲ ಅಂತ ನಿಮ್ಮ ತೀರ್ಮಾನವೋ ? ” ಎಂದು 
ಕಡೆಯೂ ಲಕ್ಷವಿಲ್ಲ . ಆತನ ಸುತ್ತಲೂ ಹತ್ತಾರು ನಮ್ಮ ಸಾಹೇಬರು ಕೇಳಿದರು . ಎಲ್ಲರೂ 
ಕೈಗಳು ಚಾಚಿವೆ. ಒಂದು ಕೈ ನೋಟುಗಳ ಕಂತೆ ಗೊಳ್ಳೆಂದು ನಕ್ಕರು. “ ಇಲ್ಲ ಸಾರ್‌ , ನಿಮ್ಮಂಥ 
ಹಿಡಿದು ಲಂಚದ ಆಮಿಷವೊಡ್ಡುತ್ತಿದೆ. ಒಳ್ಳೆಯ ಅಧಿಕಾರಿಗಳಿರುವ ಈ ಕಚೇರಿಯಲ್ಲಿ 
ಇನ್ನೊಂದು ಕೈಯಲ್ಲಿ ಮದ್ಯದ ಬಾಟಲು, ಕೆಲಸ ಮಾಡಲು ನಾನು ಪುಣ್ಯ ಮಾಡಿದ್ದೀನಿ.” 
ಮತ್ತೊಂದು ಕೈಯಲ್ಲಿ ಅಂದವಾದ ಹೆಣ್ಣಿನ ನರ್ಮದಾ ಕೃತಜ್ಞತೆಯಿಂದ ಹೇಳುತ್ತಿದ್ದಳು . 
ಮುಖವಿದೆ. ಮಗದೊಂದು ಕೈಯಲ್ಲಿ ನಗನಾಣ್ಯ ಸಾಹೇಬರು ಅವಳ ಅಭಿಮಾನದಿಂದ 
ಗಳಿವೆ. ಹಿನ್ನೆಲೆಯಾಗಿ ಹಲವಾರು ಮುಖಗಳು . ನೋಡುತ್ತಾ “ ನಿಮ್ಮಂಥ ಪ್ರತಿಭಾವಂತರು 
ನಗು, ಅಳು ,ಕ್ರೋಧ, ಅಸಹ್ಯ ಮೊದಲಾದ ಇರೋದು ನಮಗೆ ಹೆಮ್ಮೆಯ ವಿಷಯ . ಏನು 
ವಿಭಿನ್ನ ಭಾವತುಂಬಿದ ಮುಖಗಳು . ಬಹುಶಃ ಹೇಳೀರಿ ಮಿ || ವಿನಯ್ ? ” ಎಂದು ನನ್ನತ್ತ 
ಇವೆಲ್ಲವೂ ಅಧಿಕಾರಿಯ ಗಮನ ಸೆಳೆದು ಆತನನ್ನು ತಿರುಗಿ ಅವರು ಕೇಳಿದಾಗ “ ಹೌದೌದು” ಎಂದು 
ಆಮಿಷಕೊಡ್ಡಿ ಸ್ವಾರ್ಥ ಸಾಧಿಸುವ ಪ್ರಯತ್ನದ ಪೆಚ್ಚು ಪೆಚ್ಚಾಗಿ ನಗುತ್ತೇನೆ. ಅಷ್ಟರಲ್ಲಿ ತರಾತುರಿ 
ಸಂಕೇತಗಳಿರಬೇಕು. ಆದರೆ ಇವೆಲ್ಲವನ್ನೂ ಮೆಟ್ಟಿ ಯಲ್ಲಿ ಒಬ್ಬ ಸುಂದರ ಯುವಕ ನರ್ಮದಾಳತ್ತ 
ನಿಂತು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿ ಸಾಗಿ “ ಕ್ಷಮಿಸು ಡಿಯರ್‌! ಲೇಟಾಗಿಹೋಯ್ತು” 
ಸುತ್ತಿರುವ ಅಧಿಕಾರಿ ತಪಸ್ವಿಯಂತೆ ಶೋಭಿಸು - ಎಂದು ಅವಳ ಕೈಹಿಡಿದು ಕ್ಷಮಾಪಣೆ ಕೇಳುತ್ತಿದ್ದ. 
ತಿದ್ದಾನೆ. 

- ನನ್ನ ಪಕ್ಕದಲ್ಲಿರುವ ಇಬ್ಬರು ಹುಡುಗಿಯರು, 
- “ಬ್ಯೂಟಿಫುಲ್ ” ಹಿಂದಿನಿಂದ ಉದ್ಘಾರಗಳು ಬಹುಶಃ ನರ್ಮದಾಳ ಸ್ನೇಹಿತೆಯರಿರಬೇಕು. 
ಕೇಳಿಬರುತ್ತವೆ, ನನಗೂ ಆ ಚಿತ್ರ ಮೆಚ್ಚುಗೆ “ ಅವನು ಯಾರು ಗೊತ್ತಾ ? ನರದಾಳಿಗೆ 
ಯಾಗುತ್ತದೆ. ನಾನು ಕೂಡ“ ಚೆನ್ನಾಗಿದೆ ” ಎನ್ನು ಗೊತ್ತಾಗಿರುವ ಗಂಡು! ” ಎಂದು ಪಿಸುಗುಟ್ಟು 
ತೇನೆ. ನರ್ಮದಾ ' ಥ್ಯಾಂಕ್ಸ್ ' ಎನ್ನುತ್ತಾಳೆ. ವುದು ಕೇಳುತ್ತದೆ. 

“ ಏನ್ರಿ ವಿನಯ ಚಿತ್ರದಲ್ಲಿರುವ ಅಧಿಕಾರಿಯ ಕೈಯಲ್ಲಿದ್ದ ಪತ್ರವನ್ನು ಹರಿದು ಚೂರು 
ಮುಖ ನಿಮ್ಮ ಹಾಗೆ ಇದೆಯಲಿ ? ” ನಮ್ಮ ಚೂರು ಮಾಡುತ್ತೇನೆ. ಅಲ್ಲಿ ಇನ್ನು ಒಂದು 
ಸಾಹೇಬರು ಅಚ್ಚರಿಯಿಂದ ಉದ್ದಾರವೆತ್ತುತ್ತಾರೆ ಕ್ಷಣವೂ ನಿಲ್ಲಬಾರದೆನಿಸುತ್ತದೆ, ಕೈಯಲ್ಲಿದ್ದ 
ಇನ್ನೂ ಹತ್ತಿರ ಹೋಗಿ ಪರೀಕ್ಷಿಸುತ್ತೇನೆ. ಓಹ್ ! ಕಾಗದ ಚೂರುಗಳನ್ನು ನರದಾಳ ಮುಖದ 
ಹೌದು ನನ್ನದೇ ಹೋಲಿಕೆ! ಕಣ್ಣು , ಕಿವಿ , ಮೇಲೆ ಎಸೆಯಬೇಕೆಂಬ ವಿಚಿತ್ರ ಬಯಕೆಯಾಗು 
ಮೂಗು, ಬಾಯಿ ಎಲ್ಲವೂ ಅದೇ , ಟೇಬಲ್ , ತದೆ. ಬಹುಶಃ ನರ್ಮದಾ ನನ್ನನ್ನು ಗಮನಿಸಿ 
ಟೆ , ಪೆನ್ ಸ್ಟಾಂಡ್ , ಕುರ್ಚಿಯ ಬೆನ್ನು ಹಿಂದೆ ರಬೇಕು. “ಕಸದ ಬುಟ್ಟಿ ಅಲ್ಲಿದೆನೋಡಿ ಸಾರ್ ” 
ತೂಗು ಹಾಕಿರುವ ಮಹಾತ್ಮಾ ಗಾಂಧಿಯ ಮಂದ ಎಂದು ಮೂಲೆಯತ್ತ ಕೈಮಾಡಿ ತೋರಿಸು 
ಸ್ಮಿತ ಚಿತ್ರ . 

ತಾಳೆ! 


ಬದಲಾವಣೆ 


ಟ ಸ್ತುತ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಯನ್ನು ಬಗೆಹರಿಸಿಕೊಂಡು, ಒಂದು ಖಾಸ 
ರ ವಲ್ಲ . ವರಮಾನ, ಭೂತ, ಭವಿಷ್ಯತ್ತುಗಳ ಸಂಸ್ಥೆಯಲ್ಲಿ ಕಾಯಂ ಹುದ್ದೆಯನ್ನು ಗಿಟ್ಟಿ 
ಚಿಂತನೆಯಲ್ಲಿ ತೊಡಗಿದಂತೆ ಈ ಬದುಕು ಕೊಂಡಾಗ , ಸಮಾಜದಲ್ಲಿ ' ನಾನೊಬ್ಬ ಪ್ರಾಣ 
ಭಯಂಕರವೂ ವಿಕಾರವೂ ಆಗಿ ಪರಿಣಮಿಸುತ್ತದೆ. ಎಂದು ಸಾಮಾಜಿಕ ಶಾಸ್ತ್ರದಲ್ಲಿದ್ದಂತೆ ಕರೆಯಿ : 
ಮೌನದೊಳಗೇ ಮಾತು ಮಸೆದು ವಿಚ್ಚಿದ, ಕೊಳ್ಳುವುದನ್ನು ಬಿಟ್ಟು ಮನುಷ್ಯನಾಗುವವರ 
ಶಕ್ತಿಗಳನ್ನು ದೃಷ್ಟಿಸುತ್ತಾ ತನ್ನ ದೇಹ- ಮನ ಗಿನ ಸರಣಿಯಲ್ಲಿ ಅನೇಕ ರೀತಿ ಬದಲಾವ 
ಗಳನ್ನು ವ್ಯಕ್ತಿ ಛಿದ್ರಿಸಿಕೊಳ್ಳುತ್ತಾನೆ. ಅಂತರಾವ ಯಾಯಿತಲ್ಲವೆ ? 
ಲೋಕನದಲ್ಲಿ ಪ್ರಜ್ಞೆಯ ತೀವ್ರ ಸ್ವರದಲ್ಲಿ ಒಂದು ದಿನ ಸಾಯಂಕಾಲದಲ್ಲಿ ನನ 
ಮನುಷ್ಯ ವಿಕೃತ ಸ್ವರೂಪನಾಗುತ್ತಾನೆ. 

ತಂಗಿಯು ತಾಯಿಯಾದಳು – ನನ್ನ ಹೆಂ 
- ಅಂದರೆ ಇದೂ ಒಂದು 'ಬದಲಾವಣೆಯೇ ' , ತಿಯ ಪ್ರೇಯಸಿಯಾದವಳೂ ಮುಂದೊಮ್ಮೆ 
ಬದಲಾವಣೆ ಮನುಷ್ಯನಿಗೆ ಅತಿ ಅಗತ್ಯ . ತಾಯಿಯಾಗಬಹುದು. 
ಯಾವುದು ? ಹೇಗಿರಬೇಕು? ಎಂಬೆರಡು ಪ್ರಶ್ನೆ 
ಗಳೂ ಅತಿ ಮುಖ್ಯ . 

ನ . ಉಮೇಶ ಕಾರಂತ 
ಈ ಭೂಮಿಯಲ್ಲಿ ಬದಲಾವಣೆ' ಒಂದು 
ಶಾಶ್ವತ ಪ್ರಕ್ರಿಯೆ. ಋತುಚಕ್ರ ಉರುಳಿದಂತೆ ಹಿಂದೆ ತಾಯಿಗೆ ಮಗನಾದವನು , ಈ 
ಇದರ ಗತಿಯಲ್ಲಿಯ ಒಂದಿಲ್ಲೊಂದು ಬದಲಾ ಹೆಂಡತಿಗೆ ಗಂಡನೂ , ಮುಂದೆ ಮಗನಿ 
ವಣೆಯಾಗುತ್ತಲೇ ಇರುತ್ತದೆ - ಚರಿತ್ರೆ ಹೇಗೆ ತಂದೆಯ , ನಂತರ ಮೊಮ್ಮಕ್ಕಳಿಗೆ ಅಜ್ಜನೂ 
ಮಾನವನ ಇತಿಹಾಸ ತಿಳಿಸುತ್ತದೋ ಆ ಕಂಡವರಿಗೆ ಮುದುಕಪ್ಪನೂ ಆಗಬಹುದು. 
' ಇತಿಹಾಸ' ನಟಿಸುವ ವೇದಿಕೆ ಈ ಭೂಮಿಯಾಗಿ ಹಿಂದೆ ಮಾಡುತ್ತಿದ್ದ ಕೆಲಸವನ್ನು ಈಗ 
ರುತ್ತದೆ. 

ನನಗೆ ಮಾಡಲಾಗುವುದಿಲ್ಲ. 
ನಾನು ೨೦ ನೇ ವಯಸ್ಸಿನಲ್ಲಿ ಡಿಗ್ರಿಯ . ಇದು ವಾಸ್ತವ-ಸಹಜ . ಮನುಷ್ಯನ ಬದು 
ಪರೀಕ್ಷೆಯಲ್ಲಿ ಒಂದು ವಿಷಯದಲ್ಲಿ ನಾಪಾಸಾ ನಂತೆಯೇ ಪ್ರಕೃತಿ ಪರಿಸರದ ಪ್ರತಿಯೊಂದ 
ದಾಗ, ನನ್ನ ಪ್ರೀತಿಯ ತಂಗಿಯ ಮದುವೆ ಪ್ರಾಣಿಯೂ ಬದಲಾವಣೆಗೆ ಒಡಂಬಡುವುದ 
ಯಾಗಿ ಅವಳು ಗಂಡನ ಮನೆ ಸೇರಿದಾಗ, ಅಪ್ಪ ಅಷ್ಟೇ ಸಹಜ . 
ತೀರಿಕೊಂಡಾಗ , ಅಮ್ಮನಿಗೆ ಪಕ್ಷವಾತ ಹಿಡಿದಾಗ ಬದಲಾವಣೆ ಇಲ್ಲದಿದ್ದರೆ ಮನುಷ್ಯರು 
- ಹೇಗೋ ಹೇಗೋ ನಿರುದ್ಯೋಗ ಸಮಸ್ಯೆ ಸ್ವರ್ಗಾಧಿಪತಿಗಳಾಗಬಹುದಿತ್ತಲ್ಲವೆ ? 


ವಿಮಶುಭಾಂದಾರ 


9 | 


ಶಬ್ದ ಭಂಡಾರವು ಹಣದ ಭಾಂಡಾಠಕ್ಕಿಂತಲೂ ಅಮೂಲ್ಯವಾಗಿದೆ 
* ಪ್ರತಿ ತಿಂಗಳೂ ಇಲ್ಲಿ ಕೆಲವು ಶಬ್ದಗಳನ್ನು ಪರಿಚಯ ಮಾಡಿಕೊಡಲಾಗುವುದು . 
ಆಯಾ ತಟ್ಟದ ಮುಂದೆ ನಾಲ್ಕು ಅರ್ಥಗಳನ್ನು ಕೊಟ್ಟಿದ್ದು ಅವುಗಳಲ್ಲಿ ಒಂದು ಮಾತ್ರ 
ಸರಿಯಾಗಿರುತ್ತದೆ. ನಿಮಗೆ ಸರಿಯೆನಿಸಿದ ಅರ್ಥವನ್ನು ಮೊದಲು ಆರಿಸಿಕೊಳ್ಳಿ , 
9 ಮೇಲೆ ಅದರ ಬೆನ್ನಿನ ಪುಟ ನೋಡಿರಿ . ಅಲ್ಲಿ ಸರಿಯಾದ ಅರ್ಥವನ್ನು ವಿವರಿಸಿದೆ 


೧ ಉಜ್ಜುಗ 

೭ , ಕರವಾಳ 
( ಅ) ಒರೆಸಿ ಹಾಕುವುದು 

( ಅ) ದಾನ ಕೊಡುವುದು ( ಆ) ತೆರಿಗೆ 
ಪ್ರಯತ್ನ ( ಇ) ಒಂದು ಕಾಯಿ ( ಈ ) ( ಇ) ಖಡ್ಗ ( ಈ ) ಒಂದು ಗಿಡ 
ಕವಡೆ 

೮, ನುಲಿಕೆ 
೨. ಉಿ ಲ 

( ಅ) ತಿರುವಿದಂತಾಗುವುದು ( ಆ) ನಲ್ಲಿ 
( ಅ) ಹೆಂಡತಿಯ ಗುಲಾಮ ( ಆ) ವಿಷ್ಣು 

( ಇ) ಎಳೆ ( ಈ ) ನೀರಿನ ಕಾಲುವೆ 
(ಇ) ಮಕ್ಕಳನ್ನು ಮೆಚ್ಚುವವನು ( ಈ ) 
ಭಾರಿ ತೆರೆ 

೯ , ನುಡಿಕಟ್ಟು 
ಅತಿಕ್ರಮ 

( ಅ) ಬಾಯಿ ಮುಚ್ಚಿಸುವುದು ( ಆ) 
( ಅ) ಕೆಟ್ಟ ಕರ್ಮ ( ಆ) ಸತ್ತವರ ಮಾತಿನ ಚಮತ್ಕಾರ ( ಇ) ಮೌನ ( ಈ ) 
ಉತ್ತರ ಕ್ರಿಯೆ ( ಇ) ನಿಯಮ ಮೀರು ಬಾಯಿ ಬಾರದಿರುವುದು 
ವುದು ( ಈ ) ಓಡಿಹೋಗುವುದು 

೧೦ , ಠೋಕರು. 
೪. ಉಲ್ಲಂಘನೆ 

( ಅ) ದೊಡ್ಡ ವ್ಯಾಪಾರ ( ಆ) ಪೆಟ್ಟು 
( ಅ) ಮೀರುವುದು ( ಆ) ಉಪವಾಸ 

( ಇ) ಸೊಂಟ ಪಟ್ಟಿ ( ಈ ) ಪುಡಿಪುಡಿ 
( ಇ) ಅಲುಗಾಟ ( ಈ ) ಉಪಟಳ 
೫, ಆಹಿಕ 

೧೧ , ಉಪ್ಪರ್ ಚಡಾವು 
( ಅ) ಮನಸಿನಲ್ಲಿದ್ದ ಮಾತು ( ಆ) 

( ಅ) ಹೊಟ್ಟೆ ಉಬ್ಬುವಿಕೆ ( ಆ) ಉಪ್ಪಿನ 
ಹಗಲು ನಿದ್ರೆ ( ಇ) ಪರಕೀಯ ( ಈ ) 

ಆಗರ ( ಇ) ಸಾಮಾನು ಎತ್ತುವ ಯಂತ್ರ 
ದಿನವೂ ಮಾಡಬೇಕಾದ 

( ಈ ) ಮೇಲೇರಿಸುವುದು 
೬ , ಕಾಂತಿ 

೧೨, ಚಿಕೀರ್ತಿತ 
( ಅ) ಸೈರಣೆ ( ಆ) ಬೆಳಕು ( ಇ) | ( ಅ) ಮಾಡಲು ಇಚ್ಛಿಸಿದ್ದು ( ಆ) ಔಷಧ 
ಹುಚ್ಚು ( ಈ ) ಹಂಬಲ 

ಕೊಡುವವ ( ಇ) ಗಾಬರಿ ( ಈ ) ಅತ್ಯಲ 


೪೩ 


“ ಶಬ್ದ ಭಾಂಡಾರದ ಸರಿಯಾದ ಅರ್ಥಗಳು 


೧ , ಉಜ್ಜುಗ ( ಆ) ಪ್ರಯತ್ನ , ಕೆಲಸ , ೮ , ನುಲಿಕೆ ( ಅ) ತಿರುವಿದಂತಾಗುವುದು 

ಉದ್ಯೋಗ; ಕಾರ್ಯಾರಂಭ. ಉದಾ: ಹೊಸೆಯುವುದು ; ಹೊಟ್ಟೆಯಲ್ಲಿ ತಿರುತಿ 
ಕೈದಿ ಓಡಿಹೋಗುವ ಉಜ್ಜುಗ ಮಾಡಿ ದಂಥ ನೋವು. ಉದಾ: - ಆ ನುಲಿಕೆಯ 
ದನು . [ ಸಂ , ಉದ್ಯೋಗ] 

ಕಷ್ಟ ನನಗೇ ಗೊತ್ತು . [ಕನ್ನಡ ನುಲಿ = 

ತಿರುವು ಹಾಕು ] 
೨. ಉಲ್ಲೋಲ ( ಈ ) ಭಾರಿ ತೆರೆ, ನೀರು 
ಉಕ್ಕಿ ಬರುವುದು , ಮೇಲಕ್ಕೇರುವುದು . 

ನುಡಿಕಟ್ಟು ( ಆ) ಮಾತಿನ ಚಮತ್ಕಾರ 
ಉದಾ: - ಹೃದಯದಲ್ಲಿ ಭಾವದ 

ಚಾತುರ್ಯ ಮಾತಾಡುವ ಕ್ರಮ 
ಉಲ್ಲೆಲವೆದ್ದಿತು. [ ಸಂ . ಉತ್ + 

ಭೂತಾದಿ ಆವೇಶವಾದಾಗ ಆಡುವ 
ಲೋಲ= ಮೇಲೆಳುವಿಕೆ] 

ಮಾತಿನ ವೈಖರಿ, ಉದಾ: - ದೇವಿಯ 

ನುಡಿಕಟ್ಟು ಆಗುತ್ತಿದೆ [ಕನ್ನಡ] 
೩ . ಅತಿಕ್ರನು ( ಇ) ನಿಯಮವನ್ನು ೧೦ , ಠೋಕರು ( ಆ) ಪೆಟ್ಟು , ಹೊಡೆತ 

ಮೀರುವುದು, ಕ್ರಮ ತಪ್ಪುವುದು; ಇತರ ದೊಡ್ಡಮೋಸ, ಉದಾ: - ಆಸೆ ತೋರಿಸಿ 
ರಿಗೆ ಸೇರಿದ ಆಸ್ತಿಯಲ್ಲಿ ನುಗ್ಗುವುದು ಠೋಕರು ಕೊಟ್ಟ . [ ಹಿಂದಿ -ಲೋಕರ್ - 
ಉದಾ: - ಕಾನೂನಿನ ಅತಿಕ್ರಮವಾಗಿದೆ . ಪೆಟ್ಟು ] 
[ ಸಂ , ಅತಿ = ಮೀರಿ + ಕ್ರಮ = ಹೆಜ್ಜೆ ] 

೧೧ , ಉಪ್ಪರ್ ಚಡಾವು ( ಈ ) ಮೇಲೇರಿ 
೪ , ಉಲ್ಲಂಘನೆ ( ಅ) ಮೀರುವುದು , ದಾಟಿ 

ಸುವುದು , ಉಬ್ಬಿಸುವುದು , ಹೊಗಳಿ 
ಹಾರುವುದು , ಅತಿಕ್ರಮಿಸುವುದು. 

ಉಬ್ಬಿಸುವುದು . ಉದಾ: - ನೀನು 
ಉದಾ: - ಅಪ್ಪಣೆಯ ಉಲ್ಲಂಘನೆ. 

ನನ್ನನ್ನು ಉಪ್ಪರ್ ಚಡಾವು ಮಾಡುವುದು 
[ ಸಂ , ಉತ್ = ಮೇಲೆ + ಲಂಘನೆ = 

ಬೇಡ. [ ಹಿಂದಿ -ಉಪ್ಪರ್‌ = ಮೇಲೆ + 
ಹಾರುವುದು ]. 

ಚಡಾವು = ಏರಿಸುವಿಕೆ] 

೧೨ , ಚಿಕೀರ್ಷಿತ ( ಅ) ಮಾಡಲಿಚ್ಚಿಸಿದ್ದು 
೫ , ಆಹಿಕ ( ಈ ) ದಿನ ದಿನವೂ ಮಾಡ 

ಉದ್ದೇಶಿಸಿದ್ದು , ಉದಾ: - ಅವನ ಚಿಕಿ 
ಬೇಕಾದ್ದು ; ನಿತ್ಯ ಮಾಡಬೇಕಾದ ರ್ಷಿತಗಳು ಊಹೆಗೆ ನಿಲುಕದವು. [ ಸಂ . ] 
ಧಾರ್ಮಿಕ ವಿಧಿ , ಸಂಧ್ಯಾವಂದನೆ ಮೊದ 
ಲಾದ ನಿತ್ಯಕರ್ಮ, ಉದಾ: - ಆಚಾ 
ರರ ಆಸ್ಮಿಕವಾಯಿತು. [ ಸಂ . ಅಹನ್ = ನಿನ್ನು ಶಬ್ದ ಶಕ್ತಿಯ ತರ ಹಸತಿ 
ದಿನ - ದಿಂದ] 

ನಿವು ಎಷ್ಟು ಶಬ್ದಗಳಿಗೆ ಅರ್ಥ 

ಆರಿಸಿದ್ದು ಸರಿಯಾಗಿದೆಯೆಂದು ಎಣಿಸಿ 
೬ , ಕಾಂತಿ ( ಅ) ಸೈರಣೆ, ಕ್ಷಮೆ , ಸಹಿಸಿ ಕೆಳಗಿನಂತೆ ನಿನ್ನ ಶಬ ಶಕ್ತಿ ಯ ತರಗತಿ 
ಕೊಳ್ಳುವುದು , ಸಹನಾ ಸ್ವಭಾವ, 

ಗಳನ್ನು ತಿಳಿಯಿರಿ, 
ಉದಾ: - ಕಾಂತಿ ಸಾತ್ವಿಕರ, ಲಕ್ಷಣ. ೬ - ೮ ಸರಿಯಿದ ರೆ ... ಸಾಧಾರಣ 
[ ಸಂ .] 

... ಉತ್ತಮ 
೭ , ಕರವಾಳ ( ಇ) ಖಡ್ಗ , ಕತ್ತಿ , ಉದಾ: - ೧೧ 

... ಅತ್ಯುತ್ತಮ 
ಕರವಾಳವನ್ನು ಮಸೆದಿಟ್ಟನು. [ ಸಂ .] 

೪೮ 


೮ - ೧೦ 


೧೧ - ೧೨ 


ಅಪರೂಪದ ಕೃಷಿವಿಜ್ಞಾನಿ 


ಡಾ. ಎ . ಎನ್ . ನಾಗರಾಜ 


ಪಾಂಡುರಂಗ ಹೆಗಡೆ 


ಬಸ್ಸು ತೀರ್ಥಹಳ್ಳಿ ತಲಪಿದಾಗ ಇನ್ನೂ ತಿದ್ದ ಹಾಗೆ ಹಕ್ಕಿಗಳ ಚಿಲಿಪಿಲಿ ನಾದ ಈ ಹೊಸ 
ಸೂರ್ಯೋದಯವಾಗಿರಲಿಲ್ಲ. ಬಸ್ ನಿಲ್ದಾಣ ಪರಿಸರದಲ್ಲಿ ನನ್ನನ್ನು ಸ್ವಾಗತಿಸುತ್ತಿತ್ತು , 
ದಲ್ಲಿ ವಿಚಾರಿಸಿ ದೂರ್ವಾಸಪುರಕ್ಕೆ ಹೋಗುವ ಕನ್ನಡದ ವಾರಪತ್ರಿಕೆಯೊಂದರಲ್ಲಿ ಭೀಮನ 
ಬಸ್ಸನ್ನು ಏರಿದೆ. ಮುಂಜಾವಿನ ಮಬ್ಬು ಬೆಳಕಿ ಕಟ್ಟೆ ನಾಗರಾಜ ಅವರ ಮೇಲೆ ಬಂದ ಲೇಖನ 
ನಲ್ಲಿ ಅಂಕುಡೊಂಕಾಗಿ ಹರಿಯುವ ತುಂಗಾ ಓದಿದ್ದೆ. ಅಮೇರಿಕದಲ್ಲಿ ನೆಲಸಿದ್ದ , ಪ್ರತಿಷ್ಠಿತ 
ನದಿಯ ಮೇಲೆ ಮಂಜು ಕವಿದಿತ್ತು . ನದಿ ಆಹಾರ ಮತ್ತು ಕೃಷಿಸಂಸ್ಥೆ ( FAO) ಯಲ್ಲಿ 
- ಯನ್ನು ದಾಟಿ ದೂರ್ವಾಸಪುರದಲ್ಲಿ ಬಸ್ ಉಚ್ಚಮಟ್ಟದ ಹುದ್ದೆಯಲ್ಲಿ ಲಕ್ಷಗಟ್ಟಲೆ ಸಂಬಳ 

ನನ್ನನ್ನು ಇಳಿಸಿ ಮುಂದೆ ಹೊರಟಿತು. ತರುವ ನೌಕರಿಯನ್ನು ತೊರೆದು ಭಾರತಕ್ಕೆ 
- ದೂರ್ವಾಸಪುರದಿಂದ ಭೀಮನಕಟ್ಟೆ ಎರಡು ಮರಳಿ ಬಂದಿದ್ದ ರವರು , ಅಮೇರಿಕದ ಸುಖ 
ಕಿಲೋಮೀಟರು ದೂರದಲ್ಲಿದೆ. ಮಲೆನಾಡಿನ ಸೌಲಭ್ಯವನ್ನು ತೊರೆದು ಬಂದು ತೀರ್ಥಹಳ್ಳಿಯ 
ಹಸಿರು ಅರಣ್ಯದ ಮಧ್ಯೆ ಇರುವ ಧೂಳಿನ ರಸ್ತೆ ಹತ್ತಿರದ ಸಾಮಾನ್ಯ ಹಳ್ಳಿಯಾದ ಭೀಮನಕಟ್ಟೆ 
ಯಲ್ಲಿ ಹೆಜ್ಜೆ ಹಾಕಿದೆ. ಸೂರ್ಯೋದಯವಾಗು ಯಲ್ಲಿ ನೆಲಸಿರುವ ಅವರನ್ನು ಕಾಣಬೇಕೆಂಬ 

ಹಂಬಲದಿಂದ ನಾನು ಅವರಲ್ಲಿಗೆ ಹೊರ 
ಟಿದ್ದೆ . ಮುಂಚಿತವಾಗಿ ಪತ್ರ ಬರೆದು ನಾನು 
ಬರುವ ವಿಚಾರವನ್ನೂ ತಿಳಿಸಿದ್ದೆ . 
- ನಾನು ಭೀಮನಕಟ್ಟೆ ತಲಪಿ ನಾಗರಾಜರ 
ಮನೆಯನ್ನು ವಿಚಾರಿಸಿದೆ. ಹಾಳು ಬಿದ್ದ ದೇವಾ 
ಲಯದ ಎದುರಗಡೆ ಒಂದು ಸಣ್ಣ ಹಂಚಿನ 
ಮನೆ ನಾಗರಾಜರ ನಿವಾಸಸ್ಥಾನ, ದೊಡ್ಡ 
ಮಾವಿನ ಮರದ ಬುಡದಲ್ಲಿರುವ ಈ ಮನೆಯ 
ಸುತ್ತಲೂ ಸಣ್ಣದೊಂದು ತರಕಾರಿಯ ತೋಟ. 
ಕಟ್ಟಿಗೆಯ ಗೇಟು ಸರಿಸಿ ಕಂಪೌಂಡಿನ ಒಳಗಡೆ 
ಕಾಲಿಟ್ಟೆ , 

ಮನೆಯ ಮುಂಭಾಗದಲ್ಲಿ ಬಂದು ನಿಂತು 

ಬಾಗಿಲು ತಟ್ಟಿದಾಗ ೫೫ ವರ್ಷದ ಗಿಡ್ಡನೆಯ 
355 -7, 


೫೦ 


ಕಸ್ತೂರಿ, ಮಾರ್ಚ್ ೧೯೮೬ 


ತೆಳ್ಳಗಿರುವ ಎ . ಎನ್ . ನಾಗರಾಜರು ಬಾಗಿಲು ಗೊಬ್ಬರವನ್ನು ಬಳಸಿದ ಎರಡು ವಿಧದ ಗದ್ದೆಗಳ 
ತೆರೆದರು . ನನ್ನ ಪರಿಚಯವಾದ ನಂತರ ಆದರ - ತುಲನಾತ್ಮಕ ಅಧ್ಯಯನ ನಡೆಸಿದ. ಇದರಿಂದ 
ಪ್ರೀತಿಯಿಂದ ಸ್ವಾಗತಿಸಿ ದೀವಾನಖಾನೆಗೆ ಕರೆ ಹೊರಬಂದ ಅಂಶಗಳೆಂದರೆ ಧಾನ್ಯದ ಇಳುವ 
ದೊಯ್ದರು. ತಮ್ಮ ಮಗಳ ಹಾಗೂ ಅಮೇರಿ ರಿಯ ಪ್ರಮಾಣದಲ್ಲಿ ಸಾರಜನಕ ಗೊಬ್ಬರ 
ಕನ್ ಪತ್ನಿಯ ಪರಿಚಯ ಮಾಡಿಸಿದರು . ಎಲ್ಲರೂ ಹಾಕಿದ ಗದ್ದೆಯು, ರಸಗೊಬ್ಬರ ಬಳಸಿದ 
ಆತ್ಮೀಯತೆಯಿಂದ ಮಾತನಾಡಿಸಿ ನಾನೂ ಅವರ ಗದ್ದೆಗೆ ಸರಿಸಮಾನವಾಗಿತ್ತು . ಇದಕ್ಕೂ ಮಹತ್ವ 
ಪರಿವಾರದ ಸದಸ್ಯ ಎಂಬ ಹಾಗೆ ವ್ಯವಹರಿಸಿ ದ್ದೆಂದರೆ ಸಾರಜನಕ ಬಳಸಿದ ಗದ್ದೆಯಲ್ಲಿ 
ದರು. ಅವರ ಸರಳ ಜೀವನ ಶೈಲಿಗೆ ಮಾರು ಬೆಳೆಸಿದ ಧಾನ್ಯಗಳು ರಸಗೊಬ್ಬರ ಹಾಕಿ ಬೆಳೆಸಿದ 
ಹೋಗಿ, ಅವರನ್ನು ಕಂಡ ಕೆಲವೇ ಗಂಟೆಗಳಲ್ಲಿ ಧಾನ್ಯಗಳಿಗಿಂತ ಉತ್ತಮವಾಗಿದ್ದು ಆರೋಗ್ಯ 
ಹತ್ತಿರದ ಸ್ನೇಹಿತರಂತೆ ಹಲವಾರು ವಿಷಯಗಳ ದಾಯಕವಾಗಿದ್ದವು. ಇಲಿಗಳ ಮೇಲೆ ನಡೆಸಿದ 
ಕುರಿತು ಮಾತನಾಡತೊಡಗಿದೆವು. 

ಪ್ರಯೋಗಗಳಿಂದ ಇದನ್ನು ಪ್ರಮಾಣಪಡಿಸಲಾ 
ಕನ್ನಡದ ಖ್ಯಾತ ಸಾಹಿತಿ ಎ . ಎನ್ . ಮೂರ್ತಿ ಯಿತು. ಆದರೆ ದೊಡ್ಡ ಕೃಷಿ ಕಂಪನಿಗಳು 
ರಾಯರ ಮಗ ಎ . ಎನ್ . ನಾಗರಾಜರು . ತಮ್ಮ ವ್ಯಾಪಾರಕ್ಕೆ ಧಕ್ಕೆ ತಗಲುವ ಈ ಸತ್ಯ 
ಮೂರ್ತಿರಾವ್ ಅವರದು ಸಾಹಿತ್ಯಕ ಕೃಷಿಯಾ ವನ್ನು ತಡೆಹಿಡಿದು ತಮ್ಮ ಸ್ವಾರ್ಥವನ್ನು 
ದರೆ ಅವರ ಪುತ್ರ ನಾಗರಾಜರ ಪರಿಣತಿ ಕೃಷಿ ಕಾಪಾಡಿಕೊಂಡವು. 
ಜಗತ್ತಿನಲ್ಲಿ , ಮದ್ರಾಸಿನಿಂದ ಕೃಷಿ ಪದವಿ ಪಡೆದ ನಾಗರಾಜರು ಹೇಳುವಂತೆ ಇಂದಿಗೂ ಕೃಷಿ 
ನಂತರ ಉನ್ನತ ವ್ಯಾಸಂಗಕ್ಕಾಗಿ ಅಮೇರಿಕಕ್ಕೆ ಜಗತ್ತಿನಲ್ಲಿ ನಡೆಯುವ ಸಂಶೋಧನೆಗಳು ಈ 
ತೆರಳಿದರು . ತಮ್ಮ ಪ್ರತಿಭೆಯಿಂದ ಅಲ್ಲಿ ಡಾಕ್ಟ ವ್ಯಾಪಾರಿ ಮನೋಭಾವನೆಯುಳ್ಳ ದೊಡ್ಡ 
ರೇಟ್ ಪದವಿ ಪಡೆದು ವಿಶ್ವವಿಖ್ಯಾತವಾದ ಕೃಷಿ ಕಂಪನಿಗಳ ಹಿಡಿತದಲ್ಲಿವೆ. ಈ ಸಂಶೋಧನೆ 
ಆಹಾರ ಮತ್ತು ಕೃಷಿಸಂಸ್ಥೆಯಲ್ಲಿ ಕೃಷಿ ಸಲಹೆ ಗಳು ಜನಹಿತಕ್ಕಾಗಿ ಕಾರ್ಯ ಮಾಡದೆ ತಮ್ಮ 
ಗಾರರಾಗಿ ಕೆಲಸ ಪ್ರಾರಂಭಿಸಿದರು . 

ಲಾಭ ಹೆಚ್ಚಿಸುವ ಕಾರ್ಯದಲ್ಲಿ ತೊಡಗಿ 
ಕೃಷಿಕ್ಷೇತ್ರದಲ್ಲಿ ಆಳವಾದ ಅಧ್ಯಯನ ಮಾಡಿ ರುತ್ತವೆ. 
ರುವ ನಾಗರಾಜರು ಆಧುನಿಕ ಕೃಷಿಯ ಬೆಳವಣಿ ಆಧುನಿಕ ಕೃಷಿಗೆ ನೆಲೆವೀಡಾದ ಅಮೇರಿಕದ 
ಗೆಯನ್ನು ಕುರಿತು ಹೇಳುವಾಗ ಅದನ್ನು ಕೇಳುವ ಬವಣೆಯನ್ನು ವಿವರಿಸುತ್ತ ನಾಗರಾಜರು , 
ಯಾರಾದರೂ ಮಂತ್ರಮುಗ್ಧರಾಗುತ್ತಾರೆ. ಅಮೇರಿಕದಲ್ಲಿ ಜನರು ಆಧುನಿಕ ಕೃಷಿಯ ಹಾನಿ 
೧೮೦೦ ರಲ್ಲಿ ಲೀಬಿಗ್ ಎಂಬ ಕೆಮಿಸ್ಸನೊಬ್ಬ ಕಾರಕ ಪರಿಣಾಮಗಳನ್ನು ಮನಗಂಡಿದ್ದಾರೆ. 
ಇಂಗ್ಲಂಡಿನಲ್ಲಿ ನೈಟ್ರೋಜನ್ ಉಪಯೋಗಿಸಿ ಕೀಟನಾಶಕ , ಕ್ರಿಮಿನಾಶಕ , ರಸಗೊಬ್ಬರ ಬಳಸಿ 
ಧಾನ್ಯಗಳಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹು ಉತ್ಪಾದಿಸಲ್ಪಟ್ಟ ಧಾನ್ಯಗಳು ಮನುಕುಲದ 
ದೆಂಬುದನ್ನು ಕಂಡುಹಿಡಿದ. ಆನಂತರ ಕೃತಿ- ಆರೋಗ್ಯಕ್ಕೆ ಹಾನಿ ಮಾಡುವ ಸತ್ಯವನ್ನು 
ಮವಾದ ರಸಗೊಬ್ಬರದ ಬಳಕೆ ಆರಂಭವಾ ಅರಿತು ಹೊಸ ತರಹದ ಆಂದೋಲನವನ್ನು 
ಯಿತು. ಆ ಮುಂದಿನ ದಶಕಗಳಲ್ಲಿ ಕೃಷಿಕ್ಷೇತ್ರ ಆರಂಭಿಸಿದ್ದಾರೆ. ಈ ಹೊಸ ಪದ್ದತಿಯ ಜನರು 
ದಲ್ಲಿ ನಡೆದ ಸಂಶೋಧನೆಗಳಿಗೆ ಕೃಷಿಗಾಗಿ ಭೂಮಿಯನ್ನು ಆಳವಾಗಿ ಹೂಳುವ ಟ್ರಾಕ್ಟರ್‌ 
ಉತ್ಪನ್ನವಾಗುವ ರಸಗೊಬ್ಬರ ಕಂಪನಿಗಳು ಅಥವಾ ಯಂತ್ರಗಳನ್ನು ಬಳಸುವುದಿಲ್ಲ . ಈ 
ಹಣ ಒದಗಿಸತೊಡಗಿದವು. ಯಾವುದೇ ಹೊಸ ಯಂತ್ರಗಳನ್ನು ಬಳಸುವುದರಿಂದ ಮಣ್ಣಿ 
ಸಂಶೋಧನೆಯಾದರೂ ಅದನ್ನು ಕಂಪನಿಗಳು ನಲ್ಲಿರುವ ಸೂಕ್ಷ್ಮವಾದ ಜೀವಿಗಳು ನಷ್ಟ 
ತಮ್ಮ ಲಾಭ ಗಳಿಸುವದಕ್ಕೆ ಉಪಯೋಗಿಸಿ ವಾಗುತ್ತವೆ. ರಸಗೂಬ್ಬರ, ಕೀಟನಾಶಕಗಳನ್ನು 
ಕೊಂಡವು. ೧೯೬೫ರಲ್ಲಿ ರಾಟಮ್ಸೈಡ್ ಎಂಬ ಬಳಸದೇ ನೈಸರ್ಗಿಕವಾಗಿ ಬೆಳೆಯನ್ನು - ತರಕಾರಿ 
ವಿಜ್ಞಾನಿಯು ರಸಗೊಬ್ಬರ ಮತ್ತು ಸಾರಜನಕ ಯನ್ನು ಬೆಳೆಯುತ್ತಾರೆ, ಇಂದು ಅಮೇರಿಕ 


ಡಾ . ಎ . ಎನ್ . ನಾಗರಾಜ 


೫೧ 


ದಲ್ಲಿ ಹೀಗೆ ನೈಸರ್ಗಿಕವಾಗಿ ಬೆಳೆದ ವಸ್ತುಗಳಿಗೆ ತಮ್ಮ ನೌಕರಿಯ ಕೊನೆಯ ವರ್ಷಗಳಲ್ಲಿ 
ಹೆಚ್ಚಿನ ಬೇಡಿಕೆ. ಇವುಗಳಲ್ಲಿನ ವಿಶಿಷ್ಟವಾದ ಮುಂದಿರುವ ಸುರಕ್ಷತೆಯಿಲ್ಲದ ಜೀವನವನ್ನು 
ರುಚಿಗೆ ಜನರು ಹೆಚ್ಚಿನ ಹಣ ಕೊಡಲು ಸಿದ್ದ . ” ಆರಿಸಿಕೊಂಡ ಕ್ರಾಂತಿಕಾರಿ ಅವರು , 

ಆಧುನಿಕ ಕೃಷಿ ಪದ್ಧತಿಯ ವಿನಾಶಕರ ಪರಿ ಭಾರತಕ್ಕೆ ಮರಳಿ ಬಂದ ನಂತರ ಮೈಸೂರಿನ 
ಣಾಮವನ್ನು ಮನಗಂಡ ನಾಗರಾಜರು ತಮ್ಮ ಹತ್ತಿರ ಐದು ಎಕರೆ ಹೊಲವನ್ನು ಖರೀದಿಸಿ 
ಸಂಸ್ಥೆಯ ಇತರ ಜನರ ಜೊತೆಗೂಡಿ ಬಡ ರಾಷ್ಟ್ರ ಕೃಷಿಯನ್ನು ಪ್ರಾರಂಭಿಸಿದರು . ಹೆಂಡತಿ ಮತ್ತು 
ಗಳಿಗೆ ಈ ಆಧುನಿಕ ಕೃಷಿಯ ಆಮಿಷ ಮಕ್ಕಳ ಜೊತೆಗೂಡಿ ಹೊಲದಲ್ಲಿ ಮನೆ ಕಟ್ಟಿ 
ತೋರುವ ನೀತಿಯನ್ನು ವಿರೋಧಿಸಲು ಆರಂಭಿ ವಾಸಿಸತೊಡಗಿದರು . ಯಾವ ತರಹದ ರಾಸಾ 
ಸಿದರು. ಆದರೆ ಕೃಷಿ ಮತ್ತು ಆಹಾರ | ಯನಿಕ ಗೊಬ್ಬರ, ಕೀಟನಾಶಕ ಬಳಸದೆ ಭತ್ತ , 
ಸಂಸ್ಥೆಯು ಬಹುರಾಷ್ಟ್ರೀಯ ಕಂಪನಿಗಳ ತರಕಾರಿ, ಹಣ್ಣು ಹಂಪಲನ್ನು ಬೆಳೆದು ತೋರಿಸಿ 
ಭದ್ರವಾದ ಹಿಡಿತದಲ್ಲಿತ್ತು , ಇಂದಿಗೂ ದರು . ಆಧುನಿಕ ಕೃಷಿಗೆ ಸವಾಲು ಎಸಗುವ 
ಇದೆ. ಈ ಬಹುರಾಷ್ಟ್ರೀಯ ಕಂಪನಿಗಳು ರಸ ಕಾರ್ಯ ಸಾಧಿಸಲು ಸ್ವತಃ ತಾವೆ ಹೊಲದಲ್ಲಿ 
ಗೊಬ್ಬರ, ಕೀಟನಾಶಕ, ಹೈಬ್ರಿಡ್ ಬೀಜಗಳ ದುಡಿದು ತೋರಿಸಿದರು . ಇತರ ಕೃಷಿತಜ್ಞರು 
ಮಾರಾಟದಲ್ಲಿ ವಿಪುಲವಾಗಿ ಹಣ ಗಳಿಸುತ್ತಿವೆ. ಪುಸ್ತಕದ ಪಾಂಡಿತ್ಯ ಪಡೆದರೆ ನಾಗರಾಜರು 
ಅಮೇರಿಕ ಮತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಸ್ವತಃ ಕೃಷಿಕರಾಗಿ ದುಡಿದು ತಮ್ಮ ಪಾಂಡಿತ್ಯದ, 
ನಿಷೇಧಿಸಲ್ಪಟ್ಟ ಕ್ರಿಮಿನಾಶಕಗಳನ್ನು ಭಾರತ ವಿಚಾರದ ಸಾಫಲ್ಯವನ್ನು ಕಾರ್ಯರೂಪದಲ್ಲಿ 
ದಂತಹ ಬಡ ದೇಶಗಳಿಗೆ ರವಾನಿಸುತ್ತಿವೆ. ಕೃಷಿ ಸಿದ್ದ ಮಾಡಿ ತೋರಿಸಿದರು . 
ಮತ್ತು ಆಹಾರ ಸಂಸ್ಥೆಯಲ್ಲಿನ ಜನರು ನಾಗ ಮೈಸೂರಿನಲ್ಲಿ ಕೃಷಿ ಮಾಡುವಾಗ ಸಾಮಾಜಿಕ 
ರಾಜರ ಮಾತನ್ನು ನಿರ್ಲಕ್ಷಿಸಿದಾಗ ಅಲ್ಲಿಯ ಶೋಷಣೆಯ ವಿರುದ್ಧ ಹೋರಾಡಿದರು . ತಮ್ಮ 
ಉಸಿರುಗಟ್ಟಿಸುವ ಶೋಷಣೆಯ ವಾತಾವರಣ ಮನೆಯಲ್ಲಿ ಹರಿಜನರ ಜೊತೆ ಸಮಾನತೆಯಿಂದ 
ವನ್ನು ಧಿಕ್ಕರಿಸಿ ರಾಜೀನಾಮೆ ಕೊಟ್ಟು ಭಾರತಕ್ಕೆ ನಡೆದುಕೊಂಡರು. ತಮ್ಮ ತೋಟದಲ್ಲಿ ಬೆಳೆದ 
ಮರಳಿದರು . ನಾಗರಾಜರು ಹೇಳುವಂತೆ, ಹಣ್ಣು ಹಂಪಲನ್ನು ಹರಿಜನರ, ಕೃಷಿ ಕಾರ್ಮಿಕರ 
“ ನಾನು ಇನ್ನೂ ಎರಡು ವರ್ಷ ಅಲ್ಲಿ ಕೆಲಸ ಜೊತೆ ಹಂಚಿಕೊಂಡು ಅವರ ವಿಶ್ವಾಸಕ್ಕೆ 
ಮಾಡಿದ್ದರೆ ನನಗೆ ಸಾವಿರಾರು ರೂಪಾಯಿಗಳ ಪಾತ್ರರಾದರು . ಯಾವ ತರಹದ ಪ್ರಚಾರ 
ನಿವೃತ್ತಿ ವೇತನ ಲಭಿಸುತ್ತಿತ್ತು . ಆದರೆ ಅಲ್ಲಿಯ ಬಯಸದೆ ಮೈಸೂರಿನ ಹತ್ತಿರ ಹೊಲದಲ್ಲಿ 
ಜೀವನವೇ ಹೇಸಿಗೆ ಅನಿಸಿ ನನ್ನ ಸಂಸಾರದ ಮಣ್ಣಿನ ಮಗನಾಗಿ ಜೀವನ ಸಾಗಿಸಿದರು . 
ಸುರಕ್ಷತೆಯನ್ನು ಕಡೆಗಣಿಸಿ ಭಾರತಕ್ಕೆ ಮರಳುವ ಆದರೆ ಬೆಳೆಯುತ್ತಿರುವ ಮೈಸೂರು ನಗರ 
ನಿರ್ಣಯ ಮಾಡಿದೆ. ಆ ಉಸಿರು ಕಟ್ಟುವ ಮತ್ತು ಹೊಸದಾಗಿ ಸ್ಥಾಪನೆಯಾದ ಕಾರ್ಖಾನೆ 
ವಾತಾವರಣದಲ್ಲಿ ಉಳಿಯಲು ಅಸಾಧ್ಯ ಯೊಂದರ ಬಲಿಪಶುವಾಗಿ ಅವರು ತಮ್ಮ 
ವಾಗಿತ್ತು , 

ಹೊಲ ಗದ್ದೆಗಳನ್ನು ಮಾರಬೇಕಾಯಿತು. 
- ಯಾವುದೇ ಭಾರತೀಯ ವಿಜ್ಞಾನಿಯು ಈ ಕಾರ್ಖಾನೆಯ ಮಾಲಿನ್ಯ , ಮಲಿನ 
ಇಂತಹ ಪ್ರಸಿದ್ದ ಸಂಸ್ಥೆಯ ನೌಕರಿಯನ್ನು , ನೀರು ನಾಗರಾಜ ಅವರ ಗದ್ದೆಗೆ ನೇರವಾಗಿ 
ಪ್ರತಿಷ್ಠಿತ ಹುದ್ದೆಯನ್ನು ಬಿಡುವ ಧೈರ್ಯ ಬಂದು ಬೀಳುತ್ತಿತ್ತು . ಪಾಶ್ಚಾತ್ಯ ಜಗತ್ತಿನ, 
ತೋರಿಸಲಾರ . ಆದರೆ ಎ . ಎನ್ . ನಾಗರಾಜರು ಅಮೇರಿಕದ ಜೀವನದಲ್ಲಿ ಈ ಉದ್ದಿಮೆಗಳ 
ತಮ್ಮ ಮನಸ್ಸಿಗೆ ಬಂದ ವಿಷಯದಲ್ಲಿ ಯಾವುದೇ | ಮಾಲಿನ್ಯದಿಂದ ಬೇಸತ್ತು ಭಾರತಕ್ಕೆ ಬಂದು 
ಭೀತಿಯಿಲ್ಲದೆ ಅಂತರಾತ್ಮನ ಧ್ವನಿಗೆ ಮಹತ್ವ ನೆಲೆಸಿದ್ದ ನಾಗರಾಜರಿಗೆ ಇಲ್ಲಿಯೂ ಅದೇ 
ಕೊಟ್ಟು ರಾಜೀನಾಮೆ ನೀಡಿ ಬಂದಿದ್ದರು, ಕಷ್ಟವನ್ನು ಎದುರಿಸಬೇಕಾದದ್ದು ಒಂದು 
ಇಂದಿನ ಪ್ರತಿಷ್ಠಿತ ಸಮಾಜ ವ್ಯವಸ್ಥೆಯಲ್ಲಿ ವಿಪರ್ಯಾಸ. ಅವರು ತಮ್ಮ ಗದ್ದೆಯನ್ನು 


ಕಸ್ತೂರಿ, ಮಾರ್ಚ್ ೧೯೮೬ 


ಸಿಕ್ಕಷ್ಟು ಬೆಲೆಗೆ ಮಾರಿದರು . ಹಲವಾರು ವನ್ನು ಮಾರಾಟ ಮಾಡಿ ಬಂದ ಹಣದ ಬಡ್ಡಿ 
ವರ್ಷಗಳ ವರೆಗೆ ಬೆವರು ಸುರಿಸಿ ದುಡಿದ ಯಲ್ಲಿ ಸರಳವಾದ ಜೀವನ ನಡೆಯಿಸುತ್ತಾರೆ. 
ಮಣ್ಣಿನ ಋಣವನ್ನು , ಸಂಬಂಧವನ್ನು ಕಡಿದು ಸದ್ಯ ವಿಶ್ರಾಂತ ಜೀವನ ನಡೆಸುತ್ತಿರುವ 
ಕೊಳ್ಳುವಾಗ ಅಪಾರ ದುಃಖವಾಗಿತ್ತು . ಆದರೆ ನಾಗರಾಜರು ಆಗಾಗ ತಮ್ಮ ತಂದೆ 
ಬೇರೆ ದಾರಿ ಇರಲಿಲ್ಲ . ಕಾರ್ಖಾನೆಯ ಮಾಲಿನ್ಯ ಎ . ಎನ್ . ಮೂರ್ತಿರಾವ್ ಅವರನ್ನು ಕಾಣಲು 
ದಿಂದ ಪಾರಾಗಬೇಕಾದರೆ ಹೊಲವನ್ನು ಮಾರು ಮೈಸೂರಿಗೆಹೋಗುತ್ತಿರುತ್ತಾರೆ. ಆದರೆ ಅವರು 
ವುದು ಅನಿವಾರ್ಯವಾಗಿತ್ತು . 

ಹೆಚ್ಚಿನ ಸಮಯವನ್ನು ತೀರ್ಥಹಳ್ಳಿಯ ಸುತ್ತ 
ಕಷ್ಟವನ್ನು ಮೈಗೂಡಿಸಿಕೊಂಡ ನಾಗರಾಜ ಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯುತ್ತಾರೆ. ಕೃಷಿ 
ಪರಿವಾರದವರು ಎದೆಗುಂದಲಿಲ್ಲ ; ಮತ್ತೆ ಹೊಸ ಕರಿಗೆ ಕೀಟನಾಶಕದ ಅಪಾಯದ ಬಗ್ಗೆ ಮನವರಿಕೆ 
ಆಶ್ರಯ ಸ್ಥಾನವನ್ನು ಹುಡುಕಲು ಆರಂಭಿ - ಮಾಡಿಕೊಡುತ್ತಾರೆ. ತಮ್ಮ ಪ್ರತ್ಯಕ್ಷವಾದ 
ಸಿದರು . 

ಅನುಭವದ ಭಂಡಾರದಿಂದ ಜನಜಾಗೃತಿಯ 
ಹೊಸ ಆಶ್ರಯ ಸ್ಥಾನವಾಗಿ ತುಂಗಾ ನದಿಯ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಸದ್ಯ ಭದ್ರಾ 
ತೀರದಲ್ಲಿರುವ ಭೀಮನಕಟ್ಟೆಯನ್ನು ಆರಿಸಿ ಮೇಲ್ದಂಡೆ ಯೋಜನೆಯ ಕಾರ್ಯದಿಂದ ನಾಶ 
ಕೊಂಡರು. ಮಲೆನಾಡಿನ ಹಸಿರಿನ ಮಧ್ಯ ರಸ್ತೆ ವಾಗುವ ಪರಿಸರ ಅರಣ್ಯದ ಬಗ್ಗೆ ಆಸಕ್ತಿ 
ಯಿಂದ , ವಾಹನಗಳ ಓಡಾಟದಿಂದ ದೂರವಿರುವ ವಹಿಸಿ ಮಲೆನಾಡಿನ ಹಸಿರಿಗೆ ಧಕ್ಕೆಯಾಗುವ 
ಪ್ರಶಸ್ತವಾದ ಭೀಮನಕಟ್ಟೆಯಲ್ಲಿ ಹೊಸ ಮನೆ ದನ್ನು ತಡೆಯುವ ನಿರಂತರವಾದ ಪ್ರಯತ್ನದಲ್ಲಿ, 
ಯನ್ನು ಕಟ್ಟಿದರು. ಮನೆಯ ಸುತ್ತಲಿರುವ ಜನಜಾಗೃತಿಯ ಕೆಲಸದಲ್ಲಿ ತೊಡಗಿದ್ದಾರೆ. 
ಅಲ್ಪ ಭೂಮಿಯಲ್ಲಿ ತರಕಾರಿ ಮತ್ತು ಹಣ್ಣಿನ ತೀರ್ಥಹಳ್ಳಿಯ ಕಾಲೇಜಿನಲ್ಲಿ ಎಸ್ಬೆಸ್ಕಾಸ್ 
ಗಿಡಗಳನ್ನು ನೆಟ್ಟಿದ್ದಾರೆ. ಮೈಸೂರಿನ ಹತ್ತಿರ ಶೀಟ್ ಹಾಕಿ ಕಟ್ಟಿದ ಕೊಠಡಿಯ ಬಗ್ಗೆ 
ವಿದ್ದ ಹಾಗೆ ಇಲ್ಲಿ ಹೊಲ ಗದ್ದೆಯಿಲ್ಲ. ಹೋಲ ವಿವರಿಸುತ್ತಾ , “ ಅಮೇರಿಕದಲ್ಲಿ ಎಸ್‌ಬೆಸ್ಕಾಸ್ 


= 


KADIKATIA 


DikgrLo 


ಡಾ . ಎ . ಎನ್ . ನಾಗರಾಜ 


ಹಂಚನ್ನು ಬಳಸಬಾರದೆಂದು ನಿಷೇಧಿಸಲಾಗಿದೆ. ಕೃಷಿಕರು ರಸಗೊಬ್ಬರ, ಕೀಟನಾಶಕವನ್ನು 
ಇದರ ಬಳಕೆಯಿಂದ ಕ್ಯಾನ್ಸರ್ ರೋಗಬರುವ ಬಳಸುವದಿಲ್ಲ , 
ದೆಂದು ಖಚಿತ ಪಟ್ಟಿದೆ. ಆದರೆ ನಾವು, ಭಾರತ ಇವರು ಕೊಳ್ಳುವ ಹಾಲು, ಹಣ್ಣು , ತರಕಾರಿ 
ದಲ್ಲಿ ಇದರ ಬಳಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಳಲ್ಲಿ ಅಲ್ಪ ಸ್ವಲ್ಪ ಕೀಟನಾಶಕ ಬಳಸಿರುವು 
- ಮಾಡುತ್ತಿದ್ದೇವೆ. ನೋಡಿ, ತೀರ್ಥಹಳ್ಳಿ ದಾದರೆ ನಾಗರಾಜ ಅವರಿಗೆ ಗೊತ್ತಾಗುತ್ತದೆ. 

ಕಾಲೇಜಿನಲ್ಲಿ ಯುವಕ ಯುವತಿಯರ ನಾನು ಅವರ ಮನೆಯಲ್ಲಿದ್ದಾಗ ಮುಂಜಾನೆ 
- ಆರೋಗ್ಯಕ್ಕೆ ಅಪಾಯ ತರುವ ಈ ಎಸ್ - ಬಂದ ಹಾಲಿನಲ್ಲಿ ಕೀಟನಾಶಕದ ಅಂಶವಿರುವದಾಗಿ 
ಬೆಸ್ಕಾಸ್ ಶೀಟಗಳನ್ನು ಹಾಕಿದ್ದಾರೆ” ಎಂದು ಹೇಳಿದರು . ನಂತರ ಹಾಲು ಕೊಡುವವನನ್ನು 
ವಿವರಿಸಿದರು . ಕೇವಲ ಕೃಷಿಕ್ಷೇತ್ರ ಮಾತ್ರ - ವಿಚಾರಿಸಿದಾಗ ಹಸುವಿನ ಮೇವು ಕೀಟನಾಶಕ 
ವಲ್ಲದೆ ಜನಹಿತವಾದ ಇಂತಹ ಹಲವಾರು ಜನ ಸಿಂಪಡಿಸಿದ ಹೊಲದ ಮೆದೆಗಳಿಂದ ಬಂದಿದ್ದು 
ಜಾಗೃತಿಯ ಕಾರ್ಯದಲ್ಲಿ ನಾಗರಾಜರು ಜನರಿಗೆ ತಿಳಿಯಿತು. ಈ ಕೀಟನಾಶಕಗಳು ಹುಲ್ಲಿನ 
ತಮ್ಮ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ಮುಖಾಂತರ ಹಸುವಿನ ಹಾಲಿನಲ್ಲಿ ಕಂಡುಬರುವ 
- ಎರಡು ದಿನ ನಾನು ನಾಗರಾಜ ಅವರ ಮನೆ ವಿಷಯ ನಮಗೂ ಹೊಸದು. ಆದರೆ ನಾಗರಾಜ 
ಯಲ್ಲಿ ಉಳಿದಾಗ ಅವರ ಜೀವನವನ್ನು ಹತ್ತಿರ ಅವರ ಪ್ರಕೃತಿ ಎಷ್ಟು ಸೂಕ್ಷವೆಂದರೆ ಹಾಲನ್ನು 
ದಿಂದ ನೋಡುವ ಅವಕಾಶ ಒದಗಿತು . ಕುಡಿದ ತತ್‌ಕ್ಷಣ “ ಇದರಲ್ಲಿ ಕೀಟನಾಶಕದ ಅಂಶ 
ಆಹಾರ - ವಿಹಾರಗಳಲ್ಲಿ ಅವರು ನಿರ್ದಿಷ್ಟವಾದ ವಿದೆ ” ಎಂದು ಸಾರುತ್ತಾರೆ! ತರಕಾರಿಯನ್ನೂ 
ಪದ್ದತಿಯನ್ನು ಅನುಸರಿಸುತ್ತಾರೆ. ರಾಗಿಯು ಬೆಳೆಯಿಸುವಾಗ ಕೀಟನಾಶಕ ಸಿಂಪಡಿಸಿದ್ದರೂ 
ದಿನ ನಿತ್ಯದ ಆಹಾರದ ಅಂಗವಾದರೆ , ಅವರಿಗೆ ಗೊತ್ತಾಗುತ್ತದೆ! 
ಗೋದಿಯನ್ನು ಬೀಸಲು ಮಿಲ್‌ಗೆ ಹೋಗುವ- ಎರಡು ದಿನ ನಾಗರಾಜರ ಜೊತೆಗಿದ್ದು ತುಂಗಾ 
ದಿಲ್ಲ . ಅವರೇ ಹೇಳುವಂತೆ ಗಿರಣಿಯಲ್ಲಿ ನದಿ ತೀರದಲ್ಲಿ ಅಲೆದಾಡಿ , ಆಗುಂಬೆಯ 
ಗೋದಿಯನ್ನು ಹಿಟ್ಟು ಮಾಡಿಸಿದಾಗ ಶೇಕಡಾ ಸೂರ್ಯಾಸ್ತದ ಸೊಬಗನ್ನು ಸವಿದು ಅವರ 
೬೫ % ರಷ್ಟು ವಿಟಮಿನ್ ಬಿ ಅಂಶಗಳು ನಾಶ ಅಪಾರವಾದ ಜ್ಞಾನಭಂಡಾರದ ಮಾತುಗಳನ್ನು 
ವಾಗುತ್ತವೆ. ಈ ಅಮೂಲ್ಯವಾದ ವಿಟಮಿನ್‌ ಆಲಿಸುವುದು ಮರೆಯಲಾಗದ ಅನುಭವ. 
ಗಳನ್ನು ಉಳಿಸಿಕೊಳ್ಳಲು ಮನೆಯಲ್ಲಿ ಗೋದಿ ತುಂಗಾ ತೀರದಲ್ಲಿ ಎಲೆ ಮರೆಯಲ್ಲಿ ಅಡಗಿರುವ 
ಹಿಟ್ಟು ಬೀಸುವುದೊಂದೆ ಉತ್ತಮವಾದ - ಈ ಕೃಷಿಖುಷಿಯ ಜ್ಞಾನವನ್ನು ಬಳಸಿ 
ಉಪಾಯ . ಇಲ್ಲವಾದರೆ ಹೆಚ್ಚು ಹಣ ಕೊಟ್ಟು ಕೊಳ್ಳದ ಸರಕಾರದ ಬಗ್ಗೆ ಜಿಗುಪ್ಪೆ 
ನಾವು ವಿಟಮಿನ್ ಬಿ ಗುಳಿಗೆಗಳನ್ನು ಕೊಳ್ಳೆ ಹುಟ್ಟಿತು. ಇಪ್ಪತ್ತೊಂದನೆಯ ಶತಮಾನಕ್ಕೆ 
ಬೇಕಾದೀತು,” ಎನ್ನುತ್ತಾರವರು : 

ಕೊಂಡೊಯುವ ಭರವಸೆ ಕೊಡುವ ರಾಜ್ಯದ, 
ಇನ್ನು ಅವರು ಗೋದಿಯನ್ನು ಹೇಗೆ ರಾಷ್ಟ್ರದ ನಾಯಕರು ಎ . ಎನ್ . ನಾಗರಾಜ 
ಕೊಳ್ಳುವರೆಂಬದನ್ನು ಕೇಳಿ ಆಶ್ಚರ್ಯಚಕಿತ ರಂತಹ ಪ್ರಖ್ಯಾತ ಕೃಷಿ ವಿಜ್ಞಾನಿಯ ಸಹಾಯ 
ನಾದೆ. ಅವರು ವರ್ಷಕ್ಕೆ ಬೇಕಾಗುವಷ್ಟು ದಿಂದ ಮುಂದಿನ ಶತಮಾನದ ಕೃಷಿ ನೀತಿಯನ್ನು 
ಗೋದಿಯನ್ನು ವಿಜಾಪುರದ ನಿರ್ದಿಷ್ಟವಾದ ರೂಪಿಸಬೇಕು . ನಾಗರಾಜರಂತಹ ವಿಜ್ಞಾನಿಗಳು 
ಹಳ್ಳಿಯಿಂದ ಖರೀದಿಸುವರು . ರಸಗೊಬ್ಬರ, ಭಾರತದ ಕೃಷಿ ನೀತಿಯನ್ನು ರೂಪಿಸಿದಲ್ಲಿ ಬಡ 
ಕೀಟನಾಶಕ ಬಳಸದ ಗೋದಿಯನ್ನೇ ಅವರು ಜನತೆಯ ಹಸಿವನ್ನು ಹಿಂಗಿಸುವ ಹೊಸ ದಾರಿ 
ಕೊಳ್ಳುವುದು . ಇವರು ಪ್ರತಿವರ್ಷ ಗೋದಿ ಯನ್ನು ಕಂಡುಕೊಳ್ಳಬಹುದು, ಭೋಪಾಲ 
ಯನ್ನು ಕೊಳ್ಳಲು ಹೋಗುವ ಹಳ್ಳಿಯ ದಂತಹ ವಿನಾಶವನ್ನು ತಡೆಯಬಹುದು . ಈ 


ಬಾಂಸ ವಿ36ಣಾ ಯೋಜನೆ , 
తెలుసాడన్న సమారంభ 


ಕಂಪೋಕನ 
ನೆಡುವ ಯೋಜನೆ 


wಳYY 


"ಹೀಘ್ರವಾದ ' ಕತ್ರನ ಉಚ್ಚಾಟನೆ 

ಯ ನಮ ಯೋಜನೆಯ 
' ಉದ್ದೇಶ.... ” 


8 . 


నియం 


ವಿ . 


'ದೇಶದಲ್ಲಿ ಉಚ್ಚಮಟ್ಟದ 
' ಪ್ರಸಿರು ಕ್ರಾಂತಿ' ನಾಡಿಸು. 
- ವುದೇ ಈ ನಮ೬ 
ಯೋಜನೆಯ ಬೃಹತ್ 4. 
ಯೋಚನೆ.... ? 
"ಸ್ಫೋಟಿಸುವ ಜನಸಂಖ್ಯೆ 
ಕಥಾ ಸಂಕೊವುದೆ " 
ನಟ್ಟ ಯೋಜನೆ 
ಸದುದ್ದೇರ... 


ಕಂಡಿಗಳಲ್ಲಿ ಈ 


ಪ್ರಣೆ 


ಇಲ್ಲಿ ಶಾರದಾ 
ಎಂದರೆ 
ಹೆಣ್ಣಲ್ಲ 


ಇಂಥ ವಿಚಿತ್ರ ಜಗತ್ತಿನಲ್ಲಿ ವಿಹರಿಸುತ್ತಿದ್ದು 
ನಂತರ ಮತ್ತೆ ವಾಸ್ತವಕ್ಕೆ ಹಿಂದಿರುಗಿದ, ತನ್ನ 
ಗಂಟಲು ಪ್ರವೇಶಿಸಿ ವಿಚಿತ್ರ ಮತ್ತಿನ ಅನು 
ಭವ ನೀಡಿದ ವಸ್ತು ಯಾವುದಿರಬಹುದೆಂದು 
ಸಂಶೋಧನೆ ನಡೆಸಿದ. ಇದರ ಫಲವಾಗಿ ' ಲಿಸ 
ಜೀಕ್ ಆಸಿಡ್ ಡೈ - ಎಥಿಲಮೈಡ್' ಬೆಳಕಿಗೆ 
ಬಂದಿತು . ಇದೇ ಮುಂದೆ ಎಲ್ , ಎಸ್ . ಡಿ . 
ಎಂದು ಪ್ರಖ್ಯಾತವಾದ ಮಾದಕ ವಸ್ತು , ನೆಲ 
ಮುಗಿಲಗಳ ನಡುವಿನ ಅಂತರವನ್ನೇ ಮಾಯ 
ಮಾಡಬಲ್ಲದು ಇದು . ಈ ಮಾದಕ ದ್ರವ್ಯ 
ಸೇವಿಸಿದವನ ಮನಸ್ಸಿನ ಮೇಲೆ ಬೀರುವ 
ಪ್ರಭಾವಕ್ಕೆ 'ಸೈಕಿಡೆಲಿಕ್ ' ಎಂದು ಕರೆಯುವರು . 
- ಎಲ್ . ಎಸ್ . ಡಿ. ಯ ಇತರ ಕಾವ್ಯನಾಮ 
ಗಳೆಂದರೆ ಆಸಿಡ್ , ಶುಗರ್‌ ; ಜೆನ್ ಮುಂತಾ 
ದವು. ೧೯೫೦ ರಿಂದ ಪಶ್ಚಿಮ ದೇಶಗಳಲ್ಲಿ, 
ಅದರಲ್ಲೂ ಮುಖ್ಯವಾಗಿ ಇಂಗ್ಲೆಂಡ್ , ಅಮೇರಿಕ 
ದಂಥ ದೇಶಗಳಲ್ಲಿ; ವಿಶೇಷತಃ ಯುವಕ , 
ಯುವತಿಯರು ಇದನ್ನು ಧಾರಾಳವಾಗಿ ಸೇವಿಸಿ 

“ ಕಿನ್ನರಲೋಕದ ಪ್ರವಾಸ ಕೈಗೊಳ್ಳತೊಡ 
ಖೇಚರ 

ಗಿದರು . ಇಂಥ ಸ್ವರ್ಗಾನಂದದ ಪ್ರವಾಸದ 

ಅನುಭವಕ್ಕೆ ಎಲ್ .ಎಸ್ . ಡಿ. ಯ ಸ್ವಲ್ಪ ಭಾಗವೇ 
0ಲವು ಪದಾರ್ಥಗಳನ್ನು ಸೇವಿಸಿದರೆ ನೀವು ಸಾಕು . ಇಂಥ ಪ್ರವಾಸಕ್ಕೆ ' ಎಲ್ , ಎಸ್ . ಡಿ . 
ನಿಮ್ಮದೇ ಆದ ಪ್ರಪಂಚದಲ್ಲಿ ವಿಹರಿಸತೊಡಗು - ಟಿಪ್ ' ಎಂದು ಕರೆಯುವರು . ಒಂದೊಂದು 
ವಿರಿ. ಇಂಥ ವಿಚಿತ್ರ ಮಾದಕ ದ್ರವ್ಯಗಳಲ್ಲಿ ಸಾರಿ ಅಂಥ ಯಾತ್ರಿಕರಿಗೆ ತಾವು ತಲೆ ಕೆಳ 
ಅಡಗಿರುವಂಥ 'ಎರ್ಗಾಟ್ ' ಎಂಬ ವಸ್ತುವಿನ ಗಾಗಿ ನಡೆಯುತ್ತಿರುವಂಥ ಅನುಭವ ಆಗ 
ಸ್ವರೂಪ, ಸ್ವಭಾವಗಳನ್ನು ಕುರಿತಂತೆ ಸ್ವಿಸ್ ಬಹುದು. ಅಥವಾ ತಾವು ಶತಪದಿಗಳಂತೆ 
ವಿಜ್ಞಾನಿ ಡಾ . ಅರ್ ಹಾಪ್ಟನ್ ದೀರ್ಘವಾದ ಚಲಿಸುತ್ತಿರುವಂತೆ ಭಾಸವಾಗಬಹುದು. ಇಂಥ 
ಸಂಶೋಧನೆ ನಡೆಸಿದ. ೧೯೪೩ರ ಒಂದು ದಿನ ಯಾತ್ರೆಯನ್ನು ಪ್ರೀತಿಯಿಂದ ಬೆಡ್ ಟಿಪ್ 
ಪ್ರಯೋಗವೊಂದರಲ್ಲಿ ತಲ್ಲೀನನಾಗಿದ್ದ . ಆತನ ಎಂದು ಕರೆಯುತ್ತಾರೆ. ಕೆಲವರಿಗೆ ಕೆಲವು ಗಂಟೆ 
ಗಂಟಲನ್ನು ತೀರ ಆಕಸ್ಮಿಕವಾಗಿ ಒಂದು ಬಗೆಯ ಗಳ ನಂತರ , ಕೆಲವರಿಗೆ ಕೆಲವು ತಿಂಗಳುಗಳ 
ರಸಾಯನಿಕ ವಸ್ತು ಪ್ರವೇಶಿಸಿತು . ಆ ಕ್ಷಣ ನಂತರ ಎಂದೋ ಎಲ್ , ಎಸ್ . ಡಿ . ಸೇವಿ 
_ ದಿಂದ ಆತನಿಗೆ ವಿಚಿತ್ರವಾದ ಅನುಭವವಾಗ ಸಿದ್ದರೂ ಇದ್ದಕ್ಕಿದ್ದಂತೆ ಈ ಅನುಭವವಾಗ 
ತೊಡಗಿತು . ಏನು ನಡೆಯುವುದು , ಏನು ಬಹುದು. ಅದು ಅವರವರ ಅದೃಷ್ಟ , ಇದಕ್ಕೆ 
ಬಿಡುವುದು ಒಂದೂ ಆತನಿಗೆ ಅರ್ಥವಾಗ ' ಫ್ಲಾಷ್ ಬ್ಯಾಕ್ ' ಎಂದು ಕರೆಯುವರು , 
ದಾಯಿತು. ಬಣ್ಣ ಬಣ್ಣದ ಕಾಮನ ಬಿಲ್ಲುಗಳ ಎಲ್ . ಎಸ್ . ಡಿ. ಸೇವಿಸುವ ಕೆಲವರ ಮಿದುಳು 
ಗಂಧರ್ವಲೋಕದಲ್ಲಿ ಪಕ್ಷಿಯಂತೆ ಹಾರಾಡುತ್ತ ಶಾಶ್ವತವಾಗಿ ಹಾಳಾಗುತ್ತದೆಂದು ತಜ್ಞರು 
ತಾನು ವಿಹರಿಸುತ್ತಿರುವಂತೆ ಭಾಸವಾಗತೊಡ ಅಭಿಪ್ರಾಯಪಡುತ್ತಿದ್ದರೂ ಈ ಅಪಾಯಕರ 
ಗಿತು. ಆತನಿಗೆ ಅದೊಂದು ಸ್ವರ್ಗೀಯ ಅಳತೆಗೂ ಮಾದಕ ದ್ರವ್ಯದ ಜನಪ್ರಿಯತೆ ಹೆಚ್ಚುತ್ತಲೇ 
ಮೀರಿದ ಆನಂದದ ಅನುಭವ, ಸ್ವಲ್ಪ ಹೊತ್ತು ಇದೆ. 

೫೫ 


೫೬ 


ಕಸ್ತೂರಿ, ಮಾರ್ಚ್ ೧೯೮೬ 


ಇಂಥ ಮಾದಕ ದ್ರವ್ಯಗಳಿಗೆ ಮಾರು ಬಾಡಿಗೆ ಪಡೆದುಕೊಂಡು ಅದಕ್ಕೆ ಒಂದು ಸುಂದರ 
ಹೋದವರು ಹೆಚ್ಚಾಗಿರುವುದು ಪಶ್ಚಿಮ ದೇಶ ವಾದ ಭವನವನ್ನು ನಿರ್ಮಿಸಿ ಕೊಟ್ಟಿತು. ಅಲ್ಲಿಯ 
ಗಳಲ್ಲಿ ಮಾತ್ರ ಪೂರ್ವದ ಅಭಿವೃದ್ಧಿಶೀಲ ದೇಶ ಸರಕಾರ ಸಹ ೧೯೬೧ ರಲ್ಲಿ ಮಾದಕ ದ್ರವ 
ಗಳು ಕೂಡ ಈ ವಸ್ತುಗಳ ದುಷ್ಟಭಾವದಿಂದ ನಿಷೇಧ ಶಾಸನವನ್ನು ಜಾರಿಗೆ ತಂದು ' ಶಾರದಾ'ರ 
ತಪ್ಪಿಸಿಕೊಳ್ಳಲು ಹೆಣಗಾಡುತ್ತಲಿವೆ. ಪೆಥಿ ಸೇವೆಗೆ ಬೆಂಬಲ ನೀಡಿತು . ಸರಕಾರವೇ ೧೯೬೪ 
ಡಿನ್ ; ಮಿಥಾಡೋನ್; ಕೋಡೀನ್ ಇಂಥ ರಲ್ಲಿ ೨೫೦ ಹಾಸಿಗೆಗಳ ಚಿಕಿತ್ಸಾ ಕೇಂದ್ರವನ್ನು 
ಎಷ್ಟೊ ಮತ್ತು ಬರಿಸುವ ಪದಾರ್ಥ- ಆ ಸಂಸ್ಥೆಯ ಒಂದು ಶಾಖೆಯನ್ನಾಗಿ ತೆರೆಯಿತು 
ಗಳಲ್ಲಿದೆ . ಬಾರ್ಬಿಚುರೇಟ್ , ಟ್ರಾನ್‌ಕ್ವಿಲೈಜರ್‌ ಮಿದುಳು ರೋಗಿಗಳ ಶರೀರ ಪ್ರವೇಶಿಸಿದ ವಿತ 
(ಶಾಮಕ) ಇಂಥ ಎಷ್ಟೋ ವಿನಾಶಕರ ಔಷಧಿ ವಸ್ತುಗಳ ನಿರ್ಮೂಲನ ಕೆಲಸ ಕೇಜಿಲ್ ಪೀಕ್ 
ಗಳಿಗೆ ಪ್ರಪಂಚದ ಕೋಟ್ಯಂತರ ಪ್ರಜೆಗಳು ಆಸ್ಪತ್ರೆಯಲ್ಲಿ ಪ್ರಾರಂಭವಾಯಿತು. ೧೯೬೫ ರಲ್ಲಿ 
ದಾಸಾನುದಾಸರಾಗುತ್ತಲೇ ಇರುವರು . ಇನ್ನು ' ಶಾರದಾ' ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ 
ಹೇರಾಯಿನ್ ಬಗ್ಗೆ ಹೇಳುವುದಂತೂ ಅನವಶ್ಯಕ ಹಾಂಕಾಂಗಿನಲ್ಲಿ ಹೆಸರಾಯಿತು. ರೋಗಿಗಳಿಗೆ 

ಅಂತರ್ಯುದ್ಧದಿಂದ ಭಯಪೀಡಿತರಾದ ಸಾವಿ ಹದವರಿತು ಚಿಕಿತ್ಸೆ , ಪುನರ್ವಸತಿ, ಆಶಾದಾಯ ? 
ರಾರು ಮಂದಿ ಚೀನೀಯರು ತಂಡತಂಡವಾಗಿ ಭವಿಷ್ಯ , ಇಂಥ ವಿಷಯಗಳ ಬಗ್ಗೆ ಪರಿಣಾಮಕರ 
ಹಾಂಗ್ ಕಾಂಗ್ ಪ್ರವೇಶಿಸತೊಡಗಿದರು , ಆ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿತು 
ನಗರದಲ್ಲಿ ಜನಸಂಖ್ಯೆ ದ್ವಿಗುಣಗೊಂಡಿತು. ಇದರ ೧೯೬೭ -೬೮ ರ ನಡುವೆ ಚಿಕಿತ್ಸಾ ಕೇಂದ್ರದ 
ಫಲವಾಗಿಯೇ ಮಾದಕ ದ್ರವ್ಯಗಳನ್ನು ವಿಲೇ ಹಾಸಿಗೆಗಳ ಸಂಖ್ಯೆ ಐನೂರಕ್ಕೂ ಮಿಕ್ಕಿತು 
ವಾರಿ ಮಾಡುವ ಅಂಗಡಿಗಳು ನಾಯಿ ಕೊಡೆ ಅಲ್ಲದೆ ೩೦ ಹಾಸಿಗೆಗಳನ್ನು ಮಹಿಳೆಯರಿಗಾಗಿ 
ಗಳಂತೆ ನಗರಗಳ ತುಂಬ ಹುಟ್ಟಿಕೊಂಡವು. ಮೀಸಲಿರಿಸಿತು . 
೧೯೫೮ರ ವರೆಗೆ ಹಾಂಗ್‌ಕಾಂಗಿನಲ್ಲಿ ಆರೋಗ್ಯ ಶಾರದಾ ಸಂಸ್ಥೆ ತನ್ನ ಚಿಕಿತ್ಸಾಲಯದಲ್ಲಿ 
ಕೆಡಿಸಿಕೊಂಡ ಮಾದಕಪ್ರಿಯರಿಗೆ ಯಾವ ಚಿಕಿ ರೋಗಿಗಳನ್ನು ಸುಮಾರು ಆರು ವಾರಗಳ 
ತೈಯೂ ನಡೆಯಲೇ ಇಲ್ಲ. ಅದೇ ವರ್ಷ ಪರ್ಯಂತರ ಇಟ್ಟುಕೊಳ್ಳುತ್ತದೆ. ಪರಿಣಿತ 
ತಾಯ್ಲಾಮ್ ಜೈಲನ್ನು ೭೦೦ ಹಾಸಿಗೆಗಳ ವೈದ್ಯರಿಂದ, ಖ್ಯಾತ ಮನಶ್ಯಾಸ್ತ್ರಜ್ಞರಿಂದ. 
ಬೃಹತ್ ಆಸ್ಪತ್ರೆಯನ್ನಾಗಿ ಮಾರ್ಪಡಿಸಿದರು. ಸಂಘ , ಸ್ವಯಂಸೇವಾ ಕಾರ್ಯಕರ್ತರಿಂದ ಉಪ 
೧೯೬೦ ರಲ್ಲಿ ಕೇಜಿಲ್ , ಪೀಕ್‌ಮೆಂಟಲ್ ಆಸ್ಪತ್ರೆ ಯುಕ್ತ ಸೇವೆ ಪಡೆದುಕೊಳ್ಳುತ್ತಿರುವ ಈ ಸಂಸ್ಥೆ 
ಯಲ್ಲಿ ೬೦ ಹಾಸಿಗೆಗಳ ಒಂದು ವಾರ್ಡನೂ ಪ್ರಪಂಚಕ್ಕೆ ಒಂದು ಮಾದರಿಯಾಗಿದೆ. ಇದರ 
ಹೊಸದಾಗಿ ಆರಂಭಿಸಿ ಮತ್ತು - ಪೀಡಿತರಿಗೆ ಚಿಕಿತ್ಸೆ ನೂರಾರು ಶಾಖೆಗಳು ಚೀನದ ಪ್ರಮುಖ 
ನಡೆಸತೊಡಗಿದರು . ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಟ್ಟಣಗಳಲ್ಲಿ ಉಚಿತ ಸೇವೆ ಒದಗಿಸುತ್ತಿವೆ 
ಪಡೆಯುವ ರೋಗಿಗಳ ಸಂಖ್ಯೆ ಗಮನಾರ್ಹವಾಗಿ ಪುನರ್ವಸತಿ ವಿಭಾಗದಲ್ಲಿ ಚಿಕಿತ್ಸೆ ಪಡೆಯುವ 
ಹೆಚ್ಚಿತು; ಅದೇ ವರ್ಷ ಹಾಂಗ್‌ಕಾಂಗಿನಲ್ಲಿ ರೋಗಿಗಳು ಸದಾ ಲವಲವಿಕೆಯಿಂದಿರಲು ವಿವಿಧ 
' ಶಾರದಾ' ಎಂಬ ಒಂದು ಖಾಸಗಸಂಸ್ಥೆ ಆರಂಭ ಗುಡಿಕೈಗಾರಿಕೆಗಳಿವೆ,ತೋಟಗಳಿವೆ , ಸಾಮೂಹಿಕ 
ವಾಯಿತು. ' ಶಾರದಾ ಎಂದರೆ ಮಹಿಳೆಯೊಬ್ಬಳ | ಜೀವನ ಸೌಕರ್ಯಗಳಿವೆ . ಮಾದಕ ದ್ರವ್ಯಕ್ಕೆ 
ಹೆಸರೆಂದು ದಿಗಿಲು ಬೀಳಬೇಡಿ. ಸೊಸೈಟಿ ದಾಸರಾಗಿರುವ ರೋಗಿಗಳಿಗೆ ಒಟ್ಟಿನಲ್ಲಿ ಶಾರದಾ 
ಫಾರ್ ಏಡ್ ಆ್ಯಂಡ್ ರೀಹ್ಯಾಬಿಲಿಟೇಷನ್ ಆಫ್ ಸಂಸ್ಥೆ ಆರೋಗ್ಯಕರ ಬದುಕನ್ನು ಕಲ್ಪಿಸುವಂಥ 
ಡ್ರಗ್ ಅಡಿಕ್ಸ್ ' ಎಂಬುದೇ ಈ ' ಶಾರದಾ' ಉತ್ತಮ ಕಾರ್ಯವನ್ನು ನಿರ್ವಹಿಸುತ್ತಿದೆ ಎಂಬ 
(SARADA ) . 

ಸತ್ಯವನ್ನು ಪ್ರಪಂಚದ ಎಲ್ಲಾ ದೇಶಗಳೂ 
ಮರುವರ್ಷ ಷೇಕ್‌ ಕ್ಕೂ ಚೌ ಶಾರದಾವನ್ನು ಒಪ್ಪುತ್ತವೆ. 


ಅವರು ಮಾರಾಟದ ವಸ್ತುವೆ? 


ಮಕ್ಕಳ ಅಪಹರಣ ಹೇಗೆ? ಏಕೆ ? 


ಮಾ , ಭ , ಪೆರ್ಲ 


೮ನೇಕ ವೈಶಿಷ್ಟ್ಯಗಳಿಂದ ಕೂಡಿದ ಉತ್ತರ ಓಡಿ ಹೋಗುವವರೇ ಈ ಜಾಲಕ್ಕೆ ಹೆಚ್ಚಾಗಿ 
ಪ್ರದೇಶ ಮಕ್ಕಳ ಮಾರಾಟದ ಕೇಂದ್ರವಾಗಿಯೂ ಸಿಕ್ಕಿಕೊಳ್ಳುತ್ತಾರೆಂದು ಪೋಲೀಸರ ಅಭಿಪ್ರಾಯ . 
ಇತ್ತೀಚೆಗೆ ಪ್ರಸಿದ್ದಿ ಪಡೆಯುತ್ತಿದೆ. ಆ ಉತ್ತರ ಪ್ರದೇಶದಲ್ಲಿ ಈ ವರೆಗೆ ಇಂಥ ಒಂದು 
ಪ್ರಾಂತದ ಆರು ಪ್ರಮುಖ ನಗರಗಳಲ್ಲಿ ಅಲ್ಪ ಡಜನ್ ತಂಡಗಳು ಸಕ್ರಿಯವಾಗಿದ್ದು ಬೇರೆ 
ವಯಸ್ಸಿನ ಮಕ್ಕಳನ್ನು ಅಪಹರಿಸಿ ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಹರಡಿಕೊಂಡಿವೆ. 
ಅವರಿಗೆ ಆಸೆ ಆಮಿಷ ತೋರಿಸಿ ಪುಸಲಾಯಿಸಿ ಈ ಮಕ್ಕಳ ವ್ಯಾಪಾರ ಬೆಳಕಿಗೆ ಬಂದ 
ದೇಶದ ಇತರ ನಗರಗಳಲ್ಲಿ ಮಾರಾಟ ಮಾಡುವ ಘಟನೆ ಸ್ವಾರಸ್ಯಕರವಾಗಿದೆ. ಕಳೆದ ವರ್ಷ 
ಈ ಕಾರ್ಯ ಬಲು ಭರದಿಂದ ಸಾಗಲಾರಂಭಿಸಿದೆ. ಅಲಹಾಬಾದ್ ರೇಲ್ವೆ ಸ್ಟೇಶನ್ನಿನಲ್ಲಿ ರೇಲ್ವೆ 
ಉತ್ತರ ಪ್ರದೇಶದ ಔದ್ಯೋಗಿಕ ರಾಜಧಾನಿ ಪೋಲೀಸರು ಬಾಂಗ್ಲಾದೇಶದ ನಾಗರಿಕನಾದ 
ಯೆಂದು ಕರೆಯಲ್ಪಡುವ ಕಾನಪುರವೇ ಇದರ ಮುಹಮ್ಮದ್ ಶರೀಫ್ ಎಂಬವನನ್ನು ದಸ್ತಗಿರಿ 
ಮುಖ್ಯ ಕೇಂದ್ರವೆಂದು ನಂಬಲರ್ಹವಾದ ಸೂತ್ರ ಮಾಡಿ ಅವನ ವಶದಲ್ಲಿದ್ದ ೬ ಮಕ್ಕಳನ್ನು 
ಗಳಿಂದ ತಿಳಿದುಬಂದಿದೆ. ಶರೀರ ರಚನೆ ಮತ್ತು ಮುಕ್ತಗೊಳಿಸಿದರು . ಮಕ್ಕಳ ಮಾರಾಟಕ್ಕಾಗಿ 
ಯೋಗ್ಯತೆಗಳ ಆಧಾರದ ಮೇಲೆ ಇಲ್ಲಿಂದ ಇತರೆ ವ್ಯಕ್ತಿಯೊಬ್ಬನ ಬರುವಿಕೆಯ ನಿರೀಕ್ಷೆಯಲ್ಲಿದ್ದ 
ಡೆಗಳಿಗೆ ಕಳಿಸಲಾಗುತ್ತಿರುವ ಮಕ್ಕಳ ಬೆಲೆ ಒಂದು ನೆಂದು ಅವನನ್ನು ವಿಚಾರಣೆಗೊಳಪಡಿಸಿದಾಗ 
ಸಾವಿರದಿಂದ ಎರಡು ಸಾವಿರ ರೂಪಾಯಿಗಳ ತಿಳಿದುಬಂತು . 
ವರೆಗೆ ಎಂದು ಹೇಳಲಾಗುತ್ತಿದೆ. 

ಕಳೆದ ಒಂದು ವರ್ಷದಿಂದ ಈ ರೀತಿ ದೊರೆತ 
ಈ ರೀತಿ ಉತ್ತರ ಪ್ರದೇಶದಿಂದ ಅಪಹರಿಸಿ ಮಕ್ಕಳ ಆಧಾರದಿಂದ ತಿಳಿದುಬಂದ ಸಂಗತಿ 
ಅಥವಾ ಪುಸಲಾಯಿಸಿ ಸುಮಾರು ಹತ್ತು ಯೆಂದರೆ ಉತ್ತರ ಪ್ರದೇಶದಿಂದ ಮಕ್ಕಳನ್ನು 
ಸಾವಿರ ಮಕ್ಕಳನ್ನು ಇತರ ರಾಜ್ಯಗಳಿಗೆ ಕಳಿಸ ಅಪಹರಿಸಿ ಅಥವಾ ಪುಸಲಾಯಿಸಿ . ಆಂಧ್ರ 
ಲಾಗುತ್ತಿದೆಯೆಂದು ಅಂದಾಜು ಮಾಡಲಾಗಿದೆ. ಪ್ರದೇಶ, ಕರ್ನಾಟಕ , ಕೇರಳ, ಮಧ್ಯಪ್ರದೇಶ, 
ಸಾಮಾನ್ಯವಾಗಿ ಇತರ ಗ್ರಾಮೀಣ ಪ್ರದೇಶದ ರಾಜಸ್ಥಾನ, ಪಂಜಾಬ್ , ಮಹಾರಾಷ್ಟ್ರ 
ವರಾಗಿದ್ದು ೧೬ ವರ್ಷಗಳಿಗಿಂತ ಕಡಿಮೆ ವಯಸ್ಸಿ - ಮುಂತಾದ ರಾಜ್ಯಗಳಲ್ಲಿ ಮಾರಾಟ ಮಾಡ 
ನವರಾಗಿರುತ್ತಾರೆ. ಕೌಟುಂಬಿಕ ದುರ್ವ್ಯವಹಾರ ಲಾಗತ್ತಿದೆ. ಇತ್ತೀಚೆಗೆ ದೊರೆತ ಮಾಹಿತಿಯ 
ಮತ್ತು ಬಡತನದಿಂದ ಬೇಸತ್ತು ಮನೆಯಿಂದ ಪ್ರಕಾರ ನೇಪಾಳ ಮತ್ತು ಸಿಕ್ಕಿಂಗಳಲ್ಲೂ ಇಂಥ 
355 - 8 


೫೮ 


ಕಸ್ತೂರಿ, ಮಾರ್ಚ್ ೧೯೮೬ 


ಮಕ್ಕಳನ್ನು ಮಾರಾಟ ಮಾಡಲಾಗುತ್ತಿದೆ. ಕಾರ್ಯಕರ್ತರು ಪೋಲಿಸರ ವಿರುದ್ಧ ಆಂದೋ 

ಉತ್ತರ ಪ್ರದೇಶದ ಹಲವಾರು ಮಕ್ಕಳು ಳನವನ್ನೇ ಆರಂಭಿಸಿದರು . ಆಗ ದಾರಿ ಕಾಣದ 
ಜುನಾಗಢದ ಸಕ್ಕರೆ ಕಾರ್ಖಾನೆಯೊಂದರಲ್ಲಿ ಕೆಲಸ ಪೋಲೀಸರು ಇದಕ್ಕೆ ಜಾತೀಯತೆಯ ಬಣ್ಣ 
ಮಾಡುತ್ತಿರುವುದನ್ನೂ ಅವರೆಲ್ಲರನ್ನೂ ಒಬ್ಬ ಕೊಡಲು ಯತ್ನಿಸಿದರು . ಆದರೆ ಅವರು ಸಫಲ 
ಗುತ್ತೇದಾರನಿಗೆ ಮಾರಾಟಮಾಡಲಾಗಿತ್ತೆಂಬು - ರಾಗಲಿಲ್ಲ. ಕಾರಣ ಕಶ್ಮೀರಿ ಬಿಲ್ಕಿಂಗಿ ' ನ 
ದನ್ನೂ ಉತ್ತರ ಪ್ರದೇಶದ ಪೋಲೀಸರು ಪತ್ತೆ ಮಾಲಿಕ ಮತ್ತು ಅಪಹರಿಸಲ್ಪಟ್ಟ ಬಾಲಕ 
ಹಚ್ಚಿದ್ದಾರೆ. ಇದೇ ರೀತಿ ರಾಜಸ್ಥಾನದ ಗಣಿ ಇಬ್ಬರೂ ಮುಸಲ್ಮಾನರೆ! ಕೊನೆಗೆ ಪೊಲೀಸರು 
ಯಲ್ಲಿ ಕೆಲಸ ಮಾಡುವ ೧೬ ವರ್ಷದ ಒಬ್ಬ ಇದನ್ನು ಸಿ. ಐ . ಡಿ. ವಿಭಾಗಕ್ಕೆ ತನಿಖೆಗಾಗಿ 
ಬಾಲಕನನ್ನು ಪತ್ತೆ ಹಚ್ಚಲಾಯಿತು. ಹಗಲು ಒಪ್ಪಿಸಬೇಕಾಯಿತು. ಆದರೆ ಅದು ಏನು 
ಅವನು ಗಣಿಯಲ್ಲಿ ಕೆಲಸ ಮಾಡುವುದು ಮಾತ್ರ ' ರಿಪೋರ್ಟ್' ಕೊಟ್ಟಿತೆಂಬುದು ಈ ವರೆಗೆ 
ವಲ್ಲದೆ ರಾತ್ರಿ ಗುತ್ತೇದಾರನ ಮನೆಯಲ್ಲಿ ಯಾರಿಗೂ ತಿಳಿದುಬಂದಿಲ್ಲ! ಅಪಹರಣ 
ಕೆಲಸ ಮಾಡಬೇಕಾಗಿತ್ತು . ಅವನು ತನ್ನ ಯಜ ತಂಡದ ನಾಯಕನಿಗೆ ಉಚ್ಚ ಪೋಲೀಸ್ 
ಮಾನನಿಗೆ ಎಷ್ಟು ಹೆದರುತ್ತಿದ್ದನೆಂದರೆ ತಂದೆ ಅಧಿಕಾರಿಗಳೊಂದಿಗೆ ಸಂಪರ್ಕವಿದ್ದು ತನಿಖೆ 
ತಾಯಿಗಳು ಅವನನ್ನು ಕರೆದುಕೊಂಡು ಯನ್ನೇ ಬಚ್ಚಿಡಲಾಯಿತು ಎಂಬುದು ಸ್ಥಳೀಯ 
ಹೋಗಲು ಬಂದಾಗ ತನಗವರ ಪರಿಚಯವೇ ಜನರ ಆರೋಪ! ಅಪಹೃತ ಮಕ್ಕಳ ಕಣ್ಣು 
ಇಲ್ಲವೆಂದು ಹೇಳಿದನಂತೆ! 

ಕಿತ್ತು ಅವರನ್ನು ಬೇರೆಕಡೆ ಕಳಿಸುತ್ತಾರೆಂಬುದು 
ಕೆಲವು ದಿನಗಳ ಹಿಂದೆ ಸೀಲಮಪುರದಲ್ಲಿ ಇನ್ನು ಕೆಲವರ ಅನುಮಾನ ! ಅಪಹರಿಸಲ್ಪಟ್ಟ 
ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಮಕ್ಕಳನ್ನು ಮಕ್ಕಳನ್ನು ಶೋಧಿಸಲು ಪೋಲೀಸರು ಅಸ 
ನಾಪತ್ತೆಯಾಗಿಸುವ ತಂಡವೊಂದನ್ನು ಬಯಲಿ- ಮರ್ಥರಾಗಿರುವುದೇ ಇಂಥ ಊಹಾಪೋಹಗಳಿಗೆ 
ಗೆಳೆಯಲಾಯಿತು. ಅಪಹೃತ ಬಾಲಕನೊಬ್ಬ ಕಾರಣವಾಗಿರಲೂಬಹುದು. 
ನಿಂದಲೇ ಇದು ಸಾಧ್ಯವಾಯಿತು. ಆ ಬಾಲಕ ಸಾಮಾನ್ಯವಾಗಿ ಸಮಾಜದಲ್ಲಿ ಯಾವ ಸ್ಥಾನ 
ನನ್ನು ಸೀಲಮಪುರದ 'ಕಶ್ಮೀರಿ ಬಿಲ್ಡಿಂಗಿ'ನ ಮಾನಗಳೂ ಇಲ್ಲದ ಬಡ ತಂದೆ ತಾಯಿಗಳ 
ನೆಲಮಾಳಿಗೆಯಲ್ಲಿಡಲಾಗಿತ್ತು . ಹೇಗೊ ಏನೋ ಮಕ್ಕಳೇ ಹೆಚ್ಚಾಗಿ ಅಪಹರಿಸಲ್ಪಡುತ್ತಾರೆ. 
ನೆಲಮಾಳಿಗೆಯ ಬಾಗಿಲು ತೆರೆದಿದ್ದಾಗ ಆ ಬಾಲಕ ಪೋಲೀಸರು ಅಪಹರಣದ ರಿಪೋರ್ಟನ್ನೇ ತೆಗೆದು 
ಗಟ್ಟಿಯಾಗಿ ಅರಚಿಕೊಂಡದ್ದರಿಂದ ರಹಸ್ಯ ಬಯ ಕೊಳ್ಳುವುದಿಲ್ಲ. ಯಾರಾದರೊಬ್ಬ ರಾಜಕೀಯ 
ಲಾಯಿತು. ಪೋಲೀಸ್ ಡೈರಿಯಲ್ಲಿ ಈ ರೀತಿ ಮುಖಂಡನ ಶಿಫಾರಸು ದೊರೆತರೆ ಆಗ ಮಾತ್ರ 
ಉಲ್ಲೇಖ ದೊರೆಯುತ್ತದೆ - “ ೧೮ ಮೇ ೧೯೮೩ ಅವರು ರಿಪೋರ್ಟ್ ದಾಖಲೆ ಮಾಡಿಕೊಳ್ಳು 
ರಂದು ಚಮನ್ ಮಹಮ್ಮದ ಎಂಬ ವ್ಯಕ್ತಿಯ ತಾರೆ ಎಂಬುದು ಸಾಮಾನ್ಯ ಜನರ ದೂರು. 
ಪತ್ನಿಯು ತನ್ನ ಸಂಬಂಧಿಕರೊಬ್ಬರ ಮಗ ತಂದೆ ತಾಯಿಗಳು ತಮ್ಮ ಅಪಹೃತ ಮಕ್ಕಳ 
ಅಜೀಜ್ ಅಹಮದ್ ಎಂಬವನನ್ನು ಅಪಹರಿಸಿ ಹೆಸರುಗಳನ್ನು ಹೇಳಿದರೂ ಪೋಲೀಸರು ಏನೂ 
ಸೀಲಮಪುರದ ಕಶ್ಮೀರಿ ಬಿಂಗಿನಲ್ಲಿ ಇಡ ಮಾಡದಂಥ ಉದಾಹರಣೆಗಳೂ ಇವೆ. 
ಲಾಗಿದೆ ಎಂದು ದೂರಿದ್ದಾರೆ.” ದೂರು ಬಂದ ಕೇವಲ ಹಣಕ್ಕಾಗಿ ಈ ಅಪಹರಣಗಳು 
ನಂತರವೂ ಪೋಲೀಸರು ವಿಷಯವನ್ನು ಹತ್ತಿಕ್ಕ ನಡೆಯುತ್ತಿಲ್ಲ. ಏಕೆಂದರೆ ಹಣಕ್ಕಾಗಿ ಶ್ರೀಮಂತ 
ಬಯಸಿದಾಗ ಇಡೀ ಸೀಲಮಪುರದಲ್ಲಿ ಮಕ್ಕಳನ್ನು ಅಪಹರಿಸಿದಾಗ , ಅವರ ಅಪೇಕ್ಷೆಗೆ 
ಕ್ರೋಧಾಗ್ನಿ ವ್ಯಾಪಿಸಿ ಸ್ಥಳೀಯ ಸಾಮಾಜಿಕ ಅನುಗುಣವಾಗಿ ಹಣ ಕೊಡದಿದ್ದರೆ ಅಂಥ ಮಕ್ಕ 


೫೯ 
ಮಕ್ಕಳ ಅಪಹರಣ ಹೇಗೆ? ಏಕೆ? 
ಳನ್ನು ಕೊಂದು ಶವವನ್ನು ಅಕ್ಕಪಕ್ಕದಲ್ಲೆಲ್ಲಾ ಬೃರು ಆರೋಪ ಹೊರಿಸಿ ತಮ್ಮನ್ನು ರಕ್ಷಿಸಿ 
ದರೂ ಎಸೆಯಲಾಗುತ್ತದೆ. 

ಕೊಳ್ಳಬಯಸುತ್ತಾರೆ. ಆದರೆ ಅಪಹರಣಕಾರರು 
ಕಳೆದ ವರ್ಷ ೫೪೬ ಮಕ್ಕಳ ಅಪಹರಣ ಮಗುವನ್ನು ಕೊಂದುಹಾಕಿದ್ದಾರೆಂದು ಹೇಳ 
ವಾಯಿತಾದರೆ ಅವರಲ್ಲಿ ೪೮೬ ಮಕ್ಕಳ ಮಾಹಿತಿ ಲಾಗುತ್ತಿದೆ. 
ದೊರಕಿದೆಯೆಂದು ಲೋಕಸಭೆಯಲ್ಲಿ ಉಪ ಇನ್ನೊಂದು ಉದಾಹರಣೆ ಈ ರೀತಿಯಿದೆ: 
ಗೃಹಮಂತ್ರಿಗಳಿಗೊಮ್ಮೆ ಹೇಳಿದ್ದರು. ಉಳಿದ ಸುಂದರ ಎಂಬ ಬಾಲಕಿ ಕಾಲಬಾಜಿಯಲ್ಲಿ ಕಾಣೆ 
೬೦ ಮಕ್ಕಳು ಎಲ್ಲಿದ್ದಾರೆಂಬುದು ಇನ್ನೂ ಯಾದಳು. ಅವಳ ತಂದೆ ಮಿಶ್ರಾಗೆ ಒಂದು 
ಗೊತ್ತಾಗಿಲ್ಲ. ಉಪ ಗೃಹಮಂತ್ರಿ ಶ್ರೀ ವೆಂಕಟ- ಬೀಡಾ ಅಂಗಡಿಯಿದೆ. ಮೊಹಮ್ಮದ್ ಎಂಬ 
ಸುಬ್ಬಯ್ಯನವರು ೧೯೩೫ರಲ್ಲಿ ಈ ೨೩ ಮಕ್ಕಳು ವ್ಯಕ್ತಿಯ ಮೇಲೆ ಅವನಿಗೆ ಸಂದೇಹ. ಅವನು 
ನಾಪತ್ತೆಯಾದ್ದಾರೆಂದು ಹೇಳಿದರು. ಆದರೆ ಸೀಲಮ್‌ಪುರದ ನಿವಾಸಿಯೆಂದು ಹೇಳುತ್ತಾರೆ. 
ದಿಲ್ಲಿಯ ಅಲೀಪುರ ಜೈಲಿನಿಂದ ಮಾರ್ಚ್ ೨೯ ಅವನು ಕಲ್ಲು ಸಕ್ಕರೆ ಮಾರಾಟ ಮಾಡಲು. 
ರಂದು ೪೩ ಮಕ್ಕಳು ಕಾಣೆಯಾಗಿದ್ದು ಅವರಲ್ಲಿ ದಿನಂಪ್ರತಿ ಕಾಲಬಾಜಿಗೆ ಬರುತ್ತಿದ್ದ . ಆ ಬಾಲಕಿ 
೨೯ ಮಕ್ಕಳು ಇನ್ನೂ ಪತ್ತೆಯಾಗಿಲ್ಲವೆಂಬುದು ಯೊಂದಿಗೆ ಸಾಕಷ್ಟು ಸ್ನೇಹವನ್ನೂ ಬೆಳಸಿಕೊಂ. 
ತನಿಖೆಯಿಂದ ವ್ಯಕ್ತವಾಯಿತು. ಅಂದು ಚೌಕಿ ಡಿದ್ದ. ಬಾಲಕಿ ಕಾಣೆಯಾದಂದು ಅವನ ಬುಟ್ಟಿ 
ದಾರನಿಗೆ ಯಥೇಚ್ಛ ಕುಡಿಸಿ ವ್ಯವಸ್ಥಿತವಾಗಿ ಯೇನೋ ಸಿಕ್ಕಿತು , ಆದರೆ ಅವನು ನಾಪತ್ತೆ 
ಮಕ್ಕಳನ್ನು ಅಪಹರಿಸಲಾಗಿತ್ತು . 

ಯಾಗಿದ್ದ, ಆ ಬುಟ್ಟಿಯನ್ನು ಮಿಶ್ರಾ ಮನೆಗೆ 
- ಅಪಹೃತ ಮಕ್ಕಳು ಎಲ್ಲಿಗೆ ಹೋಗುತ್ತಾರೆ ತೆಗೆದುಕೊಂಡು ಬಂದ. ಅನಂತರ ಅದನ್ನು 
ರೆಂಬುದು ಒಂದು ರಹಸ್ಯವಾಗಿಯೇ ಉಳಿ ಪೋಲೀಸರು ತೆಗೆದುಕೊಂಡು ಹೋದರು. ಮಿಶ್ರಾ 
ದಿದೆ. ಸೀಲಮ್‌ಪುರದಲ್ಲಿ ಅಪಹರಣಕಾರರ ತನ್ನ ಸಂದೇಹ ನಿರಾಧಾರವಲ್ಲವೆಂದು ಹೇಳು 
ಒಂದು ತಂಡವಿದೆಯೆಂದು ಅನುಮಾನಿಸುತ್ತಾರೆ. ತಾನೆ. ಯಾಕೆಂದರೆ , ಅಂದು ಕೆಲವು ಅಪರಿಚಿತ 
ಅಲ್ಲಿಯ ಹಲವಾರು ಕಟ್ಟಡಗಳಲ್ಲಿ ನೆಲಮಾಳಿಗೆ ವ್ಯಕ್ತಿಗಳು ಅರ್ಥಗರ್ಭಿತ ರೀತಿಯಲ್ಲಿ ಮೊಹ 
ಗಳಿವೆ. ಅಲ್ಲಿ ಮಕ್ಕಳನ್ನಿಟ್ಟು ಅವರ ರಕ್ತ ಮ್ಮದ್ ಖಾನನ ಕುರಿತು ಅವನಲ್ಲಿ ವಿಚಾರಿಸಿ 
ತೆಗೆಯಲಾಗುತ್ತಿದೆಯೆಂದು ಭಾವಿಸಲಾಗಿದೆ. ದರು . ಕೆಲ ದಿನಗಳ ಬಳಿಕ ಮೊಹಮ್ಮದ್ ಖಾನನ 
ಯಾಕೆಂದರೆ , ಅಲ್ಲಿ ಲಾರಿ ಕಾರು ಇತ್ಯಾದಿಗಳ ಜತೆಗಿರುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಮಿಶ್ರಾ, 
ಓಡಾಟ ತುಂಬಾ ಇರುತ್ತದೆ ಮಾತ್ರವಲ್ಲ, ರಹಸ್ಯ ಹಿಡಿಸಿದ. ಪೋಲೀಸರು ವಿಚಾರಿಸಿದಾಗ ಖಾನ್ 
ಪೂರ್ಣ ಧ್ವನಿಗಳೂ ಕೇಳಿಸುತ್ತಿರುತ್ತವೆಯೆಂದು ಬರೇಲಿಗೆ ಹೋಗಿರುವನೆಂದು ತಿಳಿಯಿತು. ಅವ 
ಹೇಳಲಾಗುತ್ತದೆ. 

ನನ್ನು ಹಿಡಿಯಲು ಬರೇಲಿಗೆ ಹೋಗಬೇಕೆಂದೂ 
ಕೆಲ ಕಾಲದ ಹಿಂದೆ ಸೀಲರ್‌ಪುರದಲ್ಲಿ ಅದರ ಖರ್ಚು ಮಿಶ್ರಾ ಕೊಡಬೇಕೆಂದೂ 
ರೇಣಿ ಎಂಬ ಬಾಲಕಿ ಅಪಹರಿಸಲ್ಪಟ್ಟಳು. ಆಕೆ ಪೋಲೀಸರು ಹೇಳಿದರು . ಮಿಶ್ರಾ ಒಪ್ಪಿದ. ಆದರೆ 
ಅಲ್ಲಿ ಎರಡನೇ ತರಗತಿಯಲ್ಲಿ ಓದುತ್ತಿದ್ದಳು . ಪೋಲೀಸರು ಮೊಹಮ್ಮದ್ ಖಾನನನ್ನೇ ಕರೆಸಿ 
ಆಕೆ ಕಾಣೆಯಾದ ರಿಪೋರ್ಟು ದಾಖಲಾದುದು ದರು . ಒಂದು ದಿನ ಅಕಸ್ಮಾತಾಗಿ ಮಿಶ್ರಾನನ್ನು 
ಗಾಂಧೀನಗರ ಪೋಲೀಸ್ ಸ್ಟೇಶನ್ನಿನ ಹದ್ದಿನಲ್ಲಿ. ಕರೆಸಿ ಮೊಹಮ್ಮದ ಖಾನ್ ಪೋಲೀಸ್ ಆಫೀಸರ 
ಆದರೆ ಅವಳ ಶವ ಪತ್ತೆಯಾದುದು ಕೃಷ್ಣ - ರೊಬ್ಬರ ಸ್ನೇಹಿತನೆಂದೂ , ಅವನೆಂದೂ ಇಂಥ 
ನಗರ ಪೋಲೀಸ್ ಸ್ಟೇಶನ್ನಿನ ಹದ್ದಿನಲ್ಲಿ. ಹೀಗಾಗಿ ಹೇಯ ಕಾರ್ಯ ಮಾಡಲಾರನೆಂದೂ ಆದರೂ 
ಎರಡೂ ಸ್ಟೇಶನ್ನಿನವರೂ ಒಬ್ಬರ ಮೇಲೊ - ತಾವು ವಿಚಾರಿಸುವದಾಗಿಯೂ ಹೇಳಿದರು . 


೬೦ 


ಕಸ್ತೂರಿ, ಮಾರ್ಚ್ ೧೯೮೬ 


ಇತ್ತೀಚಿನ ಒಂದು ಘಟನೆ. ಶಾಪದರಾದ ಹೀಗಾಗಿ ಶ್ರೀಮಂತ ರೋಗಿಗಳು ಖಾಸಗಿ 
ಆಸ್ಪತ್ರೆಯೊಂದರಲ್ಲಿ ಸೀಮಾಪುರಿಯ ಮಜದೂರ ಬ್ಲಡ್ ಬ್ಯಾಂಕ್‌ಗಳಿಂದ ರಕ್ತ ಪಡೆಯುವ 
ಶೇಖ ಸಪೂರ್ ಎಂಬವನ ಮಗ ವಿಚಿತ್ರ ರೀತಿ ವ್ಯವಸ್ಥೆ ಮಾಡುತ್ತಾರೆ. 
ಯಲ್ಲಿ ಕಾಣೆಯಾದ ಚಿಕಿತ್ಸೆ ಪಡೆಯುತ್ತಿದ್ದ ದಿಲ್ಲಿಯಲ್ಲಿ ಪ್ರತಿ ದಿನ ೬೦ ರಿಂದ ೮೦ 
ತಂದೆಯೊಂದಿಗೆ ಮಗುವೂ ಇತ್ತು . ತಾಯಿ ಸಾವಿರ ಯುನಿಟ್ ರಕ್ತದ ಅವಶ್ಯಕತೆಯಿದೆ. 
ಆಸ್ಪತ್ರೆಯಿಂದ ಅದನ್ನು ಕರೆದುಕೊಂಡು ಆದರೆ ದಿಲ್ಲಿಯಲ್ಲಿ ಇಷ್ಟು ಯುನಿಟ್ ರಕ್ತ 
ಹೋಗಲು ಬಂದಾಗ ಮಗು ನಾಪತ್ತೆ ದೊರೆಯುವುದಿಲ್ಲ . ಅಲ್ಪ ಸ್ವಲ್ಪ ರಕ್ತ ರೋಗಿ 
ಯಾಗಿತ್ತು . 

ಗಳ ಸಂಬಂಧಿಕರಿಂದ ಮತ್ತು ಮಿತ್ರರಿಂದ 
ಈ ರೀತಿಯ ಮಕ್ಕಳ ಅಪಹರಣ ಏಕಾ ದೊರೆಯುತ್ತದೆ. ಇಂಡಿಯನ್ ರೆಡ್ ಕ್ರಾಸ್ 
' ಗುತ್ತಿದೆ? ಅವರನ್ನು ಎಲ್ಲಿಗೆ ಕೊಂಡೊಯ್ದು ಸೊಸೈಟಿಯಿಂದ ೨೫ ಸಾವಿರ ಯುನಿಟ್ ರಕ್ತ 
ತಾರೆ? ಇತ್ಯಾದಿ ಪ್ರಶ್ನೆಗಳು ಉತ್ತರಿಸಲಾಗದೇ ದೊರೆಯುತ್ತದೆ. ಹೀಗೆ ಒಟ್ಟು ೩೫ ರಿಂದ ೪೦ 
ಉಳಿದಿವೆ. ಮಕ್ಕಳನ್ನು ಅಪಹರಿಸಿ ಅವರ ಸಾವಿರ ಯುನಿಟ್‌ಗಳಷ್ಟು ರಕ್ತ ಪ್ರತಿ ದಿನ 
ರಕ್ತ ತೆಗೆಯಲಾಗುತ್ತಿದೆ ಮತ್ತು ಅವರ ದೊರೆಯುತ್ತದೆ. ಇದಲ್ಲದೆ ರಕ್ತದಾನವನ್ನೇ 
ಅಂಗಾಂಗಗಳನ್ನು ಹೊರಗೆ ಕಳಿಸಲಾಗುತ್ತಿದೆ; ಉದ್ಯೋಗವಾಗಿ ಮಾಡಿಕೊಂಡವರೂ ಹೆಸರು 
ಇವಕ್ಕೆಲ್ಲ ಕೇಂದ್ರಗಳು ಕರಾವಲ ಮತ್ತು ಶಕರ ಬದಲಿಸಿ ಆಗಾಗ ರಕ್ತ ಕೊಡುತ್ತಿರುತ್ತಾರೆ. 
ಪುರ ಎಂಬುದು ಜನರ ಅನುಮಾನ, 

ಶಾರೀರಿಕ ಮತ್ತು ನೈತಿಕ ದೃಷ್ಟಿಯಿಂದ ಒಬ್ಬ 
ಜನರ ಈ ಅನುಮಾನ ಆಧಾರರಹಿತವಲ್ಲ ವ್ಯಕ್ತಿಯಿಂದ ಮೂರು ತಿಂಗಳಲ್ಲಿ ಒಂದಕ್ಕಿಂತ 
ಎಂದು ದಿಲ್ಲಿಯ ಪರಿಸ್ಥಿತಿಯನ್ನು ಸ್ವಲ್ಪ ಪರಿ ಹೆಚ್ಚು ಬಾರಿ ರಕ್ತ ತೆಗೆದುಕೊಳ್ಳಬಾರದು . 
ಶೀಲಿಸಿದರೆ ಯಾರಿಗೂ ಅನಿಸದಿರದು. ದಿಲ್ಲಿಯ ಆದರೆ ಬಡವರು , ಅದರಲ್ಲೂ ಕುಡಿತದ ಅಭ್ಯಾಸ 
ಆಸ್ಪತ್ರೆಗಳಲ್ಲಿ ರಕ್ತದ ಕೊರತೆ ಬಹಳ ಇದೆ. ವಿರುವವರು ಇದಾವುದನ್ನೂ ಲೆಕ್ಕಿಸದೆ ಹಣ 
ರೋಗಿಗಳ ಜತೆ ಅವರ ಬಂಧು ಬಳಗದವರು, ಕ್ಯಾಗಿ ರಕ್ತವನ್ನು ಮಾರುತ್ತಾರೆ. ಅವರಿಂದ 
ಸ್ನೇಹಿತರು ಬಹಳ ಮಂದಿ ಇದ್ದರೂ ರೋಗಿ ೪೦ ರಿಂದ ೧೦೦ ರೂಪಾಯಿಗಳ ತನಕ ಬಾಟಲಿ 
ಗಳಿಗೆ ರಕ್ತದಾನ ಮಾಡಲು ಎಲ್ಲರೂ ಹಿಂಜರಿ ಯೊಂದಕ್ಕೆ ಕೊಟ್ಟು ಕೊಂಡುಕೊಂಡು ೧೦೦ 
ಯುತ್ತಾರೆ ಎಂದು ಡಾಕ್ಟರರು ಹೇಳುತ್ತಾರೆ. ರಿಂದ ೨೫೦ ರೂಪಾಯಿಗಳ ತನಕ ಅದನ್ನು 
ರೋಗಿಗಳ ಸಂಬಂಧಿಕರೇ ರಕ್ತದಾನ ಮಾಡ ಮಾರಲಾಗುತ್ತಿದೆ! | 
ಬೇಕೆಂಬ ನಿಯಮವನ್ನು ಇತ್ತೀಚೆಗೆ ಆಸ್ಪತ್ರೆ ದಿಲ್ಲಿಯಲ್ಲೇ ಇಷ್ಟು ರಕ್ತದ ಆವಶ್ಯಕತೆಯಿರು 
ಗಳಲ್ಲಿ ಜಾರಿ ಮಾಡಿರುವರಾದರೂ ತುರ್ತು ವಾಗ ಅಲ್ಲಿಂದ ಅದನ್ನು ಹೊರಗೆ ಹೇಗೆ ಕಳಿಸ 
ಪರಿಸ್ಥಿತಿಯಲ್ಲಿ ಅನ್ಯರಿಂದಲೂ ರಕ್ತ ಪಡೆಯಲಾಗುತ್ತಿದೆ? ಈ ಅಪಹೃತ ಮಕ್ಕಳಿಗೂ 
ಬೇಕಾಗುತ್ತದೆ. ಆಸ್ಪತ್ರೆಯೆ , ರಕ್ತ ಒದ ರಕ್ತಕ್ಕೂ ಏನಾದರೂ ಸಂಬಂಧವಿದೆಯೇ 
ಗಿಸಬೇಕೆಂದೂ ಅದಕ್ಕಾಗಿ ಎಷ್ಟೇ ಹಣ ಖರ್ಚಾ ಎಂಬುದು ಒಂದು ರಹಸ್ಯವಾಗಿದೆ. ಈ ಸಮಸ್ಯೆ 
ದರೂ ತಾವು ಕೊಡಲು ಸಿದ್ದರೆಂದೂ ರೋಗಿ ಯನ್ನು ಪರಿಹರಿಸಲು ಸರಕಾರ ಪ್ರಾಮಾಣಿಕ 
ಗಳ ಮನೆಯವರು ಆಗ್ರಹಪಡಿಸುತ್ತಾರೆ. ವಾಗಿ ಪ್ರಯತ್ನಿಸುವುದೆ ? 


ಮಂಜುಗಡ್ಡೆ ಗಳ 
ಬೆಂಕಿಯುಂಡೆಗಳಾಗಬಹುದು 


ಪ್ರಳಯ 
ಹೀಗೂ ಬರುತ್ತದೆ 


ಜಿ, ಆರ್ . ರಂಗಸ್ವಾಮಯ್ಯ , 


JOಲಂಬಿಯಾದ ರಾಜಧಾನಿ ಬೊಗೊಟಾ ಕೊಚ್ಚಿಹೋಯಿತು. ಆರ್ಮೆರೋ ನಗರದ ಮಹಾ 
ದಿಂದ ೧೬೦ ಕಿಲೋಮೀಟರ್ ದೂರದಲ್ಲಿ ಹಿಮಾ ಪೌರ ರಾಡ್ರಿಗ್ಸ್ ಅವರು ಸಹಾಯಕ್ಕಾಗಿ 
ಚ್ಛಾದಿತವಾದ ೪, ೭೦೦ ಮೀಟರ್ ಎತ್ತರದ ದೂರವಾಣಿಯನ್ನು ಎತ್ತಿಕೊಂಡಾಗಲೇ ಈ 
ಒಂದು ಸುಂದರ ಬೆಟ್ಟವಿದೆ . ಇದರ ಹೆಸರು ನೆವಾ ಜ್ವಾಲಾಮುಖಿಯ ಕೆನ್ನಾಲಿಗೆಗೆ ತುತ್ತಾಗಿದ್ದಾ 
ಡೊಡೆಲ್ ರೂಮಿಜ್ , ಪ್ರಕೃತಿಯ ಮಡಿಲಲ್ಲಿನ ರೆಂದರೆ ಇಡೀ ನಗರ ಎಷ್ಟು ಬೇಗ ನಿರ್ನಾಮ 
ಈ ರಮ್ಮ ಸ್ಥಳದಲ್ಲಿ ಆರ್ಮೆರೋ ಎಂಬ ೨೦ ವಾಗಿದೆ ಎಂಬ ಅಂದಾಜು ಸಿಗುತ್ತದೆ. ಪ್ರತ್ಯಕ್ಷ 
ಸಾವಿರ ಜನಸಂಖ್ಯೆಯುಳ್ಳ ನಗರವಿದೆ. ನವಂಬರ್ ದರ್ಶಿಗಳ ಪ್ರಕಾರ ಇಲ್ಲೊಂದು ಪ್ರಕೃತಿಯ 
೧೩ - ೧೪ರ ರಾತ್ರಿ ಈ ನಗರದ ಜನ ನಿದ್ರಾ ಮಡಿಲಲ್ಲಿ ಸುಂದರ ನಗರ ಇತ್ತು ಎಂಬುದೂ 
ದೇವಿಯ ತೋಳೆಕ್ಕೆಯಲ್ಲಿ ಸುಂದರ ಸ್ವಪ್ಪ ಗೊತ್ತಾಗದಂತೆ ಈಗ ಇಲ್ಲಿ ಬೂದಿಯ ರಾಶಿ 
ಗಳನ್ನು ಕಾಣುತ್ತಿದ್ದಾಗ ಭಯಂಕರ ವಿಸ್ಫೋಟ ಸಮುದ್ರದ ಬಳಿಯ ಮರಳ ದಂಡೆಯಂತೆ 
ವೊಂದು ಈ ನಿವಾಸಿಗಳು ಕಾಣುತ್ತಿದ್ದ ಬಿದ್ದಿದೆ. 
ಹೊಂಗನಸುಗಳೆಲ್ಲವನ್ನೂ ನುಚ್ಚುನೂರು ಬೊಗೊಟಾ ರೇಡಿಯೋ ಪ್ರಕಾರ ಈ ಜ್ವಾಲಾ 
ಮಾಡಿತು. ಈ ಬೆಟ್ಟ ಈ ಜನರಿಗೆ ಅದು ಮುಖಿಯ ತಾಂಡವ ನೃತ್ಯ ಭಯಂಕರ ವಿಸ್ಕೋ 
ವರೆಗೂ ಸ್ಫೂರ್ತಿಯ ನೆಲೆಯಾಗಿತ್ತು . ಆದರೆ ಟದ ಡಮರುಗದ ಸದ್ದಿನೊಂದಿಗೆ ಆರಂಭವಾಗಿ, 
ಭಾರತೀಯ ಕಾಲಮಾನದ ಪ್ರಕಾರ ನವಂಬರ್ ಇದ್ದಕ್ಕಿದ್ದಂತೆ ಚಂಡಮಾರುತಗಳ ತನನತಾನ 
೧೪ರ ಸಂಜೆ ೫ - ೩೦ಕ್ಕೆ ಈ ಬೆಟ್ಟದ ಗರ್ಭ ಗಳೊಂದಿಗೆ ಆಕಾಶದಿಂದ ಬೆಂಕಿಯ ಮಳೆಗೆ 
ದಿಂದ ಬೆಂಕಿಯ ನದಿಗಳು ಹರಿಯತೊಡಗಿದವು. ರೆದು ನೋಡುನೋಡುತ್ತಿದ್ದಂತೆಯೇ ಬೆಂಕಿಯ 
ಭಯಂಕರಸ್ಫೋಟದೊಂದಿಗೆ ಕಾರುವ ಬೆಂಕಿಯ ಕೆಸರು ಹರಿದು ಲಯವಾಯಿತು. ಜೊತೆಗೆ 
ಉಂಡೆಗಳು , ಧಗಧಗಿಸುವ ಜ್ವಾಲೆಗಳೊಡನೆ ಎಲ್ಲರನ್ನೂ ಸುಮ್ಮನಾಗಿಸಿತ್ತು . ಎಲ್ಲವನ್ನೂ 
ಈ ಬೆಟ್ಟದ ಸುಮಾರು ೫೦ ಕಿಲೋಮೀಟರ್ ಕಬಳಿಸಿತ್ತು . ಮಂಜುಗಡ್ಡೆಗಳೂ ಕರಗಿ ಕೆಂಡ 
ದೂರದ ಆರ್ಮೆರೊ ನಗರ ಬೆಂಕಿಯ ನದಿಯಲ್ಲಿ ವಾಗಿ ಹರಿಯತೊಡಗಿದ್ದುವು. 

೬೧. 


೬೨ 


ಕಸ್ತೂರಿ, ಮಾರ್ಚ್ ೧೯೮೬ 


ಈಗ ಆರ್ಮೆರೊ ನಗರದಲ್ಲಿ ನೂರು ಆ ಕಟ್ಟಡದ ಮಾಳಿಗೆ ಬಿದ್ದು ಮೂರು ದಿ 
ಮನೆಗಳು ಮಾತ್ರ ಉಳಿದಿವೆ. ಸತ್ತು ಬದುಕಿ ಗಳಾಗಿದ್ದರೂ ಹೊರತೆಗೆದಾಗ ಈತ ಬದುಕಿದ್ದ 
ರುವ ಸುಮಾರು ೧೫೦೦ ಜನರು ಮನೆಯ ಸೆರೆಮನೆಯಲ್ಲಿ ಏನೋ ವಿಸ್ಫೋಟಗೊಂಡ 
ಮಾಳಿಗೆ, ಗಿಡಗಳ ಆಸರೆ ಪಡೆದು ಜೀವ ಹಿಡಿದಿ - ತಾನಿದ್ದ ಮಾಳಿಗೆ ಬಿದ್ದು ಹೋಗಿದೆಯೆಂಬುದಷ್ಟೆ 
ದ್ದರು . ಈ ಜ್ವಾಲಾಮುಖಿಯ ಸುತ್ತಮುತ್ತ ಅವನಿಗೆ ಗೊತ್ತು . ಉಳಿದೆಲ್ಲರ ಭಾಗ 
ಲಿನ ಮರಿಲಾ , ಕೈಸಾಂಬಿಯಾಕಾ ಹಾಗೂ ' ದುರ್ಭಾಗ್ಯ 'ಕ್ಕೆ ತುತ್ತಾಗಿದ್ದರೆ ಗಲ್ಲು ಶಿಕ್ಷೆಯವ 
ಲಿಬಾನೊ ಪ್ರಾಂತಗಳೂ ಹಾನಿಗೊಳಗಾಗಿವೆ. ' ಭಾಗ್ಯ ' ದ ಬಾಗಿಲು ತೆರೆದಿತ್ತು . ಪ್ರಾಣಹಾನಿ 
ಈ ಸ್ಫೋಟಸ್ಥಳದಿಂದ ೪೦೦ ಕಿಲೋಮೀಟರ್ ಸಂಪತ್ತಿನ ಹಾನಿಯ ದೃಷ್ಟಿಯಲ್ಲಿ ಇದು ಈ 
ದೂರದ ವೆನೆಜುಲಾದಲ್ಲೂ ಜ್ವಾಲಾಮುಖಿಯ ಶತಮಾನದ ಬಹು ದೊಡ್ಡ ದುರಂತವೆನ್ನಲಾಗಿದೆ 
ಧೂಳು ಹರಡಿದೆ. ರಕ್ಷಣಾ ಕಾರ್ಯಕ್ಕಾಗಿ ಈ ಎರಡು ಜ್ವಾಲಾಮುಖಿಗಳಿಗೂ ಮಿ 
ಧಾವಿಸಿದ ಹೆಲಿಕಾಪ್ಟರುಗಳು ಕಾವನ್ನು ತಾಳ ಲಾದ ದುರಂತ ೧೮೮೩ ರ ಆಗಸ್ಟ್ ೨೭ ರಂದ 
ಲಾರದೆ ಹಿಮ್ಮರಳಬೇಕಾಯಿತು. 

ಜಾವಾ - ಸುಮಾತ್ರಾದ ನಡುವಿನ ಕ್ರಾಕಾಟೊವೆ 

ಪರ್ವತ ಪ್ರದೇಶದಲ್ಲಿ ಘಟಿಸಿತು. ಇದರ 
ಜ್ವಾಲಾಮುಖಿ ದುರಂತಗಳ ಸರಮಾಲೆ 

ಸ್ಫೋಟದ ಸದ್ದು ೩, ೦೦೦ ಮೈಲಿನ ವರೆಗೆ 
ಇದೇ ಶತಮಾನದ ಮೊದಲ ಭಾಗದಲ್ಲಿ ಕೇಳಿಸಿತು. ಇದರಿಂದಾಗಿ ಸಮುದ್ರದ ಅಲೆಗಳ 
ಅರ್ಮೆರೊದ ನೆವಾಡೋ ಜ್ವಾಲಾಮುಖಿಗಿಂತ ಎದ್ದು ಅಲ್ಲೋಲಕಲ್ಲೋಲವಾಗಿ ಹಲವಾರ 
ಭೀಕರವಾದ ಮೌಂಟ್ ಪೀಲಿ ಜ್ವಾಲಾಮುಖಿಯು ದೊಡ್ಡ ಹಡಗುಗಳು ಮುಳುಗಿ ಹೋದವು 
ಸ್ಫೋಟವಾಗಿತ್ತು . ೧೯೦೨ರ ಮೇ ೮ ರಂದು ಸ್ಫೋಟವಾಗುತ್ತಲೇ ಕ್ರಾಕಾಟೊವಾ ನಗರದ 
ಬೆಳಿಗ್ಗೆ ಪೀಲಿ ಪರ್ವತದ ಗರ್ಭದಿಂದ ಭುಗಿ ಮೇಲೆ ದಟ್ಟ ಹಳದಿ ಹೊಗೆ ಕವಿದು ಕತ್ತಲಾ 
ಲೆದ್ದ ಇದು ಪ್ರೆಚ್ ಕರೆಬಿಯನ್‌ನ ಸೆಂಟ್ ಯಿತು. ಲಾವಾರಸದ ಗಟ್ಟಿ ಕೆಸರಿನ ಮ 
ಪಿಯಾರೆ ಕಸಬಾವನ್ನು ನಿರ್ನಾಮ ಮಾಡಿತ್ತು . ೧೦೦ ಮೈಲುಗಳ ವರೆಗೆ ಬಿತ್ತು . ೪೦ ಮೈಲಿ 
ಸುಮಾರು ೩೦ , ೦೦೦ ಜನ ಸತ್ತರು. ಈ ವರೆಗೆ ಗಂಟೆಗೆ ೩ ಅಡಿಯಂತೆ ಒಂದೇ ಸಮ 
ಪರ್ವತದಿಂದ ಹೊರ ಹೊಮ್ಮಿದ ಬೆಂಕಿಯ ಬೂದಿಯ ಮಳೆ ಸುರಿಯಿತು, ೩೬ , ೦೦೦ ಜನ 
ಉಂಡೆಗಳು ಕಣ್ಣು ಮಿಟುಕಿಸುವುದರೊಳಗೆ ಎಲ್ಲ ಸತ್ತರು. ಸಕಲ ಜೀವಜಂತುಗಳೊಂದಿಗೆ ಸಸ್ಯ 
ವನ್ನೂ ಕಬಳಿಸಿದ್ದವು. ಕೇವಲ ಮೂರು ನಿಮಿಷ ವರ್ಗ , ಕಟ್ಟಡಗಳೆಲ್ಲಾ ನೆಲಸಮವಾದುವು 
ಗಳಲ್ಲಿ ಹತ್ತಿರವಿದ್ದ ಸೇಂಟ್ ಪಿಯರ್ ಕಸಬಾ ದಟ್ಟವಾದ ಧೂಳು ಸುಮಾರು ೩೦೦ , ೦೦೦ 
ಸಂಪೂರ್ಣವಾಗಿ ಬೂದಿಯಾಯಿತು. ಜೀವ ಚದರ ಮೈಲು ಕ್ಷೇತ್ರದಲ್ಲಿ ಹಾರಾಡಿತು . 
ಜಂತುಗಳಂತಿರಲಿ, ದೊಡ್ಡ ದೊಡ್ಡ ಕಟ್ಟಡ ಕೊನೆಗೆ ಈ ಲಾವಾರಸ ಸಮುದ್ರಕ್ಕೆ ಹರಿದು 
ಗಳೂ ಬೂದಿಯ ರಾಶಿಯಲ್ಲಿ ಲೀನವಾದವು. ಶಾಂತವಾಯಿತು. ಸ್ಮಶಾನ ಮೌನ ಆವರಿಸಿತು . 
ನಿಟ್ಟುಸಿರು ಬಿಡುವಷ್ಟರಲ್ಲೇ ೩೦ , ೦೦೦ ಜನ ಕೂಗಲು ಒಂದೇ ಒಂದು ಗೂಬೆ, ನರಿ , ನಾಯಿ 
ಬೂದಿಯಾಗಿದ್ದರು . ಈ ಘಟನೆಯ ಕೆಲವೇ ಗಳೂ ಇಲ್ಲದಂತಾಯಿತು. 
ಗಂಟೆಗಳ ಮುಂಚೆ ಗಲ್ಲು ಶಿಕ್ಷೆ ವಿಧಿಸಲಾದ 
ಒಬ್ಬನೇ ಒಬ್ಬ ' ಭಾಗ್ಯವಂತ' ಉಳಿದುಕೊಂಡಿದ್ದ. ಸಾಗರದ ಮಧ್ಯೆ ಜ್ವಾಲಾಮುಖಿ 
ಗಲ್ಲಿಗೇರಿಸಬೇಕಾಗಿದ್ದ ಈ ವ್ಯಕ್ತಿಯನ್ನು ಭದ್ರ ಅನೇಕ ದ್ವೀಪ- ನಡುಗಡ್ಡೆಗಳು ಜ್ವಾಲಾ 
ವಾದ ಪಂಜರವೊಂದರಲ್ಲಿ ಬಂಧಿಸಲಾಗಿತ್ತು . ಮುಖಿಯಿಂದ ಆದಂಥವು. ದಕ್ಷಿಣ ಆಫ್ರಿಕರ 


ಪ್ರಳಯ ಹೀಗೂ ಬರುತ್ತದೆ 


ಕೆ 


ಬಾಲ್ಟಿಸ್ ಕೊಲ್ಲಿಯಲ್ಲಿ ೧೯೦೦ ರಲ್ಲಿ ಇದ್ದಕ್ಕಿದ್ದಂತೆ ಸ್ವರ್ಗ ಸಾಮ್ರಾಜ್ಯ' ಇ೦ಥ 
೧೫೦ ಅಡಿ ಉದ್ದದ ನಡುಗಡ್ಡೆಯೊಂದು ಉದ್ಧ ನಡುಗಡೆ ಯೆ ! 
ವಿಸಿತು. ಸಮೀಕ್ಷಕರು ಇದರ ನಕ್ಷೆಯನ್ನೂ 

ಸುಪ್ರಸಿದ್ದ ಪಾಶ್ಚಾತ್ಯ ಮೀಮಾಂಸಕ 
ತಯಾರಿಸಿದರು . ಆದರೆ ಮೂರು ತಿಂಗಳ ಬಳಿಕ ಪೆ ಟೋವಿನ ಪ್ರಕಾರ ಎಂದೊ ಅಟಾ ಂಟಿಕ್ 
ಇದು ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು. ಇದು 

ಮಹಾಸಾಗರದಲ್ಲೊಂದು ಬಹು ದೊಡ್ಡ 
ವಾಸ್ತವವಾಗಿ ಜ್ವಾಲಾಮುಖಿಯ ಲಾವಾರಸ ಸುಂದರ, ಸಮದ ಸಾಮಾಜ, ನೆಲೆಸಿತು . 
ಸಂಗ್ರಹಗೊಂಡ ನಡುಗಡ್ಡೆ ; ಕೆಲ ದಿನಗಳ ಬಳಿಕ ಇದನಿ ವನು ಸರ್ಗವೆಂದು ಕರೆದ. ಇವನ 
ಕರಗಿ ಮತ್ತೆ ಸಮುದ್ರದಲ್ಲಿ ಲೀನವಾಯಿತು. 

ಕಲ್ಪನಾ ಸಾಮ್ರಾಜ್ಯವೂ ಒಂದು ನಡುಗಡ್ಡೆ 
ಇಂಥದೇ ಒಂದು ಘಟನೆ ೧೯೬೩ ರ ನವಂಬರ್ 

ಯಾಗಿದ್ದು , ಇದೇ ಮಿನೋಏನ್ ರಾಜನ 
೧೪ ರಂದು ನಡೆಯಿತು. ಸಂಚಾರದ ಹುಚ್ಚಿರುವ 

ಸಾಮ್ರಾಜ್ಯವಿದ್ದಿರಬೇಕೆಂದು ಬಲವಾಗಿ ನಂಬ 
ಕ್ಯಾಪ್ಟನ್ ಗುಡ್ಕರ್ ಥಾಮೃನ್ ತನ್ನ ನೌಕೆ 

ಲಾಗಿದೆ. ಕ್ರಿಸ್ತಪೂರ್ವ ೧೫ನೇ ಶತಮಾನಕ್ಕೂ 
ಯಲ್ಲಿ ಸಮುದ್ರಯಾನ ಮಾಡುತ್ತಿದ್ದ . ಇದ್ದಕ್ಕಿ 

ಮುಂಚೆಯೇ ಇದು ಮಾಯವಾಗಿದೆ. ಪ್ಲೇಟೋ 
ದ್ದಂತೆ ಸಮುದ್ರದ ನೀರು ಬಿಸಿಯಾಗತೊಡ 

ವಿನ ಈ ಸ್ವರ್ಗ ಸಾಮ್ರಾಜ್ಯ ಲಾವಾರಸದಿಂದಾದ 
ಗಿತು; ಆತ ವಿಸ್ಮಯಗೊಂಡ, ನೋಡುತ್ತಿದ್ದಂತೆ 

* ನಡುಗಡ್ಡೆಯೇ ಇರಬೇಕೆಂಬುದು ಇನ್ನೂ ಒಗ 
ತೆಯೇ ನೀರು ಕುದಿಯತೊಡಗಿತು . ಸತ್ತೆನೋ 
ಕೆಟ್ಟೆನೋ ಎಂದು ಅಲ್ಲಿಂದ ಪಾರಾಗಲು 'ನೌಕೆ 
ಯನ್ನು ಜೋರಾಗಿ ನಡೆಸತೊಡಗಿದ. ಹಿಂದಕ್ಕೆ 
ತಿರುಗಿ ನೋಡಿದಾಗ ತನ್ನ ಕಣ್ಣುಗಳನ್ನೇ ತಾನು 
ನಂಬದಾದ, ಆವಿಯ ಮೋಡ ಕವಿದಿತ್ತು . 
ಲಾವಾರಸ ಸಮುದ್ರದ ಮೇಲೆ ಉಕ್ಕುತ್ತಾ 
ಶೇಖರವಾಗುತ್ತಿತ್ತು . ಹೀಗೇ ಒಂದು ವಾರದೊ 
ಳಗೇ ಒಂದೂವರೆ ಮೈಲು ಉದ್ದ ೫೬೭ ಅಡಿ 
ಎತ್ತರದ ನಡುಗಡ್ಡೆ ಎದ್ದು ನಿಂತಿತು. ಇದನ್ನು 
ಅವನು ಸುರ್‌ದಸಿ ಎಂಬ ಒಬ್ಬ ದೈತ್ಯನ ಹೆಸ 
ರಿಂದ ಕರೆದ, ಕ್ರಮೇಣ ಜೀವ- ಜಂತುಗಳು ಅಲ್ಲಿ 
ವಾಸಮಾಡತೊಡಗಿದುವು. ಈ ನಡುಗಡ್ಡೆಗೆ 
ಬಂದ ಪ್ರಪ್ರಥಮ ಅತಿಥಿಗಳೆಂದರೆ ಪುಟ್ಟ ಪುಟ್ಟ 
ಹಕ್ಕಿಗಳು . ಇವು ಬರುವಾಗ ತಮ್ಮೊಡನೆ ಬೀಜ . 
ಗಳನ್ನು ತಂದುವು. ೧೯೬೮ ರ ಜೂನ್‌ದಲ್ಲಿ ಹೂ 
ಗಿಡವೊಂದು ಅಲ್ಲಿ ನಳನಳಿಸತೊಡಗಿತು . 
ಕ್ರಮೇಣ ಇಡೀ ನಡುಗಡ್ಡೆ ಮರ- ಗಿಡಗಳಿಂದ 
ಕಂಗೊಳಿಸತೊಡಗಿತು . ಆದರೆ ಇದು ತುಂಬಾ 
ದಿನ ಉಳಿಯಲಾರದು. ಈ ಲಾವಾರಸ ವಿಘಟಿತ 
ಗೊಂಡು ಮತ್ತೆ ಸಮುದ್ರದಲ್ಲಿ ಲುಪ್ತಗೊಳ್ಳ 
ಬಹುದು. 


RACHDIKETIGA 


ಕಸ್ತೂರಿ, ಮಾರ್ಚ್ ೧೯೮೬ 


ಟಾಗೇ ಉಳಿದಿದೆ. 

ಸ್ಫೋಟ ಆದದ್ದು ಹೀಗೆಯೆ . ಈ ಜ್ವಾಲೆ 

ಮುಖಿ ಈ ಪ್ರಾಂತಕ್ಕೆ ಹೊಸದೇನಲ್ಲ . ೧೯೪ 
ಜ್ವಾಲಾಮುಖಿಯ ಅಂತರಂಗ 

ರಲ್ಲೂ ಜ್ವಾಲಾಮುಖಿ ಇಲ್ಲಿ ತನ್ನ ಶ 
ಬಹಿರಂಗ 

ಪ್ರದರ್ಶನ ಮಾಡಿತ್ತು . ಆದರೆ ಆ 
ಪ್ರಪಂಚಾದ್ಯಂತ ಇಂದು ನೂರಕ್ಕೂ ಹೆಚ್ಚು ಇಷ್ಟೊಂದು ನಷ್ಟವಾಗಿರಲಿಲ್ಲ. ಮರಾಲ 
ಜ್ವಾಲಾಮುಖಿಗಳಿವೆ. ಸಮೀಕ್ಷೆಯೊಂದರ ಪ್ರಕಾರ ತಿಂಗಳ ಮುಂಚೆಯೇ ಇಲ್ಲಿ ಜ್ವಾಲಾಮುಖಿಯ 
ಇವುಗಳಲ್ಲಿ ಬಹು ಪಾಲು ಶಾಂತ ಮಹಾ ಸ್ಫೋಟವಾಗುವ ಶಂಕೆಯಿತ್ತು . ಕಳೆ 
ಸಾಗರದ ದಂಡೆಯಲ್ಲಿವೆ. ಉಳಿದವು ಅಟ್ಲಾಂಟಿಕ್ ವರ್ಷವೇ ಇದರಿಂದ ಅನಿಲ ಮತ್ತು ಹೊ 
ಮಹಾಸಾಗರ ಹಾಗೂ ಇತರೆಡೆ ಇವೆ. ಭೂಗರ್ಭ ಹೊರಬರುತ್ತಿತ್ತು , ಈ ಮುನ್ಸೂಚನೆಯನ 
ದಲ್ಲಿ ತೀವ್ರ ಒತ್ತಡದ ಅನಿಲವಿರುತ್ತದೆ. ಈ ರೆಡ್‌ಕ್ರಾಸ್‌ ಹಾಗೂ ನಾಗರಿಕ ಸುರಕ್ಷ 
ಅನಿಲ ಒಳಗೊಳಗೇ ಬಂಡೆಗಳನ್ನು ಕರಗಿಸುತ್ತಿರು ವಿಭಾಗವು ಜನರಿಗೆ ನೀಡಿತ್ತು . ಆದರೆ ಯಾರ 
ಇದೆ. ಇದು ಭೂಮಿಯ ಮೇಲೆ ಗೆ ೪೦ ಇದನ್ನು ಅಷ್ಟೊಂದು ತೀವ್ರವಾಗಿ ಪರಿಗಣಿಸಿ 
ಮೈಲು ತಳದಲ್ಲಿ ಇರುತ್ತದೆ. ಈ ಬಿಸಿ ಅನಿಲ ಲಿಲ್ಲ. ಇದರ ಪರಿಣಾಮ ಈಗ ನವ 
ಬಂಡೆಗಳನ್ನು ಕರಗಿಸಿ ಉಷ್ಣವನ್ನು ಹೆಚ್ಚಿಸುತ್ತಾ ಮುಂದಿದೆ. 
ಹೋಗುತ್ತದೆ. ಈ ರೀತಿ ಲಾವಾರಸ ರೂಪು - ಇಂದು ವಿಜ್ಞಾನ ಪ್ರಕೃತಿಯ ವಿಕೋಪಗಳನ 
ಗೊಳ್ಳುತ್ತದೆ. ಯಾವುದೇ ಪ್ರಾಕೃತಿಕ ಕಾರಣಗ ಸಾಮಾನ್ಯವಾಗಿ ಮುಂಚೆಯೇ ಮನಗಾಣು 
ಳಿಂದಾಗಿ ಈ ಅನಿಲದ ಒತ್ತಡ ಕಡಿಮೆಯಾದಾಗ ಮಟ್ಟದಲ್ಲಿದೆ, ಆದರೆ ಜಾಗರೂಕತೆಯ ಅಭಾ 
ಭೂಗರ್ಭದಲ್ಲಿ ಒತ್ತಡ ಕಡಿಮೆಯಾಗಿ ಆಪತ್ತು ದಿಂದಲೋ , ಬೇರಾವ ಕಾರಣದಿಂದಲೋ ಜ 
ತಪ್ಪುತ್ತಿದೆ. ಇಲ್ಲದಿದ್ದರೆ ಒಳಗೊಳಗೇ ಕುದಿ ಇತ್ತ ಗಮನ ಹರಿಸುವುದೇ ಇಲ್ಲ. ಇಂ 
ಯುತ್ತಿರುವ ಈ ಅನಿಲ ಒತ್ತಡವನ್ನು ಹೆಚ್ಚಿ ದುರ್ಘಟನೆಗಳು ಘಟಿಸುತ್ತಲೇ ಇರುತ್ತವೆ. 
ಸುತ್ತಾ ಹೋಗುತ್ತದೆ. ಹೊರಬರಲು ದಾರಿ ಪತ್ರಿಕೆಗಳಲ್ಲಿ ವರದಿಯಾಗಿರುವಂತೆ ದೆಹ 
ಹುಡುಕುತ್ತಾ ತವಕಿಸುತ್ತಿರುತ್ತದೆ. ಅಕಸ್ಮಾತ್ ಯಲ್ಲಿ ಜ್ವಾಲಾಮುಖಿ ಸ್ಫೋಟವಾಗುವ ಸಾಧ್ಯ 
ಎಲ್ಲಾದರೂ ಬಿರುಕೊಂದು ಕಾಣಿಸಿಕೊಂಡರೆ ಗಳಿವೆ. ಲಕ್ಷಾಂತರ ಜನರು , ಜನ್ಮ ಜನ್ಮಾಂತ 
ಸಾಕು , ಭೂಗರ್ಭವನ್ನು ಭೇದಿಸಿಕೊಂಡು ಗಳ ಪಂಚಭೂತಗಳ ನಂಟನ್ನು ತೊರೆದು ನಾ 
ಜ್ವಾಲಾಮುಖಿಯಾಗಿ ಹೊರಹೊಮ್ಮುತ್ತದೆ. ನಾಡಿಯಾದ ದೆಹಲಿಯಿಂದ ಸಿಡಿದು ಹೋಗುವ 
ಕೋಟಿಕೋಟಿ ಬಿರುಸಿನ ಕುಡಿಕೆಗಳನ್ನು ಹಚ್ಚಿ ದಾದರೂ ಎಲ್ಲಿಗೆ ? ಸಾವಿಗಂಜಿ ಓಡಿದ 
ದಂತೆ ಬೆಂಕಿಯ ಉಂಡೆಗಳನ್ನು ಕಾರುತ್ತದೆ. ಉಳಿಯುವುದಾದರೂ ಎಲ್ಲಿ ? ಉಳಿದರು 
ಭೂಮಿ ತಾಯಿಯಿಟ್ಟ ಈ ಡೈನಮೈಟ್ ಎಷ್ಟು ದಿನ ? ಪ್ರಕೃತಿಯ ಈ ತಾಂಡವ ನೃತ್ಯದ 
ಎಲ್ಲರ ಎದೆಯನ್ನು ನಡುಗಿಸುತ್ತದೆ. ದುರ್ದೆವ “ ಎಲ್ಲ ಪಾಪಗಳು , ಎಲ್ಲ ಪುಣ್ಯಗಳು , ಎ 
ದಿಂದ ಈ ಸ್ಥಳದಲ್ಲಿ ಜನದಟ್ಟಣೆಯಿದ್ದರೆ ಸರ್ವ ಜನನಗಳು , ಮರಣಗಳು ಕೊನೆಗಿಲ್ಲಿಗೇ ಕಠಿ 
ನಾಶವಾಗುತ್ತದೆ. ಕೊಲಂಬಿಯಾದ ನೆವಾಡೊ ಕಡೆಗೆ ” ಅಲ್ಲವೆ? 


ಅಂ . ರಾ . ಇದ್ಯಾಕಾರ 
ಶಮಾ ಪರಿತವಾದ 

Gಬಾಮೈಗೋಳಿ 


ನ್ನೆ ರಾತ್ರಿ ಏನಾತಂದಿ, ? ಪಡಸಾಲೀ ವಳಗ ಹೋಗಬೇಕು, ಏನೂ ಬಹಾಳ ಗಂಭೀರ 
ಶಕಿ ಬಹಾಳ ಆಗ್ರದಂತ ಮಾಳಗೀ ಮ್ಯಾಲೆ ವಿಚಾರ ನಡಿಸಿಧಾಂಗ ಕಾಣದ, ಇಂದ ನಿಮ್ಮ 
ಹೋಗಿ ಗಚ್ಚ ಮಾಲೆ ಜಮಖಾನಿ ಹಾಸಿ ನಾನು ಪೇಪರಿನೊಳಗ 'ಭ್ರಷ್ಟಾಚಾರ' ದ ಮಾಲೆ ಅಗ್ರ 
ಮತ್ತ ರಾಮಣ್ಣ ಹರಟಿ ಹೋಡೀತಕೂತಿದ್ವಿ . ಲೇಖ ಬಂದದಲ್ಲಾ , ಬಹುತೇಕ ಅದೇ ವಿಷ 
ಅಷ್ಟರೊಳಗ ಬಂಡೂ ಬಂದು ರಾಮಣ್ಣಗ ಯಾನೇ ಇರಬೇಕು. ಮುಂಜಾನೆ ೮ ಘಂಟೆಕ್ಕ 
“ ಕಾಕಾ, ಫೋನ್ ಮಾಲೆ ನಿನ್ನ ಕರೀತಾರ ” ನಮ್ಮ ಕಡೆ ಬಾ , ಇಬೂ ಕೂಡಿ ದೇ . ಭ. ರ ಕಡೆ 
ಅಂತ ಹೇಳಿದ ಕೂಡೆ , “ ಮತ್ತೇನ್ ಪೀಡಾ ಹೋಗೋಣಾ” ಅಂತ ಹೇಳಿ ತಂಬಾಕ ಹಾಕಿ 
ಬಂತಪಾ ? ” ಅಂತ ರಾಮಣ್ಣ ಎದ್ದು ಕೆಳಗ ಕೊಂಡು ತಮ್ಮ ಮನೀಗೆಹೋದಾ. 
ಹೋಗಿ ಫೋನ್‌ದೊಳಗೆ ಮಾತಾಡಿ ಮಾಲ ಮುಂಜಾನೆ ಎಂಟಕ್ಕ ನಾನೂ ರಾಮಣ್ಣಾ 
ಬಂದಾ . 

ಇಬ್ರೂ ದೇ . ಭರ ಮನೀಗೆ ಹೋದ್ವಿ, ದಿವಾಣ 
- “ ಯಾರದೋ ರಾಮಣ್ಣ , ಫೋನು? ” ಅಂತ ಖಾನೇದೊಳಗ ಎಂಟ್ಟು ಜನಾ ಅವರ ಚಮಚಾ 
ಕೇಳಿದೆ. 

ಗೋಳು ಕೂತಿದ್ರು . ನಮ್ಮನ್ನ ನೋಡಿದ 
- “ ಗುಂಡಾ ಫಾರಿನ್‌ಕ ಹೋಗೋ ಚಾನ್ಸ್ ಕೂಡ್ಡ ದೇ . ಭ . ರು ನಮ್ಮನ್ನ ಕರಕೊಂಡು 
ಹತ್ತೂ ಹಾಂಗ ಕಾಣದ” ಅಂದ. 

ತಮ್ಮ ಖಾಸಾ ರೂಮಿಗೆಹೋದ್ರು. 
- ಮತ್ತೇನೋ ಎದ್ದಲಗಾಟಾ ಹೊಡೆದ “ ಏನಪಾ, ನಿಮ್ಮ ವರ್ತಮಾನಪತ್ರದವರಿಗೆ 
ಆಸಾಮಿ ಅಂತ ಅನಿಸಿ ಪಿಳಿ ಪಿಳಿ ಕಣ್ ಬಿಟ ಬ್ಯಾರೇ ವಿಷಯಾ, ಬ್ಯಾರೇ ವಿಚಾರಾ ಏನೂ 
ಕೋತ, ಕಿವಿ ನೆಟ್ಟರಿಸಿಕೊಂಡು ರಾಮಣ್ಣನ ಕಡೆ ಇಲ್ಲೇ ಇಲ್ಲೇನು? ” ಅಂತ ಸೂತೋವಾಚ- 
ನೋಡ್ಕಕೂತೆ. 

- ಸುರು ಮಾಡಿದ್ದು , ಪ್ರತಿಯೊಂದು ಪೇಪರಿ 
“ ಆಶ್ಚರ್ಯವತ್ - ಪಶಸಿ ಕಸಿದೇನಮ್ ” ನೋಳಗ , ಭ್ರಷ್ಟಾಚಾರ , ಲಂಚಬಡಕತನಾ 
ಅಂತ ರಾಮಣ್ಣಾ ಶ್ರೀಕೃಷ್ಣನ ಗೀತೋಪದೇಶ ಇದೇ ವಿಷಯಾನೇ ಇರ್ತದಲ್ಲಾ ? ಯಾವದಕ್ಕೂ 
ಸುರು ಮಾಡಿದಾ. 

ಒಂದು ಮಿತಿ ಇರಬೇಕು. ಕೈ ಒಳಗ ಪೇಪರ್ 
| “ ದೇ , ಭ , ಅವರು ಫೋನ್ ಮಾಡಿದ್ರು . ಅದ, ಪೆನ್ ಅದ ಅಂತ ತಿರಿಗೀ ಮುರಿಗೀ 
ನಾಳೆ ಬೆಳಿಗ್ಗೆ ಎಂಟ ಘಂಟೇಕ್ಕ ಅವರ ಮನೀಗೆ ತಿರಿಗೀ ಮುರಗೀ ಅದು ಬರೀತೀರೆಲ್ಲಾ ? ” 
355 -9 

೬೫ 


೬೬ 


ಕಸ್ತೂರಿ, ಮಾರ್ಚ್ ೧೯೮೬ 


ಅಂತ ಮಾರೀ ಸಿಂಡರಿಸಿಕೊಂಡೇ ಮಾತಾಡ್ಲಿಕ್ಕೆ ಅಂತ ಕೊಟ್ರ, ನೀವು ಅದನ್ನ ಧೋಡದು ಮಾ 
ಸುರು ಮಾಡಿದ್ರು , 

ಬರೀತೀರಿ, ಅದರಿಂದ ಏನಾಗ್ತದ? ಮನಶ 
* “ ದೇಶದೊಳಗ ಈ ಭ್ರಷ್ಟಾಚಾರದ ಹಾವಳಿ ನಿಗರಗಟ್ಟಿ ಆಗ್ಯಾನ. ನಿಮ್ಮ ಮನೀ ಒಳ 
ಅನಿರ್ಬಂಧ ನಡೆದು ಅದರಿಂದ ಜನರಿಗೂ ಎಷ್ಟು ಹುಡಗಾ ಉಲಕೋಚಿತನ ಮಾಡಿದ್ರ , ನೀ 
ತೋಂದರಿ ಆಗ್ನದ ಅಂಬೂದು ನಿಮಗೆ ಗೊತ್ತದ, ಅವಗ ಬೈತೀರಿ, ಹೊಡೀತೀರಿ. ಹೀಂi 
ಅದನ್ನ ನಿರ್ಮೂಲ ಮಾಡಿ ಜನಜೀವನ | ಮ್ಯಾಲಿಂದ ಮ್ಯಾಲೆ ಆಗ್ಲಿಕೆ ಹತ್ತಿದ , ಅಂದು 
ಸುಧಾರಿಸಬೇಕು ಅಂತ ಬರದರ ತಪ್ಪೇನು? ” ಸುಧಾರಿಸೋದು ಒತ್ತಟ್ಟಿಗಿರ್ಲಿ , ತನ್ನ ಉ 
ಅಂತ ನಾ ಕೇಳಿದೆ. 

ಕೋಚಿತನಾ ಇನ್ನೂ ಹೆಚ್ಚು ಬೆಳಸಲಿಕ್ಕೆ ಒಂಬ 
“ ಏನ್ ಹುಚ್ಚಪಾ ನೀನು ? ಪೇಪರಿನೊಳಗ ಕೋಷ್ಟಕ ಸಿಕ್ಕ ಹಾಂಗ ಆಗ್ತದ, ಇಂಡಿ 
ಬರದ ಕಡಿಮಿ ಆಗ್ಲಿಕ್ಕೆ ಇದೇನು ಇಂಗ್ಲಂಡೋ ತಪ್ಪಿಗೆ ಇಷ್ಟ ಬಡತಾ ಅಂತ ಲೆಕ್ಕಾ ಹ 
ಅಮೇರಿಕಾನೋ ? ಅಂಥಾ ಇಂಗ್ಲಂಡದೊಳಗs ಕೊಂಡು ತನ್ನ ಕಾಯಕಾ ನಡೆಸ್ತಾನು, ಭ್ರಷ 
ಏನ್ ಕಡಿಮೀ ಭ್ರಷ್ಟಾಚಾರ ಅದ? ಅಮೇರಿಕಾ ಚಾರದೂ ಹಾಂಗೇ ಅಂತ ಈಗ ನಾ 
ದೊಳಗೇನ್ ಕಡಿಮಿ ಅದ? ಅಮೇರಿಕಾದೊಳಗ ಮುಖಂಡರು ಕೂಡಿ ಏನ್ ವಿಚಾರಾ ಮಾಡೀ 
ವಾಟರ್‌ಗೇಟ್ ಹಗರಣ ನಡೀತು. ಇಂಗ್ಲೆಂಡದ ಅಂದ್ರ , ಈ ಸಮಸ್ಯಾ ಪರಿಹಾರಕ್ಕೂ ಉಪಾರ 
ಮಂತ್ರಿ ರಾಜಿನಾಮೆ ಕೊಟ್ಟಾ , ಜಪಾನದೊಳಗೂ ಕಂಡುಹಿಡೀಲಿಕ್ಕೂ ಅಂತಾರಾಷ್ಟ್ರೀಯ ವ್ಯಾಪಿ 
ಮಂತ್ರಿ ಮನೀಗೆ ಹೋದಾ. ಅದಕ್ಕೆ ನಮ್ಮ ಮ್ಯಾಲೆ ಒಂದು ಪರಿಸಂವಾದ ಏರ್ಪಡಿಸಬೇ 
ಪ್ರಧಾನಿ ಅವರು ಇನ್ನೆಲ್ಲಾ ನೋಡಿ ಬೇಸತ್ತು ಅಂತ ನಿರ್ಧಾರ ಮಾಡೀವಿ. ಅದೇ ಏನಾತ 
ಇದೂ ಒಂದು ಅಂತಾರಾಷ್ಟ್ರೀಯ ಪಿಡುಗು ಆಗೇದ ಅಂದೀ , ನಮಾಜ ಮಾಡ್ಲಿಕ್ಕೆ ಹೋಗಿ ಮಸ 
ಅಂತ ಉದ್ದಾರ ತೆಗೆದರು . ಈ ವಿಷಯಕ್ಕೆ ಕೊರಳೊಳಗ ಬಿದ್ದಾಂಗ ಆಗೈದ. ” . 
ನೀವ್ಯಾಕೆ ಇಷ್ಟ ಮಹತ್ವ ಕೊಡ್ತೀರಿ? ಈಗಿನ - “ ಇಂಗ್ಲಂಡ್ , ಫ್ರಾನ್ಸ್ , ಅಮೇರಿಕಾ , ಚೀ 
ದಿವಸ ಏನು ? ಕಾಲ ಏನು ? ಜನಜೀವನ ಅತ್ಯಂತ ಜಪಾನ್ , ಮತ್ತೂ ಅನೇಕ ರಾಷ್ಟ್ರಗಳ ಮುಖ 
ದುಃಸ್ಥಿತಿಗೆ ಮುಟ್ಟೆದ ಅಂತ ನೀನೇ ಹೇಳಿ . ರೆಲ್ಲಾ ನಾವು ಜಿನೀವಾದೊಳಗ ಈ ವಿಷಯ 
ಇದಕ್ಕೆ ಕಾರಣ ಏನು ? ಭ್ರಷ್ಟಾಚಾರ ಯಾರ ಪ್ರಾಸ್ತಾವಿಕ ವಿಚಾರ ಮಾಡ್ಲಿಕ್ಕೆ 
ಮಾಡ್ತಾರ ? ಲಂಚಾ ಯಾರ ಕೊಡತಾರ ? ನೀ ಕೂಡಿದಾಗ , ಈ ಪರಿಸಂವಾದ ಜಿನೀವಾಳ 
ಏನಾದ್ರೂ ಕೊಟ್ಟ ಏನು ? ಕೊಡತೀ ಏನು ? ” ನಡೀಬೇಕು, ಅವರ ಸಂಘಟನಾ ಮಾಡೂ ಜವ 
ದೇ . ಭ. ನನಗೇ ಸವಾಲ ಹಾಕಿದ್ರು . 

ಬ್ಲಾರೀ ನಾನೇ ಹೊರಬೇಕು , ಮತ್ತ ಅರ 
“ ಛೇ ಛೇ , ನಾ ಯಾಕ ಕೊಡ್ತೀರಿ? ಲಂಚಾ ಅಧ್ಯಕ್ಷನೂ ನಾನೇ ಆಗಬೇಕೂ ಅಂತ ಸಭಾದ 
ಕೊಡೂ ಶಕ್ತಿನೂ ಇಲ್ಲಾ , ತಕೊಳ್ಳು ಳಗ ನಿರ್ಣಯಾ ಮಾಡಿ ಎಲ್ಲಾರೂ ಈ ಕೆಲ 
ಕುವ್ವತ್ತೂ ಇಲ್ಲಾ ” ನಾನಂದೆ. 

ನೀವೇ ಮಾಡಿs ಅಂತ ದುಂಬಾಲ ಬಿದ 
“ ಹಾಂ , ಹೀಂಗ ಬಾ , ಲಂಚಾ ಕೊಡ- ನಿರ್ವಾಹವಿಲ್ಲದೇ ಒಪ್ಪಿಕೊಂಡ ಬಿಟ್ಟೆ . ನಿಮ್ಮ 
ಬೇಕಾದ್ರ , ಕೊಡೋ ಶಕ್ತಿ ಬೇಕು , ತನ್ನೊಳು ಕರಿಸಿದ್ದು ಅದೇ ಕೆಲಸಕ್ಕ ” ಅಂತ ದೇ . ಭ . 
ಯುಕ್ತಿ ಬೇಕು. ಕೊಡವವರೇನು ಪುಗೆ ಸ್ಪಷ್ಟಿಕರಣ ಕೊಟ್ಟು , 
ಸೆಟ್ಟಿ ದಾನಾ ಧರ್ಮಾ ಕೊಡೂದಿಲ್ಲಾ . “ ಅದಾಯ್ತು . ನೀವು ಮುಖಂಡ್ರೆಲ್ಲಾ ಕೂ 
ಹತ್ತಿಪ್ಪತ್ತ ಸಾವಿರೋ ಹತ್ತಿಪ್ಪತ್ತ ಲಕ್ಷನೋ , ಏನಾದ್ರೂ ವಿಚಾರ ಮಾಡಬಹುದು. ಆದ 
ಹತ್ತಿಪ್ಪತ್ತು ಕೋಟಿನೋ ಫಾಯದೇ ಆಗಿದ , ಎಲ್ಲಮ್ಮನ ಗುಡ್ಡದೊಳಗ ಈ ನಾವಿಬ 
ಆಗೂ ಹಾಂಗ ಇದ್ರ , ಅದರೊಳಗಿಂದ ಶೇಕಡಾ ಮುಲ್ಲಾಗೊಳದೇನ್ ಕೆಲ್ಯಾ ? ” ರಾಮ 
ಒಂದೋ ಎರಡೋ ಐದೋ ತಮ್ಮ ಕೆಲಸಾ ಕೇಳಿದಾ. 
ಮಾಡಿ ಕೊಡುವವರಿಗೆ ಏನೋ ಸಂಭಾವನೀ “ರಾಮಣ್ಣಾ , ಮಾಲಿನ ಹಡೇಲ ಹತಿ 


ಅಂ . ರಾ . ಭ್ರಷ್ಟಾಚಾರ ಸಮಸ್ಯಾ ಪರಿಸಂವಾದ 


೬೭ 


ಕೆಲ್ಲಾ ನಾ ಮಾಡಬಹುದು. ನಾವೂ ನೀವೂ ಕೋತೀನಿ, ನಾನೂ ಏನ್ ನನ್ನ ಕಿಸೇದೊಳಗಿಂದ 
ಇದ್ದಾಗ ಅನ್ನಿ , ಅಥವಾ ನಮ್ಮ ಪಾರ್ಟೀ ಕೊಡೂದಿಲ್ಲಾ , ಪಾರ್ಟಿ ಫಂಡ್ ಅದ , ಅದ 
ಜನಾ ಇದ್ದಾಗ , ನಾವು ಏನ್ ಬೇಕಾದ್ದು ರೊಳಗಿಂದ ಖರ್ಚುಮಾಡ್ತೀನಿ. ಅದಕ್ಕೆ 
ಮಾತಾಡಬಹುದು. ಆದರೆ , ಒಂದು ಅಂತಾ ಮುಂದಿನ ವಾರದ ಅಖೈರದೊಳಗಾಗಿ ನನ್ನ 
ರಾಷ್ಟ್ರೀಯ ಸಭಾದೊಳಗ ಅದು ಹ್ಯಾಂಗ ಭಾಷಣಾ ತಯಾರಾಗಬೇಕು . ಯಾಕಂದರ ನನ್ನ 
ನಡದೀತು? ಅದಕ್ಕೆ ಒಬ್ಬರಿಗಿಂತ ಇಬ್ಬರು ಲೇಸು ಅಧ್ಯಕ್ಷೀಯ ಭಾಷಣಾ ೪೮ ಭಾಷಾಗಳೊಳಗ 
ಅಂತ, ಆ ಪರಿಸಂವಾದದೊಳಗ ನಾನು ಮಾಡ ತಯಾರ ಮಾಡಿಸಿ , ಛಾಪಿಸಿ ತಯಾರ ಇಡಬೇಕಾ 
ಬೇಕಾದ ಭಾಷಣಾ, ಮಂಡಿಸಬೇಕಾದ ಠರಾವು, ಗದ.” ಅಂತ ನಮ್ಮಿಬ್ಬರಕೊರಳೊಳಗ ಗುದ್ದಿ 
ಇವುಗಳ ಬಗ್ಗೆ ವಿಚಾರ ವಿನಿಮಯ ಮಾಡ್ಲಿಕ್ಕೆ ಕಟ್ಟಿದ್ರು . 
ನಿಮ್ಮನ್ನ ಕರದದ್ದು . ನೀವಿಬ್ರೂ ಬಂದ್ರ ನೆಟ್ಟಗ, ರಾಮಣ್ಣ ಹೇಳಿದಾ, “ನಮ್ಮನೀ ಒಳಗ ದಿನ 
ಕನಿಷ್ಟ ಪಕ್ಷಕ್ಕೆ ನಿಮ್ಮಿಬ್ಬರೊಳಗ ಒಬ್ಬರಾದ್ರೂ ದಾಗ ಬಿದ್ದಾವ, ಬಾಣಂತನಾ , ಹುಡುಗರ 
ನನ್ನ ಜೊತೀಲೆ ಸ್ವೀರುರ್ಲಂಡಕ್ಕೆ ಬರಲಿಕ್ಕೇ ಊಟಾ ಉಪಚಾರ ನೋಡಿಕೊಳ್ಳಲಿಕ್ಕೆ ನಾನು. 
ಬೇಕು. ಖರ್ಚಿನ ಬಗ್ಗೆ ನೀವೇನೂ ಕಾಳಜಿ ಇಲ್ಲೇ ಇರ್ಬೇಕಾಗದ, ಗುಂಡಾ , ಇದೊಂದ್ರಲಾ 
ಮಾಡಬ್ಯಾಡಿ , ಅದನ್ನೆಲ್ಲಾ ನಾ ನೋಡಿ- ದೇ . ಭರ ಕೂಡ ಸಂಚಾರ ಮಾಡಿ ಬಾ . 


೬೮. 


ಕಸ್ತೂರಿ, ಮಾರ್ಚ್ ೧೯೮೬ 


ಮೂರ್ನಾಲ್ಕು ದಿವಸದೊಳಗ ದೇ . ಭ. ರ ಅಧ್ಯ ಮಾಡಿದೆ . 
ಕ್ಷೀಯ ಭಾಷಣಾ ಠರಾವಿನ ಕರಡು , ಎಲ್ಲಾ ಓದತ ಓದತ ಹೊಧಾಂಗ ಅವ 
ತಯಾರ ಮಾಡಿ , ಅದನ್ನ ದೇ . ಭ . ರಿಗೆ ಓದಿ ಮಾರೀವಾಲೆ ಒಮ್ಮೆ ಗಂಭೀರ ಕಳೆ ಬರ್ತಿತ್ತು 
ತೋರಸು. ” 

ಒಮ್ಮೊಮ್ಮೆ ಮುಗಳಗಿ ನಗತಿದ್ದು , ಎಲ್ಲಾ 
ದೇ .ಭರತ್ತ ತಿರುಗಿ, “ ಗುಂಡಗ, ನಿಮ್ಮ ಓದೂದ ಆದ ಮ್ಯಾಲೆ, ಎದ್ದ ಬಂದು ನನ್ನ 
ಭಾಷಣದ ಮುಖ್ಯ ಮುಖ್ಯ ಪೊಯಿಂಟ್ಟು ಕೊಟ್ರ, ಡುಬ್ಬಾ ಛಪ್ಪರಿಸಿದರು . 
ನೆಟ್ಟಗಾಗ್ರದ, ಗುಂಡಾ , ಏನಂತಿ? ” ಅಂತ “ ಜಾಗತಿಕ ಮುಖಂಡರೆ, ವಿಶ್ವವ್ಯಾಪಿ 
ರಾಮಣ್ಣ ನನ್ನ ಕೇಳಿದಾ. 

ಸಮಸ್ಯೆಯ ಪರಿಹಾರಕ್ಕೆ ಒಂದು ಸೂಕ 
ಫುಕ್ಕಟ ಆಗಿ ಪರದೇಶದ ಪ್ರವಾಸ ಆಗ್ರದಲ್ಲಾ ಉಪಾಯ ಕಂಡುಹಿಡಿಯುವದಕ್ಕಾಗಿ ನಾವೆಲ್ಲರ 
ಅಂತ ನಾನು ಮನಸಿನೊಳಗ ಉಬ್ಬಿ ಕುಂಬಳ ಇಲ್ಲಿ ನೆರೆದಿದ್ದೇವೆ. ಆ ಸಮಸ್ಯೆ ಅಂದರೆ ರ್ದ 
ಕಾಯಿ ಆಗಿದ್ದೆ , “ ದೇ . ಭ. ರಂಥಾ ಲೀಡರ್ ದೇಶಗಳಲ್ಲಿ ಹಬ್ಬುತ್ತಿರುವ ಭ್ರಷ್ಟಾಚಾರ , ಲಂಚ 
ಮಂದಿ ಹೇಳಿದ ಮ್ಯಾಲೆ ಇಲ್ಲಾ ಅನ್ನಲಿಕ್ಕೆ ಚಾರ , ಕಳ್ಳಪೇಟೆ, ಕರಗಳ್ಳತನ , ಸ್ವಜನಪ 
ಹ್ಯಾಂಗಾಗ್ತದ? ೨ -೩ ದಿನದೊಳಗೆ ಭಾಷಣಾ ಪಾತ, ವೇಶ್ಯಾವೃತ್ತಿ , ಜೂಜಾಟ, ಇತ್ಯಾ 
ತಯಾರ ಮಾಡ್ತೀನಿ. ” ಅಂದೆ. ದೇ .ಭರು ಇತ್ಯಾದಿ. ಇವುಗಳನ್ನು ನಿರ್ಮೂಲಗೊಳಿ 
ಒಂದು ಕಾಗದಾ ನನ್ನ ಕೈಗೆ ಕೊಟ್ಟು, ಬೇಕೆಂದು ಪ್ರಪಂಚದೊಳಗಿನ ಎಲ್ಲ ಸಣ್ಣ ದೊರೆ 
“ ಗುಂಡಪ್ಪಾ , ನನಗೆ ನಿನ್ನ ತಾಖತ್ ಗೊತ್ತದ, ವೃತ್ತಪತ್ರಿಕೆಗಳು ಅವ್ಯಾಹತ ಪ್ರಚಾರ ನಡೆಸಿದ 
ನೀನು ಮನಸ ಮಾಡಿದ್ರು ಬೇಕಾದ್ಧ ಮಾಡ್ತೀ .” ಈ ಅವ್ಯವಹಾರಗಳ ನಿರ್ಮೂಲವಾದರೆ ನಿಜ 
ಅಂತ ಹೇಳಿ ಚಹಾಕೊಟ್ಟರು. ಮರುದಿನ ರಾತ್ರಿ ಗಿಯ ಜನಕೋಟಿಗೆ ಕಲ್ಯಾಣವಾಗುವದೆ 
ನಾನು ಬರದ ಭಾಷಣಾ ಓದಿ ತೋರಿಸಲಿಕ್ಕೆ ಆದರೆ ಅದರ ನಿರ್ಮೂಲನವಾಗುವದು ಸಾಧ್ಯವೇ 
ಹೇಳಿ ನಮಗೆ ಅಪ್ಪಣಿ ಕೊಟ್ಟು, 

ಶಕ್ಯವೆ? ಎಂಬುದನ್ನು ನಾವು ಈಗ ವಿಮರ್ಶಿ 
- ಯಾವದಾದ್ರೂ ಒಂದ ಕೆಲ್ಲಾ ನಾನು ಕೈಯೋ ಬೇಕಾಗಿದೆ. 
ಳಗ ತಕ್ಕೊಂಡೇ ಅಂದ್ರ , ಅದು ಪೂರ್ತಿ - “ ಇವೆಲ್ಲವೂ ವಿಶ್ವವ್ಯಾಪಿ ಉಪಾಧಿಗಳಾಗಿ 
ಮುಗಿಯ ತನಕಾ ನನಗ ಹಸಿವೀ ನಿದ್ದಿದು ಇವು ಅನಾದಿ ಕಾಲದಿಂದಲೂ ಪ್ರಪಂಚದ 
ಸುದ್ಧಾ ಪರಿವಿ ಇರೂದಿಲ್ಲಾ , ಇದು ನನ್ನ ನಡೆಯುತ್ತ ಬಂದಿವೆ. ದೇವತೆಗಳನ್ನು ಕೂಡ 
ಸ್ವಭಾವಾ, ಈಗೂ ಹಾಂಗೇ ಆತು , ಮನೀಗೆ ವಿಷಯಗಳು ಬಿಟ್ಟಿಲ್ಲವೆಂಬುದಕ್ಕೆ ಯಜ್ಞ , ಯಾ 
ಬಂದೆ. ಕೆಲಸಕ್ಕೆ ರಜಾಚೀಟಿ ಬರದ ಕಳಿಸಿ, ವ್ರತ ಇವೆಲ್ಲವೂ ಒಂದು ಬಗೆಯ ಲಂಚಗ 
ಬರೀಲಿಕ್ಕೆ ಕೂತೆ, ಬರಿಯೋದು ಮುಗದಾಗ ಅಲ್ಲವೆ ? ವೇಶ್ಯಾವೃತ್ತಿಯ ಬಗ್ಗೆ ಅನ 
ವ್ಯಾಳ್ಯಾ ರಾತ್ರಿ ಎರಡ ಘಂಟೆ ಆಗಿತ್ತು , ತಥಾಕಥಿತ ನೀತಿವಾದಿಗಳು ಟೀಕೆ ಮಾಡುತ್ತಾ 

ಮರದಿನಾ ರಾತ್ರಿ ಊಟ ಮುಗಿಸಿಕೊಂಡು ಆದರೆ ಅನಾದಿಕಾಲದಿಂದ ಈ ವೃತ್ತಿ ಅಮ್ಮಾ 
ಭಾಷಣಾ , ಠರಾವು ಓದಿ ತೋರಿಸಲಿಕ್ಕೆ ದೇ . ಭ. ರ ವಾಗಿ ನಡೆದು ಬಂದಿದೆ ಎಂಬುದನ್ನು ಪುರಾ 
ಮನೆಗೆ ಹೋದೆ. ಅವೂ ನನ್ನ ಹಾದೀ ಇತಿಹಾಸಗಳು ಸಾರಿ ಹೇಳುತ್ತವೆ. ಉಪ್ಪು 
ನೋಡಿಕೋತಕೂತಿದ್ರು . ನಾನು ಅವರ ಭಾಷ ಸೇವಿಸುವ ಮನುಷ್ಯ ಪ್ರಾಣಿಗೆ ವೈಷಯಿಕ ವಾ 
ಣದ ಹಾಳೀ ಜೋಡಿಸಿ ಅವರ ಕೈಗೆ ಕೊಟ್ಟೆ, ಉಂಟಾಗುವದು ಸ್ವಾಭಾವಿಕ . ಅದರಿಂದ ಸಾವ 
ಅವರು ಚಷ್ಮಾ ಹಾಕಿ ಓದಲಿಕ್ಕೆ ಸುರು ಜಿಕ ಸ್ವಾಸ್ಥ್ಯಕ್ಕೆ ಭಂಗಬರಬಾರದೆಂದು, ಮನ 
ಮಾಡಿದ್ರು . ಒಂದೆರಡ ಹಾಳೀ ಓದಿ “ ಗುಂಡಪ್ಪಾ ವಾಸಿಸುವ ಮನೆಗಳಿಗೆ ಶೌಚಕೂಪಗಳು ಅನ 
ನೀನೇ ಓದು. ಅದು ಹ್ಯಾಂಗ ಕೇಳಸ್ತ್ರದ ವಿರುವಂತೆ ಸಮಾಜದಲ್ಲಿ ವೇಶ್ಯಾವ್ಯವಸಾಯ 
ನೋಡ್ತೀನಿ” ಅಂತ ನನಗೇ ಓದಲಿಕ್ಕೆ ಕೊಟ್ಟು , ಒಂದು ಮಹತ್ವದ ಸ್ಥಾನ ಕಲ್ಪಿಸಲಾಗಿ 
ಅವರ ಭಾಷಣಾ ನಾನು ಓದಿಕ್ಕೆ ಸುರುವು ಆದ್ದರಿಂದ ಅಂತಹ ವೇಶ್ಯಾವೃತ್ತಿಯು ಯ 


ಅಂ . ರಾ . ಭ್ರಷ್ಟಾಚಾರ ಸಮಸ್ಯಾ ಪರಿಸಂವಾದ 


ಯಾಗಿ ನಡೆಯುವದಕ್ಕೆ ಪ್ರೋತ್ಸಾಹ ನೀಡು- ರಿಗೆ, ತನ್ನ ಸ್ತುತಿಸ್ತೋತ್ರ ಮಾಡುವವರಿಗೆ 
ವದು ಅವಶ್ಯವಾಗಿದೆ. 

ಅವರು ಬೇಡಿದ ವರಗಳನ್ನು ಕೊಡುವನೆಂದು 
“ಜೂಜುಗಾರಿಕೆಯ ಅಪಾರ್ಥಮಾಡಿಕೊಂಡು ಪುರಾಣಗಳು ಸಾರಿ ಹೇಳುತ್ತಿವೆ. ಹೀಗಿರುವಾಗ 
ಅನೇಕರು ಮೂಗು ಮುರಿಯುತ್ತಿರುವದನ್ನು ನಾವೂ ನಮ್ಮ ಆಪ್ತ ಪರಿವಾರದವರಿಗೆ , ನಮ್ಮ 
ನಾವು ನೋಡುತ್ತೇವೆ. ಇದು ತೀರ ಸಂಕುಚಿತ ಪಕ್ಷದ ಕಾರ್ಯಕರ್ತರಿಗೆ, ಅಧಿಕಾರ ಸ್ಥಾನಗಳನ್ನೂ 
ಮನೋಭಾವ , ಯಾಕೆಂದರೆ, ಜೀವಂತವಿರುವ ಬೇರೆ ಬೇರೆ ಸಮಿತಿಗಳ , ಆಯೋಗಗಳ ಅಧ್ಯಕ್ಷ 
ಯಾವುದೇ ಸಮಾಜದಲ್ಲಿ ಒಂದಿಲ್ಲೊಂದು ರೀತಿ ಪದವನ್ನೂ ಸದಸ್ಯತ್ವವನ್ನೂ ಕೊಡಮಾಡಿದರೆ 
ಯಲ್ಲಿಜೂಜುಗಾರಿಕೆ ಇದ್ದದ್ದೆ. ಲೋಕಸಭೆ, ಸ್ಥಾನಿಕ ತಪ್ಪೇನು? | 
ಸಂಸ್ಥೆಗಳು , ಬ್ಯಾಂಕುಗಳು ಇತರ ಸಂಘ ಸಂಸ್ಥೆ “ಕಳ್ಳಪೇಟೆ, ಕರಗಳ್ಳತನ ಇವುಗಳ ಮೂಲ 
ಗಳು ಇವೆಲ್ಲವುಗಳ ಚುನಾವಣೆಗಳೆಂದರೆ ವನ್ನು ಶೋಧಿಸಿದಾಗ ಕಂಡುಬರುವುದೇನು ? 
ಜೂಜಾಟವಲ್ಲದೆ ಮತ್ತೇನು? 

ಇವೆಲ್ಲವೂ ಪರಿಸ್ಥಿತಿ ನಿರ್ಮಿತವಾದಂಥವು. 
- “ಸ್ವಜನಪಕ್ಷಪಾತದ ಬಗೆಗೂ ಇದೇ ತರಹದ ಕರಗಳನ್ನು ಹೇರಿದರೆ ಕರಗಳ್ಳತನ ಹುಟ್ಟುವುದು . 
ಅಪಪ್ರಚಾರ ನಡೆಯುತ್ತಿದೆ. ಯಾಕೆ ಹೀಗಾಗ, ಕರಾಕರಣೆಯೇ ಇಲ್ಲದಿದ್ದರೆ? ಬೆಲೆ ನಿಯಂತ್ರಣದ 
ಬೇಕು? ಪ್ರತ್ಯಕ್ಷ ಪರಮಾತ್ಮನೇ ತನ್ನ ಭಕ್ತ ಕಾನೂನು ಜಾರಿಯಲ್ಲಿ ಬಂದರೆ, ಕಳ್ಳಪೇಟೆ 


೭೦ 


ಕಸ್ತೂರಿ, ಮಾರ್ಚ್ ೧೯೮೬ 


ಹುಟ್ಟಿಕೊಳ್ಳುವದು . ಆ ನಿಯಂತ್ರಣಗಳೇ ಇಲ್ಲ ಭಾಷಣದಾಗ ಅದು ಹೌದಲ್ಲೊ ? ” ಅಂತ 
ವಾದರೆ ? 

ಕೇಳಿದ್ರು . “ ನಾನು ಓದಿ ತೋರಿಸ್ತೀನಿನೋಡಿ” 
- ಇವೆಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಅವ ಅಂತ ಹೇಳಿ ಒಂದೊಂದೇ ಗೊತ್ತುವಳಿ ಓದ್ದಿಕ್ಕೆ 
ಲೋಕಿಸಿ ನಾವು ಒಂದು ನಿರ್ಣಯಕ್ಕೆ ಬರ – ಸುರು ಮಾಡಿದೆ. 
ಬೇಕಾಗಿದೆ. ಅದಕ್ಕೂ ಮುನ್ನ ನಾವು ಎಲ್ಲಿ 
ತಪ್ಪುತ್ತಿದ್ದೇವೆಂಬುದನ್ನು ತೋರಿಸುವದಕ್ಕಾಗಿ ಗೊತ್ತುವಳಿ ೧ :- ಭ್ರಷ್ಟಾಚಾರ, ಲಂಚದ 
ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ ವ್ಯವಹಾರ , ಕಳ್ಳಪೇಟೆ, ಲಾಭಬಡಕತನಗಳು 
ಬಯಸುತ್ತೇನೆ. ಮದ್ಯಪಾನವು ಘಾತುಕವೆಂದು ಜಗದ್ವ್ಯಾಪೀ ಉಪಾಧಿಗಳಾಗಿದ್ದು ಅನಾದಿ 
ಬಗೆದು ಇಪ್ಪತ್ತನೆಯ ದಶಕದಲ್ಲಿ ಅಮೇರಿಕೆಯಲ್ಲಿ ಕಾಲದಿಂದಲೂ , ವೇಶ್ಯಾವೃತ್ತಿ , ಜೂಜಾಟ, 
ಮದ್ಯಪಾನ ಪ್ರತಿಬಂಧ ಕಾನೂನನ್ನು ಜಾರಿ ಯುದ್ದಗಳಂತೆ - ಮಾನವ ಜೀವನದಲ್ಲಿ ಇವು 
ಯಲ್ಲಿ ತರಲಾಯಿತು. ಆದರೆ ಅದರಿಂದ ಮದ್ಯ ಅನಿವಾರ್ಯವಾಗಿರುವವೆಂಬುದು ಈ ಪರಿ 
ಪಾನವು ಕಡಿಮೆಯಾಗುವದಕ್ಕೆ ಪ್ರತಿಯಾಗಿ ಅದು ಸಂವಾದದ ಅಭಿಪ್ರಾಯವಾಗಿದೆ. 
ಇನ್ನಷ್ಟು ವಿಶಾಲ ಕ್ಷೇತ್ರಗಳಲ್ಲಿ ಬೆಳೆಯುತ್ತಿರು 
ವದನ್ನು ನೋಡಿಕೊನೆಗೆ ಅಮೇರಿಕೆಯ ಸರಕಾ - ಗೊತ್ತುವಳಿ ೨ : - ಇತ್ತಿತ್ತಲಾಗಿ ಪ್ರಪಂಚದ 
ರವು ಆ ಪಾನಪ್ರತಿಬಂಧಕ ಯೋಜನೆಯನ್ನು ಪತ್ರಿಕೆಗಳಲ್ಲಿ ಈ ವ್ಯವಹಾರಗಳ ವಿರುದ್ಧ 
ಬಿಟ್ಟುಕೊಟ್ಟಿತು. 

ನಡೆಯುತ್ತಿರುವ ಪ್ರಚಾರ ಮತ್ತು ಟೀಕೆ 
“ ಆದರೆ ಭಾರತದೇಶದಲ್ಲಿ ? ೧೯೩೬- ೩೭ರಲ್ಲಿ ಟಿಪ್ಪಣೆಗಳು ಕೈಲಾಗದವರು ಅಂದರೆ ಈ 
ಭಾರತದ ಅನೇಕ ಪ್ರಾಂತಗಳಲ್ಲಿ ಕಾಂಗ್ರೆಸ್ ವ್ಯವಹಾರಗಳಲ್ಲಿ ತೊಡಗುವ ಶಕ್ತಿ ಇಲ್ಲ 
ಮಂತ್ರಿಮಂಡಳಗಳು ಅಧಿಕಾರ ವಹಿಸಿದ ದವರು ಎಬ್ಬಿಸಿರುವ ಗುಲ್ಲು ಆಗಿದ್ದು ಇವೆ 
ಕೂಡಲೆ ಮದ್ಯಪಾನ ಪ್ರತಿಬಂಧಕ ಯೋಜನೆ ಲ್ಲವೂ ರಾಜಕೀಯ ಉದ್ದೇಶಪೂರಿತವಾಗಿರು 
ಯನ್ನು ಜಾರಿಯಲ್ಲಿ ತಂದವು. ಅದರಿಂದ ಆದ - ವದರಿಂದ ಇಂಥ ಅಪಪ್ರಚಾರಗಳನ್ನು ಉಗ್ರ 
ದೇನು? ಮದ್ಯಪಾನವು ನಿಲ್ಲದೆ, ಓಣಿ ಓಣಿಗಳಲ್ಲಿ, ವಾಗಿ ಖಂಡಿಸುವದಲ್ಲದೆ ಈ ಅಪಪ್ರಚಾರಕ್ಕೆ 
ಮನೆಮನೆಗಳಲ್ಲಿ ಕಳ್ಳಭಟ್ಟಿಗಳು ಪ್ರಾರಂಭ ಮೋಸ ಹೋಗಬಾರದೆಂದು ಜನತೆಗೆ ಈ 
ವಾಗಿ ವೆಗ್ಗಳವಾಗಿ ಮದ್ಯಪಾನದ ಹಾವಳಿ ಪರಿಸಂವಾದವು ಎಚ್ಚರಿಕೆ ನೀಡುತ್ತದೆ. 
ಪ್ರಾರಂಭವಾಯಿತು. ಮಾತ್ರವಲ್ಲದೆ, ಅಂದಿನ 
ವರೆಗೆ ಅಬಕಾರೀ ಕರದ ರೂಪದಲ್ಲಿ ಸರಕಾರಕ್ಕೆ ಗೊತ್ತುವಳಿ ೩ : - ಅನಾದಿ ಕಾಲದಿಂದ ಈ 
ದೊರೆಯುತ್ತಿದ್ದ ಕೋಟ್ಯವಧಿ ರೂಪಾಯಿಗಳ ವ್ಯವಹಾರಗಳು ನಡೆಯುತ್ತಲೇ ಬಂದಿದ್ದು 
ಆದಾಯ ಕೈಬಿಟ್ಟಿತು, 

ದೇವತೆಗಳು ಕೂಡ ಇದಕ್ಕೆ ಹೊರತಾಗಿಲ್ಲ 
“ ಈ ಎಲ್ಲ ಅಂಶಗಳನ್ನು ಗಮನಿಸಿ ನಾನು ವೆಂಬುದಕ್ಕೆ ಯಜ್ಞ , ಯಾಗ, ವ್ರತಗಳು ಈ 
ಕೆಲವೊಂದು ಗೊತ್ತುವಳಿಗಳನ್ನು ಈ ಪರಿ ಲಂಚಬಡಕತನದ ದ್ಯೋತಕವಾಗಿವೆಯೆಂದೂ 
ಸಂವಾದದ ಮುಂದೆ ವಿಚಾರ ವಿನಿಮಯಕ್ಕಾಗಿ ಆದುದರಿಂದ ಪ್ರಜಾಪ್ರಭುತ್ವದಂತಹ ಪ್ರಗತಿ 
ಮಂಡಿಸುತ್ತಿದ್ದೇನೆ. ಅವುಗಳನ್ನೆಲ್ಲ ವಿಮರ್ಶಿಸಿ ಪರ ರಾಜ್ಯ ಪದ್ಧತಿಯಲ್ಲಿ ಇವು ಅವಶ್ಯವೂ 
ಯೋಗ್ಯ ನಿರ್ಣಯ ಕೈಗೊಳ್ಳಬೇಕೆಂದು ನಾನು ಅನಿವಾರ್ಯವೂ ಎಂದೂ ಈ ಸಭೆ ಅಭಿ 
ನಿಮ್ಮೆಲ್ಲರನ್ನು ಕೇಳಿಕೊಳ್ಳುತ್ತೇನೆ. ” 

ಪ್ರಾಯಪಡುತ್ತದೆ. 
“ ಭಾಷಣಾ ಅದ್ಭುತ ಆಗೇದ, ಅದೊಳಗೂ 
ವೇದ ಪುರಾಣ ಕಾಲದಿಂದ ನಡಕೋತ ಗೊತ್ತುವಳಿ ೪ :- ಈ ವ್ಯವಹಾರಗಳು ಜಾರಿ 
ಬಂದ ಈ ಭ್ರಷ್ಟಾಚಾರದ ವಿಷಯಂತೂ ಟಾಪ್ ಯಲ್ಲಿರುತ್ತಿರದಿದ್ದರೆ, ಸಂಪತ್ತೆಲ್ಲ ದೇಶದ 
ಆಗೇದ. ಈ ಗೊತ್ತುವಳೀ ಖರಡ ಏನದ , ಈ ಕೆಲವೇ ಜನರ ಕೈಯಲ್ಲಿ ಉಳಿದು ಸಾಮಾನ್ಯ 


ಅಂ . ರಾ . ಭ್ರಷ್ಟಾಚಾರ ಸಮಸ್ಯಾ ಪರಿಸಂವಾದ 


೭೧ 


ಜನತೆಯು ದಾರಿದ್ರದಲ್ಲಿಯೇ ಕೊಳೆಯ 
ಬೇಕಾಗುತ್ತಿತ್ತು . ಆದರೆ ಕಾಲಕಾಲಕ್ಕೆ ನಡೆ 
ಯುವ ಚುನಾವಣೆಗಳು , ಲಂಚದ ವ್ಯವ. 
ಹಾರ, ಲಾಭಬಡಕತನ, ಕಳ್ಳಪೇಟೆ,ಜೂಜಾಟ, 
ಲಾಟರಿ, ಮದ್ಯಪಾನ , ಇವೆಲ್ಲವುಗಳ 
ಮೂಲಕ ಸಂಪತ್ತಿನ ರಾಷ್ಟ್ರೀಕರಣವಾಗಿ , 
ಕೆಲವೇ ಜನರ ಕೈಯಲ್ಲಿ ಸಂಪತ್ತು ಉಳಿಯದೆ 
ಅದು ಹರಿದು ಹಂಚಿ ಹೋಗುವದರಿಂದ ಈ 
ವ್ಯವಹಾರಗಳಿಗೆ ಜನತೆಯ ಸರಕಾರಗಳೂ 
ಪ್ರೋತ್ಸಾಹ ಕೊಡುವದು ಅವಶ್ಯವಿದೆ | 
ಯೆಂದು ಈ ಸಭೆ ಘೋಷಿಸುತ್ತದೆ. 


ಹಾಕಿ, ಆಯಾ ದೇಶದ, ಆಯಾ ರಾಜ್ಯದ 
ಜನತೆಯ ಆರ್ಥಿಕ ಕೊಡತಕೊಳ್ಳುವ 
ಶಕ್ತಿಯ ತಳಹದಿಯ ಮೇಲೆ, ಇಂಥಿಂಥ 
ರಾಜ್ಯಗಳಲ್ಲಿ ಇಂತಿಷ್ಟು ಸಂಭಾವನೆ ಎಂದು 
ಗೊತ್ತುಪಡಿಸುವದು ಕ್ರಮಪ್ರಾಪ್ತವಾಗಿದೆ. 
ಅದಕ್ಕಾಗಿ ಜನಸಾಮಾನ್ಯರು ಮತ್ತು ಜನ 
ಪ್ರತಿನಿಧಿಗಳನ್ನೊಳಗೊಂಡ ಒಂದೊಂದು 
ಆಯೋಗವನ್ನು ರಚಿಸಿ ಆ ಆಯೋಗಕ್ಕೆ ಈ 
ಕೋಷ್ಟಕವನ್ನು ಗೊತ್ತುಪಡಿಸುವ ಕಾರ್ಯ 
ವನ್ನು ಒಪ್ಪಿಸಬೇಕೆಂದು ಈ ಸಭೆಯು ಶಿಫಾ 
ರಸು ಮಾಡುತ್ತದೆ. 


ಗೊತ್ತುವಳಿ ೫ : - ಬೆಕ್ಕು ಕಣ್ಮುಚ್ಚಿ ಹಾಲು ಗೊತ್ತುವಳಿ ೭ :- ಅಭಿವೃದ್ಧಿ ಪರ ರಾಷ್ಟ್ರವಾದ 
ಕುಡಿಯುತ್ತಿರುವಂತೆ , ಕದ್ದು ಮುಚ್ಚಿ ಈ ಭಾರತದಲ್ಲಿ ಹೊಸ ಹೊಸ ಆರ್ಥಿಕ - ಅಭಿ 
ವ್ಯವಹಾರಗಳು ನಡೆಯುತ್ತಿವೆಯೆಂದು ಕೆಲ ವೃದ್ಧಿಯ ಯೋಜನೆಗಳಿಗೆ ಹಣದ ಅವಶ್ಯ 
ಹಿತಾಸಕ್ತಿಗಳು ಆಪಾದಿಸುತ್ತಿರುವದನ್ನು ಕತೆ ಇರುವದರಿಂದ ಲಾಟರಿ ಯೋಜನೆಯಲ್ಲಿ 
ಸಪ್ರಮಾಣವಾಗಿ ಖಂಡಿಸುವದಕ್ಕಾಗಿ ಇತ್ತೀ ನಿರ್ದಿಷ್ಟಪಡಿಸಿದಂತೆ, ಲಂಚ, ಪಾರ್ಟಿಫಂಡ್ , 
ಚೆಗೆ ನಡೆಯುತ್ತಿರುವಂತೆ ಢಾಣಾ ಡಂಗುರ ಕ್ಯಾಪಿಟೇಶನ್ ಶುಲ್ಕ , ಡೊನೇಶನ್‌ಗಳು 
ವಾಗಿ ಈ ವ್ಯವಹಾರಗಳು ನಡೆಯುವುದಕ್ಕೆ ಇವೇ ಮೊದಲಾದ ವ್ಯವಹಾರಗಳಿಗೂ ಪ್ರತಿ 
ಯಾವುದೇ ತರಹದ ಪ್ರತಿಬಂಧಗಳಿರಬಾರ ಶತ ೨೫ ರಿಂದ ೩೦ರ ವರೆಗೆ ಕರಪ್ಪನ್ 
ದೆಂದು ಈ ಸಭೆಯ ನಿಶ್ಚಿತ ಅಭಿಪ್ರಾಯ ಟ್ಯಾಕ್ಸ್ ಎಂದು ಮೂಲದಲ್ಲಿಯೇ ಕರಾಕರಣೆ 
ವಿದೆ . ಯಾಕೆಂದರೆ ಈ ಮೊದಲೊಮ್ಮೆ ಮಾಡುತ್ತ ಹೋದರೆ ವರ್ಷಂಪ್ರತಿ ಈ 
ಮದ್ಯಪಾನ ಪ್ರತಿಬಂಧದ ಕಾರ್ಯಕ್ರಮ ಮೂಲದಿಂದ ನೂರಾರು ಏಕೆ , ಸಾವಿರಾರು 
ವನ್ನು ಅನೇಕ ರಾಜ್ಯ ಸರಕಾರಗಳು ಕೋಟಿರೂಪಾಯಿಗಳ ಆದಾಯ ಬರಬಹು 
ಕೈಕೊಂಡು ಕೊನೆಗೆ ವಿಫಲವಾಗಿ ಅದನ್ನು ದೆಂಬ ನಮ್ಮ ಆರ್ಥಿಕ ತಜ್ಞರ, ಅರ್ಥಶಾಸ್ತ್ರ 
ಬಿಟ್ಟುಬಿಡಬೇಕಾದ ಪ್ರಸಂಗ ಬಂದಂತೆ ಈ ಪಂಡಿತರ ಅಭಿಪ್ರಾಯವನ್ನು ಈ ಸಭೆ 
ವ್ಯವಹಾರಗಳನ್ನು ಪ್ರತಿಬಂಧಿಸಿದರೆ ಅದೇ ಒಪ್ಪುತ್ತದೆ. 
ಅಪಯಶಸ್ಸು ಪ್ರಾಪ್ತವಾಗುವದೆಂದು ಈ 
ಸಭೆಯು ಮುನ್ನೆಚ್ಚರಿಕೆ ಕೊಡುತ್ತದೆ. ಗೊತ್ತುವಳಿ ೮ :- ಓಬಿರಾಯನ ಕಾಲದಲ್ಲಿ 

ಆಗಿನ ನೈತಿಕ ಮೌಲ್ಯಗಳ ಆಧಾರದ ಮೇಲೆ 
ಗೊತ್ತುವಳಿ ೬ : - ಬೇರೆ ಬೇರೆ ರಾಷ್ಟ್ರಗಳಲ್ಲಿಯೂ ರಚಿತವಾಗಿರುವ ಲಂಚ ಪ್ರತಿಬಂಧಕ 

ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳ ಕಾನೂನು, ಬದಲಾದ ಮತ್ತು ಬದಲಾಗು 
ಲ್ಲಿಯೂ ಈ ಸಂಭಾವನಾ ವ್ಯವಹಾರಗಳಲ್ಲಿ ತಿರುವ ಈಗಿನ ಪರಿಸ್ಥಿತಿಯಲ್ಲಿ ಅಕಾಲಿಕವೂ 
ಸೂತ್ರಬದ್ದತೆ ಇಲ್ಲದ್ದರಿಂದ ಒಂದೇ ಮಾದ ನಿಷ್ಟಯೋಜಕವೂ ಆಗಿರುವದರಿಂದ ಆ 
ರಿಯ ಕೆಲಸಕ್ಕಾಗಿ ಒಂದು ಕಡೆಗೆ ಒಂದು ಕಾನೂನನ್ನು ರದ್ದುಪಡಿಸಿ, ಈ ವ್ಯವಹಾರ 
ಸಾವಿರವಿದ್ದರೆ ಇನ್ನೊಂದು ಕಡೆ ಅದೇ ಕೆಲಸಕ್ಕೆ ವನ್ನು ಕಾನೂನುಬದ್ಧವೂ ಸಕ್ರಮವೂ ಆಗು 
ಲಕ್ಷ ದಶಲಕ್ಷಗಳ ಹಸ್ತಾಂತರವಾಗುತ್ತಿರು ವಂತೆ ಕಾನೂನಿನಲ್ಲಿ ತಿದ್ದುಪಡಿಯಾಗ 
ವದರಿಂದ ಈ ವಿಷಮತೆಯನ್ನು ತೆಗೆದು ಬೇಕೆಂದು ಈ ಸಭೆಯು ಅಭಿಪ್ರಾಯಪಡು 


೭೨ 


ಕಸ್ತೂರಿ, ಮಾರ್ಚ್ ೧೯೮೬ 


ಇದೆ. 
ಗೊತ್ತುವಳಿ ೯ : - ಈ ಸಂಭಾವನಾ ವ್ಯವಹಾ 
ರವು ಉತ್ತರೋತ್ತರ ಅಭಿವೃದ್ಧಿ ಹೊಂದುವ 
ದಕ್ಕಾಗಿ ಜೀವವಿಮಾ ಇಲಾಖೆಯಲ್ಲಿ ಅತಿ 
ಹೆಚ್ಚು ವಿಮೆಯ ಕೆಲಸ ಮಾಡಿದವರಿಗೆ ಪುರ 
ಸ್ಕಾರದ ಬಹುಮಾನಗಳನ್ನು ಕೊಡುವಂತೆ 
ಒಂದು ಆರ್ಥಿಕ ವರ್ಷದಲ್ಲಿ ಅತಿ ಹೆಚ್ಚು 
ಲಂಚ ಹೊಡೆಯುವವರಿಗೆ ಯೋಗ್ಯ ಪುರ 
ಸ್ಕಾರ ನೀಡುವ ಯೋಜನೆಗಳನ್ನು ಜಾರಿ 
ಯಲ್ಲಿ ತರಬೇಕೆಂದು ಎಲ್ಲ ರಾಷ್ಟ್ರಗಳ ಸರ 
ಕಾರಗಳಿಗೆ ಈ ಪರಿಸಂವಾದವು ಶಿಫಾರಸು 
ಮಾಡುತ್ತದೆ, 


ಗೊತ್ತುವಳಿ ೧೦ :- ಬೇರೆ ಬೇರೆ ನೌಕರಿಗಳಿಗೆ , 

ಬೇರೆ ಬೇರೆ ಉದ್ಯೋಗ ಪ್ರಾರಂಭಿಸುವದ 
ಕಾಗಿ ಕೊಡುವ ಲಾಯಿಸನ್‌ಗಳಿಗೆ, ವ್ಯವ 
ಹಾರಗಳ ಪರ್ಮಿಟ್ಟುಗಳಿಗೆ, ಗುತ್ತಿಗೆಗಳಿಗೆ 
ಇವೇ ಮೊದಲಾದ ವ್ಯವಹಾರಗಳಲ್ಲಿ ನಡೆಯ 
ಬಹುದಾದ ಅಕ್ರಮಗಳಿಗೆ ತಡೆ ಹಾಕುವದ 
ಕ್ಯಾಗಿಯೂ ಏಕಸೂತ್ರತೆಯುಂಟಾಗುವದ 
ಕ್ಕಾಗಿಯೂ “ಉದ್ಯೋಗ ವಾರ್ತೆ' ಯಂತ 
“ ಸಂಭಾವನಾ ಸಮಾಚಾರ ' ಎಂಬ ಹೆಸರಿ 
ನಲ್ಲಿ ಒಂದು ನಿಯತಕಾಲಿಕವನ್ನು ಪ್ರಾರಂ 
ಭಿಸಿ ಅದರಲ್ಲಿ ಇಂಥಿಂಥ ಕೆಲಸಗಳಿಗೆ ಇಂತಿಷ್ಟು 
ಸಂಭಾವನೆ ಎಂದು ನಿರ್ಧರಿಸಿ ಪ್ರಕಟಿಸಿದರೆ 
ಜನಸಾಮಾನ್ಯರಿಗೆ ಈಗ ಉಂಟಾಗುತ್ತಿರುವ 
ಅನಾನುಕೂಲತೆ ದೂರಾಗುವದೆಂದು ಈ 
ಸಭೆಯ ಅಭಿಪ್ರಾಯವಿದೆ. ” 


ಹಿಂಗ ಎಲ್ಲಾ ಗೊತ್ತುವಳಿ ಖರಡ ಓದಿ 
ಹೇಳಿ ದೇ , ಭರ ಮಾರೀ ನೋಡತಾ ಕೂತೆ. 

ದೇ , ಭ, ಅವರು ಎದ್ದು ಬಂದು ನನ್ನ 
ತೆಕ್ಕಿ ಹಾಯ್ದು ಅಪ್ಪಿಕೊಂಡು , “ ಗುಂಡಪ್ಪಾ . 
ಇಂದಿಗೆ ನನ್ನ ಜನ್ಮ ಸಾರ್ಥಕ ಆತ ನೋಡು. 
ನಮ್ಮ ದೇಶದೊಳಗೂ ಮೇಧಾವೀ ಜನಾ 
ಇದ್ದಾರೆ ಅಂತ ತೋರಿಸಲಿಕ್ಕೆ ಈ ಪರಿ 
ಸಂವಾದಾ, ಈ ನನ್ನ ಭಾಷಣಾ , ಈ ನನ್ನ 
ಗೊತ್ತುವಳಿಗಳು ಸಾರಿ ಸಾರಿ ಹೇಳ್ತಾವ. 
ಇದರ ಶ್ರೇಯಸ್ಸು ಅಂತಾರಾಷ್ಟ್ರೀಯ ರಾಜ 
ಕಾರಣದೊಳಗ ನನಗೆ ಸಿಕ್ಕರೂ ಖಾಸಗೀ 
ಒಳಗ ಅದರದೆಲ್ಲಾ ಶ್ರೇಯಾ ನಿನ್ನದೇ 
ಇದನ್ನ ನಾ ಹ್ಯಾಂಗ ಮರತೇನು ? ಮುಂದಿನ 
ಚುನಾವಣೆ ಒಳಗ ನಾನು ಆರಿಸಿ ಬಂದು 
ಮಂತ್ರಿಪದಾ ಗಿಟ್ಟಿಸದಂತೂ ಖಂಡಿತಾ . 
ಆಗ ನಾನು ನಿನ್ನನ್ನ ನನ್ನ ಸಲ್ಲಾಗಾರ ಅಂತ 
ನೇಮಣೂಕ ಮಾಡಿಕೋಬೇಕಂತ ಮಾಡೀನಿ. 
ನೀನು ಒಪ್ಪಲಿಕ್ಕೇ ಬೇಕು. ಈಗ ನೀನು 
ಪಾಸ್‌ಪೋರ್ಟಿಗಾಗಿ ಫೋಟೋ ತಗಿಸು. 
ಮತ್ತ ವಿಲಾಯತಿ ಪ್ರವಾಸಕ್ಕೆ ಬೇಕಾಗೋ 
ಶರ್ಟು , ಪ್ಯಾಂಟು, ಕೋಟು ಎಲ್ಲಾ 
ತಯಾರ ಮಾಡಿ ಇಟ್ರೋ , ಆ ಬಿಲ್ ಏನದ 
ನನ್ನ ಕಡೆ ಕಳಿಸು ” ಅಂತ ಹೇಳಿ ನನಗ ಅಪ್ಪಣಿ 
ಕೊಟ್ಟು , 

“ ಭಾರತ್ ಮಾತಾಕೀ ಜಮ್ ” ಅಂತ 
ತಲೀ ಮ್ಯಾಲಿನ ಟೊಪ್ಪಿಗಿ ಹಾರಿಸಿಕೋತ 
ನಾನು ಬೀದಿಗಿಳಿದು ಬಂದೆ. 


ನನ್ನ ಅಣ್ಣನ ಮಗಳು, ನನ್ನ ಸ್ನೇಹಿತನ ಮಗಳು ಇಬ್ಬರೂ ಒಂದೇ ಸ್ಕೂಲಿನಲ್ಲಿ 
ಓಡ್ತಾ ಇದ್ದಾರೆ- ಒಮ್ಮೆ ನನ್ನ ಸ್ನೇಹಿತ ಮಗಳ ಜೊತೆ ನಮ್ಮನೆಗೆ ಬಂದಿದ್ದಾಗ ಅವನ 
ಮಗಳು ನಮ್ಮ ಹುಡುಗೀನ ಕೇಳ್ತಾ ಇದ್ದು : “ನಿನ್ನೆ ಹೋಂ ವರ್ಕ್ ಕೊಟ್ಟಿದ್ದಲ್ಲ, ಅದ್ರಲ್ಲಿ 
ಕೊನೇ ಲೆಕ್ಕಕ್ಕೆ ಎಷ್ಟು ಉತ್ತರ ಬಂತು ನಿಮ್ಮ ತಂದೆಗೆ ? ” 

- ನಟಂ ' 


ಬಂಡು ಕುಲಕರ್ಣಿ 


ಪ್ರಾಚೀನ ಭಾರತದಲ್ಲಿ 
ವಿಜ್ಞಾನ 


ದಗಳು ಜ್ಞಾನ- ವಿಜ್ಞಾನಗಳನ್ನೊಳಗೊಂಡ , ಗಳೊಡನೆ ಹೋಲಿಸಿದರೆ ಯಾವುದೇ ರೀತಿಯಲ್ಲಿ 
ಮಾನವನಿಗೆ ಲಭ್ಯವಿರುವ ಅತ್ಯಂತ ಪ್ರಾಚೀನ ಕಡಿಮೆ ಇರಲಿಲ್ಲ ಎನ್ನುತ್ತಾರೆ. 
ಗ್ರಂಥಗಳು . ಅವು ನಾಲ್ಕು : ಋಗ್ವದ, ಪ್ರಾಚೀನ ಪರಮಾಣುಶಾಸ್ತ್ರಜ್ಞರು ಆಕಾಶ 
ಯಜುರ್ವೇದ, ಸಾಮವೇದ ಮತ್ತು ಅಥರ್ವ ( ಈಥರ್ ) ಒಂದನ್ನು ಬಿಟ್ಟು ಉಳಿದೆಲ್ಲವೂ ಪರ 
ವೇದ, ವೇದ ಕಾಲದ ಋಷಿ- ಮುನಿಗಳು ತಮ್ಮ ಮಾಣುಗಳಿಂದ ಕೂಡಿವೆ ಎಂದು ಆಧುನಿಕ 
ಪರಿಶುದ್ದ ಬುದ್ದಿಯಿಂದ, ಋತಂಭರಾ ಪ್ರಜ್ಞೆ ಸಿದ್ಧಾಂತಕ್ಕನುಗುಣವಾಗಿ ಕಂಡುಹಿಡಿದಿದ್ದರು. 
ಯಿಂದ ( Purest intellect) ವಿಜ್ಞಾನ ಡಾಲ್ಟನ್ನನ ಪರಮಾಣುವಾದಕ್ಕೆ ಮೊದಲೇ 
ಕ್ಷೇತ್ರದಲ್ಲಿ ಸಂಶೋಧನೆಯ ಕಾರ್ಯವನ್ನು ವೈಶೇಷಿಕ ಸಿದ್ಧಾಂತದ ಅನುಯಾಯಿಗಳು , 
ಮಾಡಿದ್ದಾರೆ. 

ಡಾಲ್ಟನ್ನನ ಪರಮಾಣು ವಾದಕ್ಕೆ ಸರಿ 
' ನಾರದ ಸಂಹಿತೆ' ಯ ಪ್ರಕಾರ ಪ್ರಾಚೀನ ಹೊಂದುವ ತಮ್ಮ ಪರಮಾಣು ಸಿದ್ದಾಂತವನ್ನು 
ಭಾರತದಲ್ಲಿ ಭೌತಶಾಸ್ತ್ರ , ರಸಾಯನಶಾಸ್ತ್ರ , ಮಂಡಿಸಿದ್ದರು. ಈ ದೃಷ್ಟಿಯಲ್ಲಿ ಕಣಾದನ 
ಖಗೋಳಶಾಸ್ತ್ರ , ಗಣಿತಶಾಸ್ತ್ರ ಮುಂತಾದವುಗಳಲ್ಲಿ ಪರಮಾಣುವಾದ ನಿಜಕ್ಕೂ ಉಲ್ಲೇಖನೀಯ . 
ಪರಿಣಿತಿ ಪಡೆದ ಆ ವಿಜ್ಞಾನಿಗಳು ಈ ರೀತಿ ಅವರು ಪರಮಾಣುಗಳ ದ್ವೀಬಂಧ, ತ್ರಿಬಂಧ 
ಇದ್ದಾರೆ: 

ಮುಂತಾದವುಗಳಿಂದ ಒಂದು ವಸ್ತುವಿನ 
ಬ್ರಹ್ಮ , ಸೂರ್ಯ, ವಶಿಷ್ಠ , ಅತ್ರಿ , ಮನು, ಸಂಕೀರ್ಣ ರೂಪ ಸಿದ್ದವಾಗುತ್ತದೆಂದು ಹೇಳಿ 
ಪೌಲಸ್ಯ , ಲೋಮಶ, ಮರೀಚಿ, ಅಂಗಿರಸ , ದ್ದಾರೆ. 
ವ್ಯಾಸ, ನಾರದ , ಶೌನಕ , ಭ್ರಗು, ಚ್ಯವನ, ನಂತರದ ಬೌದ್ದರು ಮತ್ತು ಅಜೀವಿಕರು 
ಯವನ, ಗಾರ್ಗ , ಕಶ್ಯಪ ಹಾಗೂ ಪರಾ ಸಾಮಾನ್ಯ ಸ್ಥಿತಿಯಲ್ಲಿ ಪರಮಾಣುಗಳು ಸ್ವತಂತ್ರ 
ಶರ , 

ವಾಗಿ ಉದ್ಭವಿಸಲಾರವು, ಅವು ಸಾಮಾನ್ಯ 
ಡಾ . ಸೀಲ್ ಎಂಬವರು, ಮೇಲಿನ ಈ ಎಲ್ಲ ವಾಗಿ ಅಣುರೂಪದಲ್ಲಿ ಇರುತ್ತವೆ ಎಂದು ಹೇಳಿ 
ಪ್ರಾಚೀನ ವಿಜ್ಞಾನಿಗಳು , ಆಧುನಿಕ ವಿಜ್ಞಾನಿ ದ್ದಾರೆ. ಸಂಘಟ, ಕಲಾಪ ಎಂಬ ಶಬ್ದಗಳು 
555 - 10 

೭೩ 


ಕಸ್ತೂರಿ, ಮಾರ್ಚ್ ೧೯೮೬ 


ಇದಕ್ಕೆ ಸಾಕ್ಷಿಯಾಗಿವೆ. 

ಹಾ ಲೋಕಃ ಎಂದು ಹೇಳಿದ್ದನ್ನು ಇಲ್ಲಿ 
ವೇದಗಳ ಪ್ರಕಾರ, ವಿಶ್ವವನ್ನು ಮತ್ತು ಉಲ್ಲೇಖಿಸಬಹುದು. 
ಅದರ ಪದಾರ್ಥಗಳನ್ನು ೧,೯೭, ೭೦, ೦೦ , ೦೦೦ ಋಗೈದದಲ್ಲಿ ( VII ೧೫ , ೧೪ ,) ಆಯಸಿ 
ವರ್ಷಗಳಷ್ಟು ಹಿಂದೆಯೇ ಹುಟ್ಟಿವೆಯೆಂದು ಎಂಬ ಶಬ್ದ ಅಯಸ್ಕಾಂತತ್ವದ ಬಗ್ಗೆ ಹೇಳು 
( ಅಂದರೆ ಸುಮಾರು ೨ ಬಿಲಿಯನ್ ವರ್ಷ ಇದೆ. 
ಆಯುಸ್ಸಿನವೆಂದು) ಅಧುನಿಕ ವಿಜ್ಞಾನದ ಲೆಕ್ಕಾ ಐತರೇಯ ಬ್ರಾಹ್ಮಣ (೧, ೨೩) ರಲ್ಲಿ ( ತೆ 
ಚಾರಕ್ಕೆ ಸರಿಹೊಂದುವಂತೆ ಹೇಳಿದ್ದಾರೆ. ಅಸುರಾ) ವಾ ಅಯಸ್ಮಯೀಂ ವಿವಮಾ 

ಐನ್‌ಸ್ಟೈನರು ವಿಶ್ವವು ಆಕುಂಚನ , ಪೃಥ್ವಿಂ ಅಕುರ್ವನ್ ) ಎಂಬಲ್ಲಿ (ಲೋಹ 
ಪ್ರಸರಣಕ್ಕೆ ಒಳಗಾಗದೆ ಸ್ಥಿರವಾಗಿದೆ ಎಂದು ಯುಕ್ತಂ = ಅಯಸ್ಮಯೀಂ) ಎಂಬ ಶಬ್ದ 
ಹೇಳಿದ್ದಾರೆ. ಆದರೆ ಯಜುರ್ವೇದ ( XL.1) ಭೂಮಿಯ ಕಾಂತಶಕ್ತಿಯನ್ನು ಹೇಳುತ್ತದೆ 
ವಿಶ್ವ ಸ್ಥಿರವಲ್ಲ, ಅದು ಆಕುಂಚನ ಪ್ರಸರಣಕ್ಕೆ ಅದರಂತೆಯೇ ಕೌಶೀತಕೀ , ತೈತ್ತರೀಯ 
ಒಳಗಾಗಿದೆ ಎಂದು ಹೇಳುತ್ತದೆ. 

ಬ್ರಾಹ್ಮಣಗಳು ಭೂಮಿಯ ಕಾಂತಶಕ್ತಿಯ 
ಇದನ್ನೇ ೧೯೨೦ರಲ್ಲಿ ಅಲೆಕ್ಸಾಂಡರ್ ಫ್ರೆಡ್ ವರ್ಣನೆ ನೀಡುತ್ತವೆ. 
ಮನ್ ಎಂಬ ರಶಿಯನ್ ವಿಜ್ಞಾನಿಯೊಬ್ಬರು, ಇದರಂತೆಯೇ ಗ್ರಹಗಳ ಚಲನೆ , ರೂಪ ಅನ 
ಐನ್‌ಸ್ಟೈನರ ವಾದವನ್ನು ಅಲ್ಲಗಳೆದು ವಿಶ್ವವು ಗಳ ಉಷ್ಣತೆ ಮುಂತಾದ ವಿಷಯಗಳಲ್ಲಿಯ 
ಆಕುಂಚನ- ಪ್ರಸರಣವನ್ನೊಳಗೊಂಡಿದೆ ಎಂದು ಪ್ರಾಚೀನರು ತಜ್ಞರಾಗಿದ್ದರು. ಹಾಗೂ ಧವ 
ಹೇಳಿ, ನಂತರ ಹಬ್ಬಲ್ ಎಂಬವರು ಷಾಂಟ್ ಕೇತು ಮುಂತಾದ ಆಕಾಶಕಾಯಗಳ ಬಗೆಗೆ 
ವಿಲ್ಸನ್ ವೀಕ್ಷಣಾಲಯದಲ್ಲಿ ಪ್ರಾಯೋಗಿಕವಾಗಿ ತಿಳಿದುಕೊಂಡಿದ್ದರು. 
ಸಿದ್ದಪಡಿಸಿ ಮೇಲೆ ಹೇಳಿದ ವೇದೋಕ್ತಿಯನ್ನು ಆದರೆ ದುಃಖದಾಯಕವೆಂದರೆ ಶಂಕರ 
ಎತ್ತಿ ಹಿಡಿದಿದ್ದಾರೆ. 

ಅದೈತ ವೇದಾಂತವು ಕಣಾದನ ಪರಮಾಣ 
ಪ್ರಾಚೀನರು ಆಧುನಿಕ ಎನ್ನಬಹುದಾದ ವಿಶ್ವ ಸಿದ್ದಾಂತವನ್ನೂ , ಕಪಿಲ ಋಷಿಗಳ ಪದಾಥ 
ಕಿರಣಗಳ ವಿಷಯದ ಮೇಲೆ ಸಂಪೂರ್ಣ ವಿಜ್ಞಾನ, ಶಕ್ತಿ , ಗುರುತ್ವ , ಬೆಳಕು, ಶಬ್ದ 
ಪ್ರಭುತ್ವ ಸ್ಥಾಪಿಸಿದ್ದರು . ಅದಕ್ಕೆ ಸಂಬಂಧಿಸಿದ ಶಾಖ ಮುಂತಾದವುಗಳ ಬಗ್ಗೆ ಇದ್ದ ಇತ 
ಸಮಸ್ಯ ವಿಜ್ಞಾನಗಳನ್ನು ಅರಿತಿದ್ದರು. ಅವು ತೈದು ತತ್ತ್ವಗಳನ್ನೂ ಹಿಮ್ಮೆಟ್ಟಿಸಿ ವಿಜ್ಞಾ 
ಗಳನ್ನು ಗುಣಗಳಿಗೆ ತಕ್ಕಂತೆ ವಾಯು ( ಜೈಮಿನಿ ಪರಂಪರೆಗೆ ಪರದೆ ಎಳೆಯಿತು. ಆದರೆ ಇಲ್ಲಿಯ 
ಬ್ರಾಹ್ಮಣದಲ್ಲಿ) ಮರೀಚಿ ( aurora) ಇನ್ನೊಂದು ವೈಚಿತ್ರವೆಂದರೆ ಇಂದಿನ ಆಧುತಿ 
ಮುಂತಾದ ೪೯ ಬಗೆಯ ವಿಶ್ವಕಿರಣಗಳ ವಿಜ್ಞಾನದ ಪ್ರಮುಖ ಸಾಧನೆಗಳಲ್ಲೊಂದಾ 
ಉಲ್ಲೇಖ ಶತಪಥ ಬ್ರಾಹ್ಮಣದಲ್ಲಿ ಬರುತ್ತದೆ. ಹೈಸೆನ್‌ಬರ್ಗ್‌ನ “ ಅನಿಶ್ಚಿತತೆಯ ಸಿದ್ದಾಂ 

ಸಾಂಖ್ಯರು ವಿಶ್ವ ನಿರ್ಮಾಣವನ್ನು ಆಧುನಿಕ ಮುಂತಾದವು ವಿಜ್ಞಾನವು ಅಧ್ಯಾತ್ಮದ 
ವಿಜ್ಞಾನದ ರೂಪ ರೇಷೆಗಳ ಮೇಲೂ ಆದಿ - ವಾಲುತ್ತಿದೆಯೇ ಎಂಬ ಸಂಶಯವನ್ನು ಇತಿ 
ಭೌತಿಕ ತಳಹದಿಯ ಮೇಲೂ ಶಕ್ತಿಯ ವ್ಯಯ ಚಿನ ವಿಜ್ಞಾನಕ್ಷೇತ್ರದ ನೊಬೆಲ್ ಪಾರಿತೋ 
ವಿನಿಮಯ , ಸಂಚಯಗಳಿಗೆ ಸಂಬಂಧಪಟ್ಟ ವಿಜೇತರಾದ ಜೋಸೆಫ್ಘನ್‌ನಂಥವರೂ ವ 
ವಿಷಯಗಳನ್ನು ನಿಖರವಾಗಿ ಹೇಳಿದ್ದರು. ಅಲ್ಲದೆ ಪಡಿಸುವಂತಾಗಿದೆ. 
ಅವರು ಪೃಥ್ವಿಯ ಆಕಾರ ದುಂಡಗಿದೆ ಎಂದು ರಸಾಯನಿಕ ಮೂಲ ಕ್ರಿಯೆಗಳಾದ ಇಂಗಿ 
ತಿಳಿದಿದ್ದರು . ಕಥಕ ಬ್ರಾಹ್ಮಣ ಮಂಡಲೊ ವಿಕೆ, ಸ್ಪಟಿಕೀಕರಣ, ದ್ರವೀಕರಣ , ಉತ್ಪನ 


೭೫ 


ಪ್ರಾಚೀನ ಭಾರತದಲ್ಲಿ ವಿಜ್ಞಾನ 
ಊರ್ಧ್ವಪತನ ಮುಂತಾದವುಗಳನ್ನು ನಾವು ಅಭ್ಯಸಿಸುವ ರೀತಿ ೧೨ ನೇ ಶತಮಾನದಲ್ಲಿ ಭಾರತ 
ವೇದಗಳಲ್ಲಿ ಕಾಣಬಹುದು. 

ದಲ್ಲಿ ಪ್ರಪ್ರಥಮವಾಗಿ ಜಾರಿಗೆ ಬಂದಿತು . 
- ತಾಮ್ರ , ಬೆಳ್ಳಿ , ಬಂಗಾರ, ಕಬ್ಬಿಣ, ಸತುವು ಚರಕ ಮತ್ತು ಸುಶ್ರುತರು ಹಿಂದೂ ಔಷಧ 
ಇವುಗಳ ರಸಾಯನಶಾಸ್ತ್ರ ವೇದಕಾಲದ ಜನ ಶಾಸ್ತ್ರವನ್ನು ಸಂಪಾದಿಸಿದರು. ಹತ್ತನೇ ಶತ 
ತೆಗೆ ತಿಳಿದಿತ್ತು . ಬಣ್ಣಗಳನ್ನೂ ಬಂಗಾರದ ಮಾನದಿಂದ ರೋಗ ನಿದಾನ ಕ್ರಮದಲ್ಲಿ ಲೋಹ 
ಸಂಯುಕ್ತಗಳನ್ನೂ ತಯಾರಿಸುವಲ್ಲಿ ಅವರು ಗಳನ್ನು ಬಳಸಲಾಯಿತು. 
ಪರಿಣಿತರಾಗಿದ್ದರು. 

ಸುಶ್ರುತ ಸಂಹಿತೆಯು ಶಸ್ತ್ರಕ್ರಿಯೆಯನ್ನು 
- ಬಂಗಾರ ಮತ್ತು ವಜ್ರದ ರಸಾಯನಶಾಸ್ತ್ರದ ಮಾಡುವ ವಿಧಾನ, ಲಾಭ ಮುಂತಾದವುಗಳನ್ನು 
ಬಗ್ಗೆ ವಿಶೇಷ ಗಮನ ಹರಿಸಿದ್ದರು. ಅವರ ಒಳಗೊಂಡಿದೆ. ಪ್ರಪ್ರಥಮ ಶಸ್ತ್ರಕ್ರಿಯೆ ನಡೆ 
ಈ ರಸಾಯನಶಾಸ್ತ್ರ ಮುಖ್ಯವಾಗಿ ರೋಗ ದದ್ದು ಭಾರತದಲ್ಲಿಯೆ . 
ನಿದಾನ ಕ್ರಮದ ವಿಶೇಷ ಗಮನ ಹರಿಸಿತ್ತು . ವರಾಹಮಿಹಿರನ ವೃಹಸಂಹಿತಾ (ಕ್ರಿ . ಶ. 
ಅಥರ್ವ್ರವೇದದ ಒಂದು ಉಕ್ತಿಯ ( iv, ೧೦) ೬) ವಶೂಲ್ಪ ಎಂಬ ಸಿಮೆಂಟಿನ ತಯಾರಿಕೆಯ 
ಪ್ರಕಾರ ಬಂಗಾರವನ್ನು ಸಮುದ್ರದಲ್ಲಿಯ ಹವಳ ಕ್ರಮವನ್ನೂ ಬೌದ್ಧ ವಿಹಾರ ನಿರ್ಮಾಣದಲ್ಲಿ 
ಗಳಿಂದ ತೆಗೆದು ಅದನ್ನು ವಿವಿಧ ಔಷಧಿಗಳಲ್ಲಿ ಅದರ ಉಪಯೋಗವನ್ನೂ ಹೇಳುತ್ತದೆ. ಅದು 
ಉಪಯೋಗಿಸುತ್ತಿದ್ದರೆಂದು ತಿಳಿದುಬರುತ್ತದೆ. ರಲ್ಲಿ ಯಂತ್ರವಿದ್ಯೆ ಮತ್ತು ಬಣ್ಣಗಳ ತಯಾರಿಕಾ 

ಸೋಮಲತ ಎಂಬ ಚೈತನ್ಯದಾಯಕ ರಸ ಕ್ರಮವೂ ಅಡಗಿದೆ . 
ವಿಶೇಷವನ್ನು ಸಸ್ಯಗಳಿಂದ ತಯಾರಿಸಿ ಸೋಮ ಆತನ ಗ್ರಂಥದ ೭೬ನೇ ಅಧ್ಯಾಯ ಸಂಪೂ 
ರಸವನ್ನಾಗಿ ಮಾಡಿ ವಿವಿಧ ರೋಗಗಳಿಗೆ ಔಷಧಿ ರ್ಣವಾಗಿ ಪುಷ್ಪಗಳಿಂದ ಸುಗಂಧ ದ್ರವ್ಯಗಳ 
ಯಂತೆ ಕೊಡುತ್ತಿದ್ದರು. ಋಗೈದದ ೯ ನೇ ತಯಾರಿಕೆಯ ಕ್ರಮವನ್ನೊಳಗೊಂಡಿದೆ. 
ಕಾಂಡವಾದ ' ಪವಮಾನ ಸೋಮು ಸೂಕ್ತ ಕ್ರಿಸ್ತ ಶಕ ೧೦೫೦ ರಲ್ಲಿ ಜೀವಿಸಿದ್ದ ಚಕ್ರ 
ಇದರ ಮಹತ್ವವನ್ನು ಹೇಳಲು ಮೀಸಲಾಗಿದೆ. ಪಾಣಿಯು ರಸಾಯನಶಾಸ್ತ್ರವನ್ನು ಇನ್ನಷ್ಟು ಅಭಿ 
* ಒಂದರಷ್ಟು ಬಂಗಾರ + ೮ ರಷ್ಟು ಪಾದರಸ ವೃದ್ಧಿಪಡಿಸಿ ಕ್ಷಾರಗಳ ರಸಾಯನಶಾಸ್ತ್ರ , ಪಾದ 

+ ೧೬ ರಷ್ಟು ಗಂಧಕ ಇವುಗಳನ್ನು ಸೇರಿಸಿ ರಸದ ಕಪ್ಪು ಸಿ ಡ್ (ಕಲಿ= ಈಥೋಪ್ 
ದಟ್ಟ ರಕ್ತವರ್ಣದ ಬಂಗಾರ ಪಾದರಸ ಸಂಯು- ಮಿನರಲ್ ) ಮುಂತಾದ ಸಂಯುಕ್ತಗಳ ಉಪ 
ಕಗಳನ್ನು ಔಷಧಿಯಾಗಿ ಸೇವಿಸುತ್ತಿದ್ದರು. ಯೋಗಗಳ ಬಗೆಗೆ ಹೇಳಿದ್ದಾನೆ. 
- “ ರಸೇಂದ್ರ ಚಿಂತಾಮಣಿ' ಎಂಬುದು ವೇದ ಕ್ರಿಸ್ತ ಶಕ ೧೧೦೦ ರಿಂದ ಕ್ರಿಸ್ತ ಶಕ ೧೩೦೦ರಲ್ಲಿ 
ರಸಾಯನಶಾಸ್ತ್ರದ ಅಧ್ಯಯನಕ್ಕೆ ಒಂದು ಉಪ ಮಧ್ಯದಲ್ಲೆಂದೋ ರೂಪುಗೊಂಡ 'ರಸಾ 
ಯುಕ್ತ ಗ್ರಂಥ, ಲೋಹಗಳನ್ನು ಸುಟ್ಟು ಅವು ರ್ಣವ' ಎಂಬ ಗ್ರಂಥದಲ್ಲಿ ಶಿವ- ಪಾರ್ವತಿಯರ 
ಭಸ್ಮವಾಗಿವೆಯೋ (oxide) ಇಲ್ಲವೋ ಎನ್ನಲು ಸಂವಾದ ರೂಪದಲ್ಲಿ ರಸಾಯನಶಾಸ್ತ್ರ ಅಭಿವೃದ್ಧಿ 
( ೧) ನಿಶಚಂದ್ರ ಕತವಾ ( ೨) ರೇಖಾಪೂರ್ಣತ್ವ ಗೊಂಡಿದೆ. ಅದರಲ್ಲಿಯ ಪ್ರಯೋಗಶಾಲೆಯ 
(೩ ) ವರಿತರಮ್ (೪) ಬಣ್ಣ ಪರೀಕ್ಷೆ ಮುಂತಾದ ವರ್ಣನೆ, ಪ್ರಯೋಗಕ್ಕೆ ಬೇಕಾದ ಪರಿಕರಗಳ 
ಆರು ತರಹದ ಭೌತಿಕ ಪರೀಕ್ಷೆಗಳನ್ನೂ ತಯಾರಿಕೆ ಮತ್ತು ಉಪಯೋಗ ಸರ್ವ ರೀತಿ 
ಅಪೂರ್ನಭವ ಎಂಬ ರಸಾಯನಿಕ ಪರೀಕ್ಷೆಯನ್ನೂ ಯಲ್ಲಿಯೂ ಆಧುನಿಕ ರಸಾಯನಶಾಸ್ತ್ರವನ್ನು 
ನಮ್ಮ ಪೂರ್ವಜರು ಮಾಡುತ್ತಿದ್ದರು. ಹೋಲುತ್ತದೆ. ಅದರಲ್ಲಿ ಬರುವ ಲೋಹಶಾಸ್ತ್ರ , 
ರಸಾಯನಶಾಸ್ತ್ರವನ್ನು ಪ್ರಾಯೋಗಿಕವಾಗಿ ಸತು - ಮುಂತಾದ ವಸ್ತುಗಳನ್ನು ಅವುಗಳ ಅದಿರಿ 


೭೬ 


ಕಸ್ತೂರಿ, ಮಾರ್ಚ್ ೧೯೮೬ 


ನಿಂದ ಪಡೆಯುವ ವಿಧಾನ ಆಧುನಿಕ ಪದ್ಧತಿಗಳಿಗೆ ವಾತ್ಸಾಯನನ ಕಾಮಸೂತ್ರ ೬೪ ಕಲೆಗಳ 
ಹತ್ತಿರವಾಗಿದೆ. 

ವರ್ಣನೆ ನೀಡುತ್ತದೆ. ಅವುಗಳಲ್ಲಿ ಒಂದೆರಡನ್ನು 
- ಯಜುಲ್ವೇದದಲ್ಲಿ ಬರುವ ಒಂದು ಉಕ್ತಿಯಂತೆ ಇಲ್ಲಿ ತಿಳಿಸುವೆ: 
( xviii ೧೩ ) ಬಂಗಾರ, ಬೆಳ್ಳಿ , ತಾಮ್ರ , ಮತ್ತು ಸುವರಾರಿತ್ನ ಪರೀಕ್ಷಾ ಎಂದರೆ ಬಂಗಾರ, 
ಕಬ್ಬಿಣ ಮುಂತಾದ ಲೋಹಗಳ ಉಲ್ಲೇಖ ವಜ್ರಗಳ ಪರೀಕ್ಷೆ ಧಾತುವಾದ ಅರ್ಥಾತ್ 
ನೀಡುತ್ತದೆ. ಛಾಂದೋಗ್ಯ ಉಪನಿಷತ್ತಿನ ಲೋಹಶಾಸ್ತ್ರ ಹಾಗೂ ಮರಿರಾಗಕರ ಜ್ಞಾನಮ್ 
ಲ್ಲಿಯೂ ಇವುಗಳ ಉಪಯೋಗದ ವಿವರಣೆಯಿದೆ. ಬಂಗಾರ , ಬೆಳ್ಳಿ ರತ್ನಗಳ ಕುಸುರಿ ಕಲೆಗಳ 
- ಶುಕ್ರಾಚಾರ್ಯರ ಶುಕ್ರ ನೀತಿಯಲ್ಲಿ ಒಂದು ಬಗೆಗೂ ವಿವರಣೆಯಿದೆ. 
ವಿಧವಾದ ಸ್ಫೋಟಕ ಮದ್ದನ್ನು ತಯಾರಿಸುವ ಇದನ್ನೆಲ್ಲ ನೋಡಿದರೆ ಹಿಂದೆ ನಮ್ಮಲ್ಲಿ 
ವಿಧಾನವಿದೆ. ಇದರಲ್ಲಿ ರಸಾಯನಶಾಸ್ತ್ರಕ್ಕೆ ವಿಜ್ಞಾನಕ್ಷೇತ್ರ ಉತ್ತುಂಗ ಶಿಖರವನ್ನೇರಿತ್ತೆಂ 
ಸಂಬಂಧಿಸಿದ ಹಲವು ವಿಷಯಗಳು ಅಡಕವಾಗಿವೆ. ಬುದು ಗೊತ್ತಾಗುತ್ತದೆ. 


ಶಾಪ 
ಒಮ್ಮೆ ಉರ್ದುವಿನ ಪ್ರಸಿದ್ದ ಶಾಯರ್ (ಕವಿ) ಮಜಾಜ್ರ ಬಳಿಗೆ ಒಬ್ಬ ಫಕೀರ 
ಬಂದ , ಆತ ಮಜಾಜ್ ರವರನ್ನು ಬಲವಂತಪಡಿಸುತ್ತಾ ಭಿಕ್ಷೆ ಕೇಳಿದ, 

ಮಜಾಜ್ ವಿನಮ್ರರಾಗಿ ಹೇಳಿದರು : 
“ ಕ್ಷಮಿಸು; ನನ್ನ ಬಳಿ ಏನೂ ಇಲ್ಲ . ” 

ಆದರೆ ಆ ಫಕೀರ ಅಷ್ಟು ಸುಲಭವಾಗಿ ಆ ಜಾಗ ಖಾಲಿ ಮಾಡಿಯಾನೆಯೇ ? ಆತ 
ಮಜಾಜ್ರ ಹೆಂಡತಿ ಮಕ್ಕಳಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ನೀಡಲಿ 
ಎಂದು ಅವಿರತವಾಗಿ ಹಾರೈಸುತ್ತಾ , ಮಜಾಜ್‌ರನ್ನು 'ಕೊರೆಯುತ್ತಿದ್ದ . 

ಮಜಾಜ್‌ರಿಗೆ ಸಹಜವಾಗಿಯೇ ಕೋಪಬಂತು - ತಮ್ಮ ಅಸಹಾಯಕತೆಗಾಗಿ, ತಮ್ಮ 
ಹೀನ ಸ್ಥಿತಿಗಾಗಿ! 

“ನೀನು ತತ್ ಕ್ಷಣ ಇಲ್ಲಿಂದ ಹೋಗದಿದ್ದರೆ, ನೀನು ಜೀವನ ಪರ್ಯಂತ ನೆನಸಿಕೊಳ್ಳ 
ಬೇಕು ಅಂಥಾ ಕೆಟ್ಟದ್ದನ್ನು ಹೇಳೀನಿ ನೋಡು,” ಎಂದು ಅವರು ಆ ಭಿಕ್ಷುಕನನ್ನು ಹೆದರಿ 
ಸಿದರು . 

ಫಕೀರ, “ ಆಯಿತು. .. ಏನಾದರೂ ಕೊಡಿ... ಕೊನೇ ಪಕ್ಷ ಅದು ಕೆಟ್ಟ ಮಾತಾದರೂ 
ಸರಿ .. . ಅದನ್ನೇ ಹೇಳಿ ಬಿಡಿ ... 

ನೋಡುವಾ, ” ಎಂದು ಹೇಳಿದ. 
ಮಜಾಜ್ ಸಿಟ್ಟಿನಿಂದ ಹೇಳಿದರು : 
“ಹೋಗು... ದೇವರು ನಿನ್ನನ್ನು ನನ್ನಂತೆಯೇ ' ಶಾಯರ್ '(ಕವಿ) ನನ್ನಾಗಿ ಮಾಡಲಿ! ” 

( ಸಂ .): ಎಸ್ . ವಿಶ್ವನಾಥ 


ಪೈಲ್ವಾನ್ ಪಾಪಯ್ಯನವರು 


ಪಿ , ಆರ್ . ತಿಪ್ಪೇಸ್ವಾಮಿ 


ಸೂರು ಅರಸ ಮನೆತನವು ಹಿಂದಿಗಿಂತಲೂ ದೊಡ್ಡ ತಿಮ್ಮಯ್ಯನವರನ್ನೂ ಕರೆದುಕೊಂಡು 
- ೮ ಸಂಗೀತ, ಸಾಹಿತ್ಯ , ಕಲೆ, ಕ್ರೀಡೆಗಳ ಹೋದರು. ಅಲ್ಲಿ ನಡೆದ ಕುಸ್ತಿಯಲ್ಲಿ ಪಾಪಯ್ಯ 
ಬಗೆಗೆ ಆಸಕ್ತಿ ವಹಿಸಿ ಪುರಸ್ಕಾರ ಕೊಡುತ್ತಾ ನವರು ಜಯಶಾಲಿಗಳಾದರು . ಪಾಪಯ್ಯನವರು 
ಬಂದಿತು . ಹೀಗಾಗಿ ಮೈಸೂರಿನ ಅರಸರು ಚಕ್ರವರ್ತಿಗಳ ಹಸ್ತದಿಂದ ಸ್ವರ್ಣ ಪದಕವನ್ನು 
ಕುಸ್ತಿ ಕಲೆಗೂ ಪ್ರೋತ್ಸಾಹ ಕೊಟ್ಟದ್ದು ಬಹುಮಾನವಾಗಿ ಪಡೆದರು . ಮೈಸೂರಿಗೆ 
ಆಶ್ಚರ್ಯ ವಲ್ಲ. 

ಮರಳಿದ ನಂತರ ರಾಜರು ಪಾಪಯ್ಯನವ 
೧೯೧೧ರ ಸಮಯ , ದೆಹಲಿಯಲ್ಲಿ ಸಂಭ್ರಮದ ರನ್ನು ಅರಮನೆಗೆ ಕರೆಸಿದರು . ಪಾಪಯ್ಯ , 
ಸಡಗರ, ಐದನೆಯ ಜಾರ್ಜ್‌ ಚಕ್ರವರ್ತಿಗಳ ನವರು ಕುಸ್ತಿಯಲ್ಲಿ ಗೆದ್ದು ಮೈಸೂರು ಸಂಸ್ಕಾ 
ಕಿರೀಟಧಾರಣೆಯ ಸಮಯ . ಆಗ ಕುಸ್ತಿ ಪ್ರದರ್ಶನಕ್ಕೆ ಕೀರ್ತಿ ತಂದುದಕ್ಕೆ ಅರಸರು ಹಿಗ್ಗಿದರು . 
ನದ ಏರ್ಪಾಟು, ೪೮ ರಾಜ್ಯಗಳ ರಾಜರುಗಳ ಪಾಪಯ್ಯನವರನ್ನು ಕುರಿತು ನಿಮಗೆ ಜಮೀನು 
ಸಮಾಗಮ , ಮೈಸೂರು ಅರಸರಾಗಿದ್ದ ಶ್ರೀ ಬೇಕೊ ? ಹಣ ಬೇಕೊ ? ” ಎಂದು ವಿಚಾರಿಸಿ 
ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರೂ ಈ ದರು . ಅದಕ್ಕೆ ಪಾಪಯ್ಯನವರು “ ಮಹಾ 
ದರ್ಬಾರಿಗೆ ಹೋಗಬೇಕಾಗಿತ್ತು . ಆಗ ಪೈಲ್ಯಾ - ಸ್ವಾಮಿಗಳ ಕೃಪೆಯೊಂದಿದ್ದರೆ ಸಾಕು ” ಎಂದರು . 
ನರುಗಳಲ್ಲಿ ಕೊಪ್ಪಲ್ ಬಸವಯ್ಯ , ಪಾಪಯ್ಯ , “ ಏನಾದರೂ ಕೇಳಲೇಬೇಕು ” ಎಂದು ಒತ್ತಾಯ 
ದೊಡ್ಡ ತಿಮ್ಮಯ್ಯ , ಚಿಕ್ಕಯ್ಯ ಮತ್ತು ಅಮೀ - ಮಾಡಿದರು ದೊರೆಗಳು , ಏನು ಕೇಳುವುದೆಂದೇ 
ರುದ್ದೀನ್ ಕುರೈಷಿ ಮುಂತಾದವರು ಹೆಸರಾಗಿ ಪಾಪಯ್ಯನವರಿಗೆ ಗೊತ್ತಾಗಲಿಲ್ಲ. ತಟ್ಟನೇ 
ದ್ದರು. ರಾಜರು ಒಂದು ದಿನ ಇವರನ್ನೆಲ್ಲಾ ಏನೋ ನೆನಪಾಯಿತು. ಒಂದು ದೊಡ್ಡ 
ಅರಮನೆಗೆ ಬರಮಾಡಿಕೊಂಡರು . ದೆಹಲಿಯಲ್ಲಿ ನಗಾರಿ ಕೊಟ್ಟರೆ ಸಾಕು ” ಎಂದು ವಿನಂತಿಸಿ 
ನಡೆಯುವ ಕುಸ್ತಿ ಪಂದ್ಯದಲ್ಲಿ ಭಾಗ ವಹಿಸಲು ಕೊಂಡರು . ಇದನ್ನು ಕೇಳಿದ ರಾಜರು ನಕ್ಕು 
ಯಾರು ಬರುತ್ತೀರಿ ನನ್ನ ಜೊತೆಗೆ ? ” ಎಂದು “ ಪಾಪಯ ನಗಾರಿ ಏತಕ್ಕೆ ಬೇಕು? ” ಎಂದು 
ವಿಚಾರಿಸಿದರು . “ ಎಲ್ಲರೂ ಬರುತ್ತೇವೆ ಎಂದು ” . ವಿಚಾರಿಸಿದರು . “ ನಾವು ಪೈಲ್ವಾನರು ಬೆಳಗಿನ 
ಬಂದವರು ಉತ್ತರಿಸಿದರು . ಆದರೆ ಮಹಾ ಜಾವ ಎದ್ದು ಗರಡಿಮನೆಯಲ್ಲಿ ಸಾಧನೆ 
ರಾಜರು ತಮ್ಮ ಜೊತೆಗೆ ಪಾಪಯ್ಯನವರನ್ನೂ , ಮಾಡುವ ವೇಳೆ ಎಲ್ಲರಿಗೂ ತಿಳಿಯುವುದಿಲ್ಲ. 


೭೭ 


೭೮ 


ಕಸ್ತೂರಿ, ಮಾರ್ಚ್ ೧೯೮೬ 


ನಗಾರಿಯನ್ನು ಬಾರಿಸಿದರೆ ಸಕಾಲಕ್ಕೆ ಪೈಲ್ವಾ ನಗಾರಿಯೊಂದನ್ನು ರಾಜರು ನೀಡಿದರು . ಅದು 
ನರುಗಳೆಲ್ಲಾ ಎದ್ದು ಗರಡಿಗೆ ಬರಲು ಅನುಕೂಲ ಇಂದಿಗೂ ಗಾಂಧಿ ಚೌಕದಲ್ಲಿರುವ ಪಾಪಯ್ಯನವರ 
ವಾಗುತ್ತದೆ ಎಂದು ಪಾಪಯ್ಯನವರು ಉತ್ತರಿ ಗರಡಿಯಲ್ಲಿದೆ. ಹಿಂದೆ ಇದು ಫಕೀರ್ ಅಹಮದ್ 
ಸಿದ್ದು ಕೇಳಿ ರಾಜರಿಗೆ ಅಪರಿಮಿತ ಸಂತೋಷ ಖಾನ್ ಗರಡಿ ಎಂದು ಹೆಸರಾಗಿತ್ತು . ಅದರ ಉಪ 
ವಾಯಿತು. . 

ಯೋಗವನ್ನು ಇಂದಿಗೂ ಪಡೆಯಲಾಗುತ್ತಿದೆ. . 
ಪಾಪಯ್ಯನವರ ಅಪೇಕ್ಷೆಯಂತೆ ದೊಡ್ಡ - ಪಾಪಯ್ಯನವರ ಜೀವನ ಒಂದು ರೀತಿಯಲ್ಲಿ 

ಸೋಜಿಗಪಡುವಂತಹದು. ಮೈಸೂರಿನ ಆರ್ಯ 
ಈಡಿಗ ಗೌಡರ ಶ್ರೀಮಂತ ಮನೆತನದಲ್ಲಿ 
೧೮೭೪ರಲ್ಲಿ ಪಾಪಯ್ಯನವರು ಜನಿಸಿದರು . ತಂದೆ 
ಕಲ್ಲೇಗೌಡ, ತಾಯಿ ಪಾರ್ವತಮ್ಮ , ಬಾಲಕ 
ಪಾಪಯ್ಯ ತಮ್ಮ ಹತ್ತನೇ ವಯಸ್ಸಿನಲ್ಲಿ ತಂದೆ 
ಯನ್ನು ಕಳೆದುಕೊಂಡರು . ಸೋದರಮಾವನಾದ 
ಉಸ್ತಾದ್ ಮಲ್ಲಪ್ಪನವರ ಪೋಷಣೆಯಲ್ಲಿ 
ಬೆಳೆದರು . ಪಾಪಯ್ಯ ಶಾಲೆಗೆ ಹೋಗುವ ದಾರಿ 
ಯಲ್ಲಿ ಗರಡಿಮನೆ ಒಂದಿತ್ತು . ನಿತ್ಯ ಈ 
ಹುಡುಗ ಗರಡಿಮನೆಯಲ್ಲಿ ಇಣಿಕಿ ಹಾಕುತ್ತಿದ್ದ. 
ಅಂಗಸಾಧನೆ , ಕುಸ್ತಿ ಮಾಡುವವರನ್ನು 
ನೋಡುತ್ತ ಶಾಲೆಗೆ ಹೋಗುವುದನ್ನೇ ಮರೆಯು 
ತಿದ್ದ, ಶಾಲೆಗೆ ವಿಳಂಬವಾಗಿ ಹೋಗಿ ಮಾಸ್ತರ 
ರಿಂದ ಏಟು ತಿನ್ನುತ್ತಿದ್ದ . ಇವರ ಮಾವ 
ಉಸ್ತಾದ್ ಮಲ್ಲಪ್ಪನವರು ಗರಡಿಯಲ್ಲಿ ತರಬೇತಿ 
ಕೊಡುತ್ತಿದ್ದರು. ಪಾಪಯ್ಯನವರ ವಯಸ್ಸು 
೧೨. ನಿತ್ಯ ಅಂಗಸಾಧನೆ ಮತ್ತು ಕುಸ್ತಿಯಾಡು 
ವುದನ್ನು ವೀಕ್ಷಿಸುತ್ತಿದ್ದ ಪಾಪಯ್ಯನವರನ್ನು 
ಕಂಡ ಮಲ್ಲಪ್ಪನವರು ಒಮ್ಮೆಲೆ ಗದರಿಸು 
ತಿದ್ದರು. ಆದರೂ ಪಾಪಯ್ಯನವರಿಗೆ ಕುಸ್ತಿ, 
ಯಲ್ಲಿ ಆಸಕ್ತಿ ಹೆಚ್ಚುತ್ತಾ ಬಂತು. 

ಹದಿನಾರನೇ ವಯಸ್ಸಿನ ಪಾಪಯ್ಯನಿಗೆ 
ಓದಲು ಬರೆಯಲು ಮಾತ್ರ ತಿಳಿದಿತ್ತು . 
ಶಾಲೆಯ ವಿದ್ಯಾರ್ಥಿ ಜೊತೆಗೆ ಕುಸ್ತಿಯಾಡು 
ತಿದ್ದರು . ಇದನ್ನು ನೋಡಿದ ಮಾವ ಉಸ್ತಾದ 
ಮಲ್ಲಪ್ಪನವರಿಗೆ ಆಶ್ಚರ್ಯವಾಯಿತು. ಪಾಪಯ್ಯ 
ಚುರುಕಿನಿಂದ, ಚಮತ್ಕಾರದಿಂದ ಕುಸ್ತಿಯಾಡು 
ವುದರ ಜೊತೆಗೆ ಧೈರ್ಯ ಸಾಹಸಗಳನ್ನು 
ಮೆರೆಯುತ್ತಿದ್ದ. ಪಾಪಯ್ಯನನ್ನು ಆತನ ಮಿತ್ರ 
ರನ್ನು ನಿತ್ಯ ಗರಡಿಗೆ ಬರುವಂತೆ ಹೇಳಿ 
ಅವರಿಗೆಲ್ಲಾ ತರಬೇತಿ ನೀಡಿದ . 
ಸೋದರ ಮಾವ ಉಸ್ತಾದ್ ಮಲ್ಲಪ್ಪನವರು 


ಪೈಲ್ವಾನ್ ಪಾಪಯ್ಯನವರು 


೭೯ 


ತಮ್ಮ ಮನೆಯಲ್ಲಿ ಹಾಲು, ತುಪ್ಪ , ಚಪಾತಿ, ರಾಂತ ಪೈಲ್ವಾನರ ಜೊತೆ ಕುಸ್ತಿಯಾಡಿ ಜಯ 
ಅಖನಿ , ತರಕಾರಿ ಮುಂತಾದ ಆಹಾರಗಳನ್ನು ಗಳಿಸುತ್ತಾ ಬಂದರು . ಆಸ್ಥಾನದ ಪೈಲ್ವಾ 
ಕೊಟ್ಟು ಪಾಪಯ್ಯನವರನ್ನು ಬಹಳ ನರಾದರು . ಇವರ ತಯಾರಿಗೆ ಅರಮನೆಯಿಂದ 
ಮುತುವರ್ಜಿವಹಿಸಿ ಪೋಷಿಸಿ ಎರಡು ವರ್ಷ ಬೆಣ್ಣೆ , ತುಪ್ಪ , ಗೋದಿ, ಹಾಲು , ಬಾದಾಮಿ 
ತರಬೇತಿ ಕೊಟ್ಟು ಒಳ್ಳೆಯ ಕುಸ್ತಿ ಬರುತ್ತಿತ್ತು . ಕೃಷ್ಣರಾಜ ಒಡೆಯರವರು ಪಾಪ 
ಪಟುವಾಗಿಸಿದರು . ಪಾಪಯ್ಯನವರು ತಮ್ಮ ಯ್ಯನವರಿಗೆ “ಕುಸ್ತಿ ಕಂಠೀರವ ' ಎಂಬ ಬಿರು 
೧೮ನೇ ವಯಸ್ಸಿನಲ್ಲಿ ಕುಸ್ತಿಯಾಡಲು ಪ್ರಾರಂಭಿ ದನ್ನು ದಯಪಾಲಿಸಿದರು . 
ಸಿದರು . ಪಾಪಯ್ಯನವರಿಗೆ ಜೋಡಿ ಇಲ್ಲ - ಪಾಪಯ್ಯನವರ ಕುಸ್ತಿ ನೋಡಲು ಕರ್ನಾ 
ಅಕಾಡಕ್ಕೆ ಏನೂ ಇಲ್ಲ ಎಂದು ಜನರು ಇವರ ಟಕದ ಎಲ್ಲಾ ಕಡೆಗಳಿಂದಲೂ ಜನರು ಸೇರು 
ಬಗ್ಗೆ ಗಾದೆಯನ್ನು ಕಟ್ಟಿದ್ದರು . ಮಹಮ - ತ್ತಿದ್ದರು. ಪಂಜಾಬಿನ ಪ್ರಸಿದ್ದ ಪೈಲ್ಯಾನ್ 
ದೀಯ ಸೋದರರಿಗೂ ಪಾಪಯ್ಯನವರನ್ನು ' ಭಾಕಾ ' ಪಾಪಯ್ಯನವರ ಮೇಲೆ ಸವಾಲು 
ಕಂಡರೆ ಅಪಾರ ಪ್ರೇಮ, “ ಆಸಮಾನಕೂ ಸಿಡಿ, ಹಾಕಿ ಸೋತಿದ್ದು ಪಂಜಾಬಿನಲ್ಲಿ ದೊಡ್ಡ ಸುದ್ದಿ 
ನಹಿ ಪಾಪಯ್ಯ ಜೋಡಿ” ಎಂದು ಹೊಗಳು ಮಾಡಿತು. ಈ ಅವಮಾನ ಸಹಿಸದ ಪಂಜಾ 
ತಿದ್ದರು. ಪಾಪಯ್ಯನವರಲ್ಲಿ ಜಾತಿ ಭೇದವಿರಲಿಲ್ಲ ಬಿನ ಖ್ಯಾತ ಪೈಲ್ವಾನರಾಗಿದ್ದ ಕೊಡೇವಾಲ , 
ತಾವು ಕಲಿತ ವಿದ್ಯೆಯನ್ನು ಎಲ್ಲರಿಗೂ ಕಲಿಸು ಮೊಹೆಬ್ ಮತ್ತೆ ಪಾಪಯ್ಯನವರ ಜೊತೆ ಕುಸಿ 
ತಿದ್ದರು . ಅವರು ತಮ್ಮ ಕೊನೆಯ ದಿನಗಳ ಯಾಡಿ ಸೋತು ಹೋದರು . 
ತನಕ ತಪ್ಪದೆ ಅಂಗಸಾಧನೆ ಮಾಡಿಕೊಂಡು ಇದೇ ರೀತಿ ಕಾನಪುರದ ಸುಪ್ರಸಿದ್ಧ 
ಬಂದರು . 

ಪೈಲ್ವಾನರಾದ 'ಕರಂಮ್ ತೋಡೆಮಿಲ್ಲಾ ' 
ಸೋದರಮಾವ ಮಲ್ಲಪ್ಪ ಪಾಪಯ್ಯನವರಿಗೆ ಮೋಹೆಬ್ , ರುಸ್ತುಂಜಿ ಪಂಜಾಬ , ಖಾದುಲ್ಲಾ 
ಕುಸ್ತಿಯ ಸಕಲ ವಿದ್ಯೆಯನ್ನು ಕಲಿಸಿದ್ದರು. ಮತ್ತು ಖಡಕ್ ಇವರೆಲ್ಲಾ ಪಾಪಯ್ಯನವರಿಗೆ 
ಮನೆಯಲ್ಲಿ ಕುಸ್ತಿಯ ಪಟ್ಟುಗಳನ್ನು ಹೇಳಿ ಸವಾಲು ಹಾಕಿದರು . ಮೈಸೂರು ಸಂಸ್ಥಾನದ 
ಕೊಡುತ್ತಿದ್ದರು. ಗರಡಿಯಲ್ಲಿ ಇತರೆ ಪೈಲ್ವಾ ಯಾರಿಗೂ ಈ ಸವಾಲನ್ನು ಎದುರಿಸುವ ಧೈರ್ಯ 
ನರುಗಳ ಜೊತೆ ಕುಸ್ತಿಯಾಡಿಸುತ್ತಿದ್ದರು . ಬರಲಿಲ್ಲ . ಮಹಾರಾಜರು ಪಾಪಯ್ಯನವರನ್ನು 
ಪಾಪಯ್ಯನವರು ಬೆಳಗಿನಜಾವ ೬ ಗಂಟೆಗೆ ಅರಮನೆಗೆ ಕರೆಸಿ “ನೀನು ಈ ಪೈಲ್ವಾನರುಗಳ 
ಎದ್ದು ಸಾವಿರ ದಂಡೆ, ಅಂಗಸಾಮು ಮಾಡು ನೈಲ್ಲಾ ಸೋಲಿಸಬೇಕು ” ಎಂದು ಅಪ್ಪಣೆ 
ತಿದ್ದರು. ೫೦೦ ಅರ್ಧ ದಂಡೆ, ಜೋಕ್ ಕೊಡಿಸಿದರು . ಪಾಪಯ್ಯನವರು ಹಾಗೆಯೇ 
ಮಾಡಿ ಎರಡು ಸೇರು ಬೆಣ್ಣೆ ತಿನ್ನುತ್ತಿದ್ದರು, ಮಾಡಿ ಸೋಲಿಸಿ ಖ್ಯಾತಿಯ ಶಿಖರಕ್ಕೇರಿದರು . 
ಮತ್ತೆ ೨ ಸೇರು ಹಾಲು. ಆ ಹಾಲಿಗೆ ಇದಕ್ಕೆ ಪಾಪಯ್ಯನವರು ಉಪಯೋಗಿಸುತ್ತಿದ್ದ 
ಅಳತೆ ಸೇರಿನ ತುಪ್ಪವನ್ನು ಬೆರೆಸಿ ಕುಡಿಯು ಕುಸ್ತಿಪಟ್ಟುಗಳೇ ಕಾರಣ . ಏಕ್ ಲಾಂಗ್ , ಡಾಕ್ , 
ತಿದ್ದರು. ಮಧ್ಯಾಹ್ನ ಚಪಾತಿ ಮತ್ತು ತರ ಛಾಂಗ್ , ನಾಲಖಂಡ್ , ಬಗ್ಗಿ , ನಿಕಾಲ್ , 
ಕಾರಿ ತಿನ್ನುತ್ತಿದ್ದರು. ಇವರ ದೇಹ ಜಡ್, ಏಕ್ ಬಾಂಗ್ , ಉಕಾಡ್ , ಗಿಸ್ಸಾ 
ದಿನೇ ದಿನೇ ವಜ್ರದಂತೆ ಗಟ್ಟಿಯಾಯಿತು. “ ಕುಸ್ತಿ ಪಾಪಯ್ಯನವರು ಕಲಿತಿದ್ದ ಪ್ರಮುಖ ಪಟ್ಟು 
ಭುಜಬಲಭೀಮ ” ಎನಿಸಿದ್ದ ಪೈಲ್ವಾನ್ ಗಳು . ಪೈಲ್ವಾನ್ ಸುಲೇಮಾನನನ್ನು ಸೋಲಿ 
ದೊಡ್ಡ ತಿಮ್ಮಯ್ಯವರನ್ನು ನಿಮಿಷ ಮಾತ್ರದಲ್ಲಿ ಸಿದ ಮೇಲೆ ಭಾರಿ ಪೈಲ್ವಾನ್ ಅಲಿಭಿನ್ 
ಸೋಲಿಸಿದರು . ಇದನ್ನು ಗಮನಿಸಿದ್ದ ಮಹಾ ಸಯ್ಯದ್ ಎಂಬುವನು “ ಪಾಪಯ್ಯನನ್ನು 
ರಾಜರು ಪ್ರತಿವರ್ಷವು ದಸರೆಯಲ್ಲಿ ಪಾಪಯ್ಯ ಸೋಲಿಸಿ ಪಂಜಾಬಿಗೆ ಕೀರ್ತಿ ತರುತ್ತೇನೆಂದು ” 
ನವರ ಕುಸ್ತಿ ನೋಡಲು ಬರುತ್ತಿದ್ದರು. ಇವರ ಪಣತೊಟ್ಟ . ಪಾಪಯ್ಯನವರ ಗರಡಿಯಲ್ಲಿ 
ಪ್ರಸಿದ್ದಿ ಹೊರ ದೇಶಗಳಿಗೂ ಹಬ್ಬಿತು. ಹೊಸ ಪಂಜಾಬಿನಿಂದ ಬಂದಿದ್ದ ಘನಿ ಮತ್ತು ಅರಮಾನ್ 


೮೦ 


ಕಸ್ತೂರಿ, ಮಾರ್ಚ್ ೧೯೮೬ 


ಸಿಂಗ್ ಪಾಪಯ್ಯನವರ ಜೊತೆ ಕುಸ್ತಿಯಾಡಿ ಅಪರಿಮಿತ ಸಂತೋಷವಾಯಿತು. ಮೈಸೂರಿನ 
ಹೆಚ್ಚಿನ ತರಬೇತಿ ಪಡೆಯುತ್ತಿದ್ದರು. ಪಾಪಯ್ಯ ಕುಸ್ತಿ ಪತಾಕೆಯನ್ನು ಎತ್ತಿ ಹಿಡಿದೆ ” ಎಂದು 
ನವರಿಗೆ “ ಪಂಜಾಬಿನಲ್ಲಿ ದೊಡ್ಡ ಪೈಲ್ವಾನ್ ಪಾಪಯ್ಯನನ್ನು ಬೆನ್ನು ತಟ್ಟಿ ಹರಸಿ ಬಹುಮಾನ 
ಅಲಿಭೀನ್ಸಯ್ಯದ. ಅವನಿಗೆ ನೀವುಜೋಡಿಅಲ್ಲ ನೀಡಿದರು . ಸಂತೆಪೇಟೆ ಸಾಹುಕಾರರೆಲ್ಲಾ ಸೇರಿ 
ಕುಸ್ತಿ ಮಾಡಬೇಡಿ” ಎಂದು ಘನಿ ಹೆದರಿಸುತ್ತಿದ್ದ . ಪಾಪಯ್ಯನವರನ್ನು ಕಾಶ್ಮೀರ ಶಾಲು ಹೊದಿಸಿ 
ಅದೇ ವೇಳೆ ಅಲಿಭೀನ್ನು ಅಖಾಡದಲ್ಲಿ ಕೈಯಲ್ಲಿ ಕುದುರೆ ಸಾರೋಟಿನಲ್ಲಿ ಕೂರಿಸಿ ಮೈಸೂರು 
ಬಳೆಯನ್ನು ಹಿಡಿದು ಯಾರು ಬೇಕಾದರೂ ತನ್ನ ಪ್ರಮುಖ ಬೀದಿಗಳಲ್ಲಿ ಬಾಜಾ ಭಜಂತ್ರಿಯೊಡನೆ 
ಜೊತೆಗೆ ಕುಸ್ತಿಯಾಡಬಹುದೆಂದು ಸವಾಲು ಮೆರವಣಿಗೆ ಮಾಡಿಸಿದರು . 
ಹಾಕಿದ. ಈ ಸುದ್ದಿ ರಾಜರಿಗೆ ಮುಟ್ಟಿತು. ಆಗ ಪಾಪಯ್ಯನವರು ಕುಸ್ತಿಯಲ್ಲಿ ಬಹುದೊಡ್ಡ 
ರಾಜರು ಪಾಪಯ್ಯನನ್ನು ಕರೆಸಿದರು. ಅಲಿಭೀನ್ ಹೆಸರು ಮಾಡಿ ರಾಜ್ಯಕ್ಕೆ ಕೀರ್ತಿ ತಂದರು . ಇವರು 
ಸವಾಲನ್ನು ಎದುರಿಸಲು ವಚನ ಕೊಟ್ಟು ಬಂದು ಭಾವಚಿತ್ರ ಜಗನ್ಮೋಹನ ಚಿತ್ರಶಾಲೆಯಲ್ಲಿ 
ಯೋಚಿಸತೊಡಗಿದರು . ಕುಸ್ತಿ ಕಣದಲ್ಲಿ ಜನಗಳ ಶೋಭಿಸುತ್ತಿದೆ. ಇವರು ಬಳಸಿದ ಕುಸ್ತಿಸಾಧನ 
ಮುಂದೆ 'ಕುಸ್ತಿಯಾಡು ಇಲ್ಲ ಬಳೆತೊಡು' ಎಂದು ಗಳಾದ ಕರೋಲ, ಗರ್ಜಿಕಲ್ಲು, ತೂಕದ ಕಲ್ಲು 
ಅಲಿಭೀನ್ ಹೇಳಿದ್ದು ಪಾಪಯ್ಯನವರಿಗೆ ವ್ಯಥೆಯಾ ಗಳು - ವಿಶ್ವವಿದ್ಯಾನಿಲಯದ ಜಾನಪದ ವಸ್ತು 
ಗಿದ್ದಿತು. “ ನಾನು ಪೈಲ್ವಾನನಾಗಿ ಹುಟ್ಟಿದ್ದು ಏನು ಸಂಗ್ರಹಾಲಯದಲ್ಲಿ ಪ್ರದರ್ಶಿತವಾಗಿವೆ . ಇವರ 
ಫಲ ? ನಾನು ಅವನ ಮೇಲೆ ಕುಸ್ತಿಯಾಡೇ ಪುತ್ರರೂ ಇವರಷ್ಟೆ ಶಕ್ತಿಶಾಲಿಗಳಾಗಿ ತಂದೆಯ 
ತೀರುತ್ತೇನೆಂದು ಪಣ ತೊಟ್ಟರು. ಘನಿ ಮತ್ತು ಹೆಸರನ್ನೂ ಗರಡಿಯ ಹೆಸರನ್ನೂ ಕಾಪಾಡಿ 
ಅರೆನಾಮಸಿಂಗ್ ಮಿತ್ರರಿಗೆ ಸಂತೋಷವಾಯಿತು. ಕೊಂಡು ಬರುತ್ತಿದ್ದಾರೆ. ೧೯೪೯ರ ಅಕ್ಟೋಬರ್ 
“ಎರಡು ತಿಂಗಳು ತರಬೇತಿ ಹಾಗೂ ತಯಾರಿ ೧೬ರಂದು ೭೫ ನೇ ವಯಸ್ಸಿನಲ್ಲಿ ಪಾಪಯ್ಯ 
ಬೇಕು, ಹಾಲು , ತಿಂಡಿ, ಮೊಟ್ಟೆ ಉಪಯೋಗಿಸಿ ತೀರಿಕೊಂಡರು . ಇವರ ಅಂತ್ಯಕ್ರಿಯೆಯಲ್ಲಿ 
ಅನಂತರ ಕುಸ್ತಿಯಾಡಿ” ಎಂದು ಅವರು ಸಲಹೆ ಮೈಸೂರು ನಗರದಲ್ಲಿರುವ ೫೮ ಗರಡಿಗಳ 
ಕೊಟ್ಟರು. ಅದೇ ವೇಳೆ ಮೈಸೂರಿನ ಸಂತೇಪೇ ಉಸ್ತಾದಗಳು ಅವರ ಶಿಷ್ಯರು ಅಂದಿನ ಕಾಂಗ್ರೆಸ್ 
ಟೆಯ ಸಾಹುಕಾರರೂ ಅರಮನೆ ಮೋತಿಖಾನೆ ಅಧ್ಯಕ್ಷ ಟಿ . ಸಿದ್ದಲಿಂಗಯ್ಯನವರು , ಮಂತ್ರಿಗಳ 
ಹಾಗೂ ಎಕ್ಸ್ಜ್ ಕಂಟ್ರಾಕ್ಟರ್ ಆಗಿದ್ದ ಗಿದ್ದ ಸುಬ್ರಹ್ಮಣ್ಯಂ ಅವರೂ ಅಲ್ಲದೆ ಅನೇಕ 
ಬೊಚ್ಚಣ್ಣನವರು ಪಾಪಯ್ಯನವರಿಗೆಪ್ರೋತ್ಸಾಹ ಪುರ ಪ್ರಮುಖರೂ ಭಾಗವಹಿಸಿದ್ದರು. ಅವರ 
ನೀಡಿದರು . ಕುಸ್ತಿಯ ದಿನ ಸಮೀಪಿಸಿತು . ಶಿಷ್ಯಮಂಡಳಿ ದಾರಿಯುದ್ದಕ್ಕೂ ಕುಸ್ತಿ ಹಾಗೂ 
ಜಗನಮೋಹನ ಅರಮನೆಯಲ್ಲಿ ಕುಸ್ತಿ ಕಣ ಕತ್ತಿ ವರಸೆಗಳ ಜೊತೆಗೆ ಭಜನೆ ವಾದ್ಯಗಳ 
ಸಿದ್ಧವಾಯಿತು. ಅಂದಿನ ಇವರ ಕುಸ್ತಿಯ ಸಮೇತ ಶವಯಾತ್ರೆ, ಸಾಗಿತ್ತು , ೨- ೩ ಸಾವಿರ 
ತೀರ್ಪುಗಾರರು ಸರದಾರ್ ಗೋಪಾಲರಾಜೇ ಜನರು ಈ ಅಂತ್ಯಕ್ರಿಯೆಯಲ್ಲಿ ಭಾಗ 
ಅರಸರವರು . ಅಲಿಭೀನ್ ಸಯ್ಯದನ ಜೊತೆ ವಹಿಸಿದ್ದರು. ಅಂದು ಮೈಸೂರು ಶೋಕದಲ್ಲಿ 
ಪಾಪಯ್ಯನವರ ಕುಸ್ತಿ ನೋಡಲು ಅಪಾರ ಜನ ಮುಳುಗಿತ್ತು . ಇಂಥ ಧೀರ ಮತ್ತೆ ಹುಟ್ಟಿ 
ನೆರೆದರು . ಮಹಾರಾಜರ ಸಮ್ಮುಖದಲ್ಲಿ ಒಂದು ಬರಲಾರ ಎಂದು ಜನರು ದುಃಖದಿಂದ 
ಗಂಟೆ ಕುಸ್ತಿ ನಡೆಯಿತು. ಬಗ್ಗಿ ನಿಕಾಲ್ ಕುಸ್ತಿ ಪಾಪಯ್ಯನವರನ್ನು ಸ್ಮರಿಸುತ್ತಿದ್ದ ನೋಟ 
ಪಟ್ಟುಗಳನ್ನು ಉಪಯೋಗಿಸಿ ಅಲಿಭೀನ್‌ನನ್ನು ಈಗಲೂ ಹಲವರ ಮನಸ್ಸಿನಲ್ಲಿ ಅಚ್ಚಳಿಯದ 
ಸೋಲಿಸಿ ಜಯಭೇರಿ ಬಾರಿಸಿದರು . ರಾಜರಿಗೆ ನಿಂತಿದೆ. 


ಪಂಚ ತಂತ್ರ ' ವು ಅತ್ಯುತ್ತಮ ನೀತಿಕತೆಗಳ ಎಂದು ಸ್ಪಷ್ಟವಾಗಿ ವಸುಭಾಗ ಭಟ್ಟನ ಪಂಚ 
ಸಂಗ್ರಹವಾಗಿದೆ. ಈ ಕೃತಿಯನ್ನು ಸಂಸ್ಕೃತದಲ್ಲಿ ತಂತ್ರದ ಬಗ್ಗೆ ಉಲ್ಲೇಖಿಸಿರುವನು . ಇದಲ್ಲದೆ , 
ಮೊದಲು ರಚಿಸಿದವ ವಿಷ್ಣುಶರ್ಮ ಎಂಬ ದುರ್ಗಸಿಂಹನು ಪಂಚತಂತ್ರ ಪರಂಪರೆಯನ್ನು 
ಪ್ರಖ್ಯಾತಿ ಪ್ರಪಂಚದ ತುಂಬಾ ಇದೆ. ಭಾರತೀಯ ಸಂಕ್ಷಿಪ್ತದಲ್ಲಿ ಸೂಚಿಸಿರುವನು . ಪರಮೇಶ್ವರ 
ವಿದ್ವಾಂಸರಲ್ಲದೆ, ವಿದೇಶಗಳಲ್ಲಿಯವಿದ್ವಾಂಸರಾದ ಪಾರ್ವತಿಗೆ ಹೇಳಿದ ಈ ಅಪೂರ್ವ ಕತೆಗಳನ್ನು 
ಹರ್ಟೆಲ್ , ಎಡ್ಗರಟನ್ , ಬೆನೆಫೆ ಮೊದಲಾ ಕೇಳಿದ ಪುಷ್ಪದತ್ತನು ಮಾನವನಾಗಿ ಈ 
ದವರೂ ವಿಷ್ಣುಶರ್ಮನ ಪಂಚತಂತ್ರವನ್ನೇ ಲೋಕದಲ್ಲಿ ಜನಿಸಿ, ಗುಣಾಡ್ಯನೆಂಬ ಸತ್ಕವಿ 
ಹೆಸರಿಸಿದ್ದಾರೆ ಎಂಬುದು ಗೊತ್ತಿದ್ದ ವಿಷಯ . ಯಾಗಿ ಪೈಶಾಚಿಕ ಭಾಷೆಯಲ್ಲಿ ಬೃಹತ್ಕಥೆಗಳನ್ನು 
ಆದರೆ ವಸುಭಾಗನ 

ಮಾಡಿ ಹೇಳಿದನಂತೆ! 
ಪಂಚತಂತ್ರವೊಂದು 

ವಸುಭಾಗ ಭಟ್ಟನು 
ಇದೆ, ಅದೂ ಅತ್ಯಂತ 

ಆ ಕತೆಗಳನ್ನು ಕೇಳಿ, 
ಪ್ರಾಚೀನ ಗ್ರಂಥ 

“ ಆ ಕಥಾ ಸಮುದ್ರ 
ವಾಗಿದೆ ಎಂಬುದು 

ದೊಳ್ ಪಂಚರತ್ನ 
ಅನೇಕರಿಗೆ ಇನ್ನೂ 

ಮಪ್ಪೆ ದು ಕಥೆ 
ತಿಳಿದ ವಿಷಯವಾಗಿಲ್ಲ . 

ಗಳನಾಯು ಕೊಂಡು 
ಮೈಸೂರಿನ ಡಾ , 

ಪಂಚತಂತ್ರವೆಂದು, 
ಎ . ವೆಂಕಟಸುಬ್ಬಯ್ಯ 

ಹೆಸರಿಟ್ಟು ' ಹೇಳಿದ 
ಹಾಗೂ ವಿದೇಶದ 

ನಂತೆ, 
ಡಾ . ಜಾರ್ಜ್ ಟಿ 

ದುರ್ಗಸಿಂಹ ಕವಿಯು 
ಆರ್ಟೊಲಾ ಅವರು 

ಬರೆದ ಈ ವಾಕ್ಯ 
ವಸುಭಾಗನ ಪಂಚ 

ಗಳಿಂದ ವಸುಭಾಗನು 
ತಂತ್ರವನ್ನು ಕುರಿತು 

ಗುಣಾಡ್ಯನ ಸಮ 
ಸಾಕಷ್ಟು ಸಂಶೋಧನೆ 

ಕಾಲೀನನಾಗಿ ಇದ್ದಿರ 
ನಡೆಸಿ , ಇದೀಗ ವಸು 

ಬೇಕೆಂದೂ ಪಂಚ 
ಭಾಗನ ಪಂಚತಂತ್ರದ 

ತಂತ್ರ ನೀತಿಕಥೆಗಳ 
ಬಗ್ಗೆ ನಿಶ್ಚಿಷ್ಟ ಸ್ವರೂಪ 

ಮೂಲ ಬೃಹತ್ಕಥೆ 
ವನ್ನು ಕೊಡುವುದರಲ್ಲಿ - ಡಾ . ವರದರಾಜ ಹುಯಿಲಗೋಳ| 

ಯೆಂದೂ ತಿಳಿದು 
ಬಹಳಷ್ಟು ಯಶಸ್ವಿ 

ಬರುವುದು. 
ಯಾಗಿದ್ದಾರೆ. 

ದಕ್ಷಿಣ ಭಾರತ ಹಾಗೂ 
ಆ ವಸುಭಾಗನ ಪಂಚತಂತ್ರ ಕೃತಿಯ ಸಂಶೋ - ಆಗ್ನೆಯ ಏಶಿಯ ಭಾಗಗಳಲ್ಲಿ ಹಲವಾರು 

ಧನೆಗೆ ದಾರಿ ಮಾಡಿಕೊಟ್ಟುದ್ದು ಕನ್ನಡ ವಸುಭಾಗನ ಹೆಸರಿದ್ದ ಪಂಚತಂತ್ರಗಳು ದೊರೆ 
- ದಲ್ಲಿರುವ ದುರ್ಗಸಿಂಹನ ಪಂಚತಂತ್ರ , ದುರ್ಗ ಯುತ್ತಿದ್ದು , ಅವುಗಳಲ್ಲಿ ಮುಖ್ಯವಾದವುಗಳು 
ಸಿಂಹನು ಪ್ರಾರಂಭದ ನುಡಿಗಳಲ್ಲಿ 

ಹೀಗಿವೆ: 
ವಸುಭಾಗ ಭಟ್ಟ ಕೃತಿಯಂ 

೧. ಪ್ರಾಚೀನ ಜಾವಾ ಭಾಷೆಯಲ್ಲಿ ತಂತ್ರಿ 
ವಸುಧಾಧಿಸಹಿತಮನಖಿಲ ವಿಬುಧಸ್ತುತಮಂ ಎಂಬ ಕಥಾ ಸಂಗ್ರಹಗಳು ' ಪಂಚತಂತ್ರ ' ಗಳೇ 

ಕಾಮಂದಕ , ತಂತ್ರಿ, ವಾಕ್ಯ ಅಥವಾ ತಂತ್ರಿ ಚರಿತ 
ಪೊಸತಾಗಿರೆ ವಿರಚಿಸುವೆಂ 

ಆಗಿವೆ. ಇವು ' ಪಂಚತಂತ್ರ ' ದ ಅನುವಾದ 
ವಸುಮತಿಯೊಳ್ ಪಂಚತಂತಮಂ ಕನ್ನಡದಿಂ ಎಂದು ಎಲ್ಲಿಯೂ 
SS - 11 . 

ಹೇಳಿಲ್ಲವಾದರೂ , ಇವು 


ವಸುಭಾಗ 

ಹಾಗೂ 
ಹಾಹಾರ್ಹ ದುರ್ಗಸಿಂಹನ 

ಪಂಚತಂತ್ರ 


೮೨ 


ಕಸ್ತೂರಿ: ಮಾರ್ಚ್ ೧೯೮೬ 


ಪಂಚತಂತ್ರದ ಕತೆಗಳೇ ಆಗಿವೆ. ತಂತ್ರಿ ಗ್ರಂಥ ದುರ್ಗಸಿಂಹನು ಪಂಚತಂತ್ರವನ್ನು ಬರೆದು 
ಕರ್ತೃ ವಸುಭಾಗ ಎಂದೂ ತಿಳಿಸಿಲ್ಲ. ಆದರೆ ಮುಗಿಸಿದ್ದು ೮ ಮಾರ್ಚ್ ೧೦೩೧ ಎಂಬುದು 
ಡೆಮುಂಗ ಛಂದಸ್ಸಿನ ತಂತ್ರಿಯಲ್ಲಿ ಬರುವ ನಿಶ್ಚಿತವಿದೆ. ಜಾವಾ, ಸಯಾಮ್ ಮೊದಲಾ 
“ ಬಿನ್ಯಂಗ ಚರಿತಶ್ಲೋಕ ವಿಕಾಸ ಇಂಗ ತಂತ್ರಿ, ದೆಡೆಗಳಲ್ಲಿಯ ವಸುಭಾಗನ ಪಂಚತಂತ್ರಗಳೂ 
ಪ್ರಕ್ರಿಯಾ ಶ್ರೀ ಬಸಭಾಗ ನಂದಕ ಕರುಣಾರ , ೧೨ನೆಯ ಶತಮಾನಕ್ಕಿಂತ ಮೊದಲಿನವು. 
ನಿಪುನ್ ' ಎಂಬುದು ತಂತ್ರಿ ಗ್ರಂಥವು ವಸುಭಾಗ- ಪಂಚತಂತ್ರದಲ್ಲಿ ಮೊಟ್ಟಮೊದಲಿನ ಕತೆ 
ನಿಂದಲೇ ರಚಿತವಾಗಿರಬೇಕು ಎಂದು ಹೇಳಲು ಕಥಾಮುಖ . ಈ ಕಥಾಮುಖದೊಳಗೆ ವಿವಿಧ 
ಒಳ್ಳೇ ಆಧಾರವಾಗಿದೆ. ಡಾ . ಸಿ. ಹೂಯಾಸ್ ಮುಖಕಥೆ ಹಾಗೂ ಆ ಮುಖಕಥೆಗಳೊಳಗಿನ 
ಅವರು ಈ ಕಥೆಗಳನ್ನು ಡಚ್ ಭಾಷೆಯಲ್ಲಿ ಒಳಕತೆಗಳು ಅಡಕವಾಗಿ ಬರುತ್ತವೆ. ಒಂದೇ 
ಮೊದಲು ಭಾಷಾಂತರಿಸಿರುವರು . 

ಕಥನಮುಖದೊಳಗೆ ಹೀಗೆ ಕತೆಗಳನ್ನು ಜೋಡಿ 
೨. ಡಾ . ಲೂಯಿ ಫಿನ್‌ ಹಾಗೂ ಡಾ . ಸುವ ರೀತಿಯು ಒಂದರೊಳಗೊಂದು ಪೆಟ್ಟಿಗೆ 
ಜೀನ್ ಬೊಂಗೆ ಅವರುಲಾವೋಸ್ ದೇಶದ ಪಂಚ ಇಡುವ ಚೀನಾಸೆಟ್ ಎಂದೂ , ಇದು ನೀತಿಕಥೆ 
ತಂತ್ರವನ್ನು ಫ್ರೆಂಚ್ ಭಾಷೆಯಲ್ಲಿ ಅನುವಾದಿ ಗಳ ಪ್ರಮುಖ ಲಕ್ಷಣವೆಂದೂ ಎ . ಎ . 
ಸಿದ್ದಾರೆ. ಈ ಗ್ರಂಥದ ಕರ್ತೃ ವಸುಭಾಗನೆಂದು ಮೆಗೊನಾಲ್ಡ್ ಹೇಳಿರುವರು , ದುರ್ಗಸಿಂಹನ 
ಹೇಳಿಲ್ಲವಾದರೂ ಇದರಲ್ಲಿ ಬರುವ ' ವಸುಫಗ' ಪಂಚತಂತ್ರದ ಕಥಾಮುಖದಲ್ಲಿ ವಸುಭಾಗನು 
ಎಂಬ ಪದವು ವಸುಭಾಗನ ಹೆಸರನ್ನೇ ಸೂಚಿ ಬುದ್ಧಿವಿಹೀನ ರಾಜಕುಮಾರರಿಗೆ ಶಿಕ್ಷಣವೀಯಲು 
ಸುವುದೆಂದು ಡಾ . ವೆಂಕಟಸುಬ್ಬಯ್ಯ ಅಭಿ ಈ ನೀತಿಕಥೆಗಳನ್ನು ಹೇಳಿದುದರ ಸಂದರ್ಭವು 
ಪ್ರಾಯಪಟ್ಟಿರುವರು . 

ಬರುತ್ತದೆ. ಆದರೆ ಉಳಿದ ಪಂಚತಂತ್ರಗಳಲ್ಲಿ 
# ೩ . ಸಯಾಂ ದೇಶದಲ್ಲಿ ದೊರಕಿರುವ ಮಂತ್ರಿಯ ಮಗಳು ಅಂದೇ ಮದುವೆಯಾದ 
“ ನಂಗ ತಂತಾಯಿ' ಯಲ್ಲಿ ವಸುಭಾಗನ ಹೆಸರು ಅರಸನಿಗೆ ಈ ಕತೆ ಹೇಳುತ್ತಾಳೆ. ಕತೆ ಹೇಳಿದ 
ಎಲ್ಲಿಯೂ ಇಲ್ಲ, ಆದರೆ ಇದರಲ್ಲಿಯ ಕತೆಗಳು ಮಂತ್ರಿಯ ಮಗಳ ಹೆಸರಿನಲ್ಲಿಯೇ - ಜಾವಾದಲ್ಲಿ 
ಪಂಚತಂತ್ರದ್ದೇ ಇದ್ದು , ತಂತ್ರಿ ತಂತಾಯಿಗಳ ತಂತ್ರಿ , ಥಾಯ್ಲೆಂಡಿನಲ್ಲಿ ತಂತ್ರೆ , ಲಾವೋಸ್ 
ಕತೆಗಳು ಇದರಲ್ಲಿಯೂ ಇವೆ. 

ನಲ್ಲಿ ತಂತ್ಯೆ , ತಂತ್ರೋಪಾಖ್ಯಾನದಲ್ಲಿ ತಂತ್ತು 
೪, ಸಂಸ್ಕೃತ 'ತಂತ್ರೋಪಾಖ್ಯಾನ' ದ ಭಾಷೆ ಪಂಚತಂತ್ರ ಕೃತಿಗಳು ಜನಪ್ರಿಯವಾಗಿವೆ. 
ಸಂಸ್ಕೃತವಾದರೂ ಲಿಪಿ ಮಲಯಾಳಂದ್ದು , ದುರ್ಗಸಿಂಹನ ಪಂಚತಂತ್ರಕ್ಕೂ , ವಸುಭಾಗನ 
ತಿರುವನಂತಪುರದ ಅನಂತಶಯನ ಸಂಸ್ಕೃತ ಉಳಿದ ಪಂಚತಂತ್ರಗಳಿಗೂ ಮೊದಲನೆಯ 
ಮಾಲೆಯಲ್ಲಿ ಇದು ಪ್ರಕಟವಾಗಿದೆ . ಕಥಾಸಂಗ್ರ ಕತೆಯಲ್ಲಿಯೇ ಭೇದ ಕಂಡುಬರುವುದಲ್ಲದೆ, 
ಹದ ಶೋಕಗಳಲ್ಲಿ ' ವಸುಭಾಗ : ಶ್ಲೋಕ ದುರ್ಗಸಿಂಹನ ಕಥಾಮುಖ ವಿಷ್ಣುಶರ್ಮನ 
ಮವೋಚತ ' ಎಂದು ಬರುವುದರಿಂದ , ಇದು ಪಂಚತಂತ್ರದ ಕಥಾಮುಖದಂತೆಯೇ ಇರುವು 
ವಸುಭಾಗನ ಪಂಚತಂತ್ರವೆಂದು ತಿಳಿದುಬರು ದನ್ನು ಗಮನಿಸಬೇಕು, 
ತದೆ. 

ಜಾರ್ಜ್ ಅರ್ಟೊಲಾ ಅವರಂತೆ ಕಥಾಮುಖದ 
- ೫ , ಇನ್ನೂ ಪ್ರಕಟವಾಗದ ತಮಿಳು ಆಧಾರದ ಮೇಲೆ ದುರ್ಗಸಿಂಹನ ಪಂಚತಂತ್ರ 
ತಂತ್ರೋಪಾಖ್ಯಾನವೊಂದು ತಂಜಾವೂರು ಸರ ವಸುಭಾಗನ ಪಂಚತಂತ್ರ ಅಲ್ಲವೆಂದು ಅಲ್ಲಗಳೆ 
ಸ್ವತಿ ಮಹಲ್ ಗ್ರಂಥಭಂಡಾರದಲ್ಲಿದೆ . ಯಲು ಸಾಧ್ಯವಿಲ್ಲ. ತಂತ್ರಿ , ತಂತ್ಯೆ , ತಂತ್ರ , 
- ಈ ಎಲ್ಲ ಗ್ರಂಥಗಳಲ್ಲಿ ವಸುಭಾಗನ ಹೆಸರು ತಂತ್ರೋಪಾಖ್ಯಾನ ಹಾಗು ದುರ್ಗಸಿಂಹನ ಪಂಚ 
ಸೂಚಿತವಾಗಿದೆ ; ಆದರೆ ದುರ್ಗಸಿಂಹನು ಮಾತ್ರ ತಂತ್ರ ಇವುಗಳಲ್ಲಿರುವ ಸಮಗ್ರ ಕಥೆಗಳ ತುಲ 
ವಸುಭಾಗನ ಪಂಚತಂತ್ರವನ್ನು ಅನುವಾದಿ ನಾತ್ಮಕ ಪರಿಶೀಲನೆಯಿಂದ ಮಾತ್ರ ವಸುಭಾಗನ 
ಸಿರುವೆ ಎಂದು ಸ್ಪಷ್ಟವಾಗಿ ಬರೆದಿರುವನು . ಪಂಚತಂತ್ರದ ಬಗ್ಗೆ ನಿರ್ಣಯಿಸಲು ಶಕ್ಯವಿದೆ. 


೮ 


ವಸುಭಾಗ ಹಾಗೂ ದುರ್ಗಸಿಂಹನ ಪಂಚತಂತ್ರ 
ಕಥಾಮುಖ , ಮುಖಕತೆ ಹಾಗೂ ಒಳಕತೆಗ ಇಲ್ಲವೇ ಇಲ್ಲ. ಇದೇ ರೀತಿ ಹಲವಾರು ಭೇದಗ 
ಳನ್ನು ಕೂಡಿಸಿ ಇದೀಗ ಲಭ್ಯವಿದ್ದಂತೆ ದುರ್ಗ ಳನ್ನು ಪ್ರತಿಯೊಂದು ಕತೆಯಲ್ಲಿ ಕಾಣಬಹುದು . 
ಸಿಂಹನಲ್ಲಿ ೬೭, ಸಂಸ್ಕೃತ ತಂತ್ರೋಪಾಖ್ಯಾನದಲ್ಲಿ ಕತೆಯ ವಸ್ತು , ಕತೆಯ ಉದ್ದೇಶ ಎಲ್ಲ ಕತೆಗಳ 
೫೦ , ತಮಿಳು ತಂತ್ರೋಪಾಖ್ಯಾನದಲ್ಲಿ ೪೪ , ಲ್ಲಿಯೂ ಒಂದೇ ರೀತಿಯದಾಗಿದೆಯೆಂಬುದನ್ನು 
ತಂತ್ರಿಯಲ್ಲಿ ೨೪, ತಂತೈನಲ್ಲಿ ೬೦ ಕತೆಗಳು ನಾವು ಗಮನಿಸಬೇಕು, 
ಇವೆ. ಸಾಮಾನ್ಯವಾಗಿ ವಿಷ್ಣುಶರ್ಮನ ಪಂಚ ದುರ್ಗಸಿಂಹನ ಪಂಚತಂತ್ರದಲ್ಲಿ ಮಾತ್ರ 
ತಂತ್ರದಲ್ಲಿ ೬೩ ಕತೆಗಳಿವೆ. ಇವೆಲ್ಲ ಸಂಗತಿಗಳನ್ನು ಕಂಡುಬರುವ ೧೫ ಕತೆಗಳಿವೆ. ಈ ಕತೆಗಳು 
ಪರಿಶೀಲಿಸಿದರೆ , ಪಂಚತಂತ್ರ ಕೃತಿಯಲ್ಲಿ ಸಾಧಾ ವಿಷ್ಣುಶರ್ಮನ ಪಂಚತಂತ್ರದಲ್ಲಿಯಾಗಲಿ , ವಸು 
ರಣವಾಗಿ ಕತೆಗಳು ಇರಬೇಕಾದ ಸಂಖ್ಯೆ ೬೦ ಭಾಗನ ಪಂಚತಂತ್ರದಲ್ಲಿಯಾಗಲಿ , ಎಲ್ಲಿಯೂ 
ಎಂದು ತಿಳಿದುಬರುವುದು , 

ಇರುವುದಿಲ್ಲ. ಡಾ . ಎ . ವೆಂಕಟಸುಬ್ಬಯ್ಯ 
ಇವುಗಳಲ್ಲಿ ಸುಮಾರು ೨೫ ಕತೆಗಳು ಎಲ್ಲ ಅವರು ' ಯಶಸ್ತಿಲಕ ಹಾಗೂ ಪಂಚತಂತ್ರ ' ದ 
ಪಂಚತಂತ್ರಗಳಲ್ಲಿಯೂ ಇವೆ. 'ಕಚದುಮ ', ಬಗ್ಗೆ ಬರೆಯುತ್ತ ೧೫ ಕತೆಗಳಲ್ಲಿಯ ವರರುಚಿ 
“ಕಪಿಯ ಕೃತಮ್ಮ ಬೇಡನೂ ' ಈ ಮೊದ ಹಾಗೂ ಬ್ರಹ್ಮರಾಕ್ಷಸ ' ಮತ್ತು ' ನಾಳೀ ಜಂಘ 
ಲಾದ ಕತೆಗಳು ೧೨ ಇದ್ದು , ಇವು ದುರ್ಗ ಹಾಗೂ ಗೌತಮ ಮುನಿಯ ಕತೆ ' ಇವು 
ಸಿಂಹ ಹಾಗೂ ತಂತ್ರೆ ಮುಂತಾದ ವಸುಭಾಗನ ಯಶಸ್ತಿಲಕ' ಗ್ರಂಥದಲ್ಲಿ ಇರುವವೆಂದೂ ಈ 
ಪಂಚತಂತ್ರಗಳಲ್ಲಿ ಮಾತ್ರ ಇವೆ. ಅಂದರೆ ದುರ್ಗ ಕತೆಗಳು ವಸುಭಾಗನ ಸಂಪ್ರದಾಯದವೇ ಇರ 
ಸಿಂಹನ ಪಂಚತಂತ್ರದಲ್ಲಿದ್ದ ೩೭ ಕತೆಗಳು ವಸು ಬೇಕೆಂದೂ ತೋರಿಸಿಕೊಟ್ಟಿರುವರು . ಕ್ರಿಸ್ತ ಶಕ 
ಭಾಗನ ಪಂಚತಂತ್ರದಲ್ಲಿ ನಿಶ್ಚಿತವಾಗಿಯೂ ಇವೆ ೯೫೮ ರಲ್ಲಿ ಯಶಸ್ತಿಲಕ ' ವನ್ನು ಸಂಸ್ಕೃತದಲ್ಲಿ 
ಯೆಂದು ಹೇಳಬೇಕು. 

ಬರೆದು ಮುಗಿಸಿದ ಸೋಮದೇವ ಕವಿ ಕನ್ನಡಿ 
- ಈ ೩೭ ಕತೆಗಳೂ ಒಂದೇ ರೀತಿಯಾಗಿ , ಗನು , ಜೈನನು . ಇದರಿಂದ ಕ್ರಿಸ್ತ ಶಕ ೯೫೮ಕ್ಕಿಂತ 
ಏನೂ ಬದಲಾವಣೆ ಇರದೆ , ಎಲ್ಲ ಕೃತಿಗಳ ಹಿಂದೆಯೇ ವಸುಭಾಗನ ಸಂಸ್ಕೃತ ಪಂಚತಂತ್ರ 
ಲ್ಲಿಯೂ ಇವೆಯೆಂದು ತಿಳಿಯಬಾರದು, ಕಥಾ ಜನಪ್ರಿಯವಾಗಿರಬೇಕು ಎಂದೂ ಡಾ . ವೆಂಕಟ 
ವಿಷಯ ಅದೇ ಇದ್ದರೂ ನಿರೂಪಣೆಯ ವಿವರಗ ಸುಬ್ಬಯ್ಯ ಹೇಳಿರುವರು . 
ಳಲ್ಲಿ ಬದಲಾವಣೆ ಕಂಡುಬಂದಿದೆ. ಉದಾಹರಣೆ ಜಾರ್ಜ್ ಟಿ . ಅರ್ಟೊಲಾ ಅವರು ವಸುಭಾಗ 
ಗಾಗಿ ದುರ್ಗಸಿಂಹನ ಪಂಚತಂತ್ರದಲ್ಲಿ ಬಂದಿರುವ ಸಂಪ್ರದಾಯಕ್ಕೆ ಸೇರಿದ ೧೫ ಕತೆಗಳನ್ನು ಕೊಟ್ಟಿ 
“ ಕಚದ್ರುಮ ' ಕತೆಯನ್ನು ಪರಿಶೀಲಿಸಬಹುದು: ರುವರು ; ಇವು ವಿಷ್ಣು ಶರ್ಮ ಸಂಪ್ರದಾಯದ 
( ೧) ದುರ್ಗಸಿಂಹನಲ್ಲಿ ಈ ಕತೆಯು ಪ್ರತ್ಯೇಕ ಯಾವ ಪಂಚತಂತ್ರಗಳಲ್ಲಿಯೂ ಇಲ್ಲವಾಗಿ 
ವಾಗಿದೆ; ಆದರೆ ತಂತ್ರ , ತಂತ್ರೆಗಳಲ್ಲಿ ' ಎರಡು ನುಡಿದು, ಈ ೧೫ ಕತೆಗಳು ವಿಶಿಷ್ಟ ರೀತಿಯವಾ 
ಗಿಣಿಗಳು ' ಎಂಬ ಕತೆಯಲ್ಲಿ ಇದು ಕೂಡಿಕೊಂ ಗಿವೆಯೆಂದೂ ಈ ಕತೆಗಳ ಆಧಾರದಿಂದ 
ಡಿದೆ, ( ೨) ಕಚದುಮನು ಸೆರೆಯಾಳಾದ ವಸುಭಾಗನ ಕೃತಿ ನಿರ್ಧರಿಸಬಹುದೆಂದೂ ನುಡಿದಿ 
ಕೂಡಲೇ ದುರ್ಗಸಿಂಹನ ಪಂಚತಂತ್ರದ ಕತೆ ರುವರು . ಈ ಕತೆಗಳ ಉಲ್ಲೇಖದಿಂದ ಅವರು 
ಕೊನೆಗೊಳ್ಳುತ್ತದೆ; ತಂತ್ರಿ ಮತ್ತು ತಂತ್ಯೆಗಳಲ್ಲಿ ದುರ್ಗಸಿಂಹನ ಪಂಚತಂತ್ರ , ವಸುಭಾಗನ 
ಕತೆ ಮುಂದುವರೆದು ಕೊನೆಗೆ ನೀತಿಯ ಮಾತು ಪಂಚತಂತ್ರ ಅಲ್ಲವೆಂಬ ಅಭಿಪ್ರಾಯ ತಾಳಿರು 
ಬರುತ್ತವೆ, ಕಚದ್ರುಮ ತಿರುಗಿ ರಾಜ್ಯವನ್ನು ವರು . ಆದರೆ ಈ ೧೫ ಕತೆಗಳಲ್ಲಿ ' ವ್ಯಾಪಾರಸ್ಥ , 
ದೊರಕಿಸಿದ್ದು ತಂತ್ಯದಲ್ಲಿ ಮಾತ್ರ ಬರುತ್ತದೆ. ಅವನ ಹೆಂಡತಿ ಹಾಗೂ ಮಗ' ಎಂಬ ಕತೆಯು 
( ೩) ಹೆಸರು ಕೊಡುವುದರಲ್ಲಿಯೂ ಅಂತರವಿದೆ. ದುರ್ಗಸಿಂಹನ ಪಂಚತಂತ್ರದಲ್ಲಿಯೂ ಇದೆ ಎಂಬು 
ತಂತಿಯಲ್ಲಿ ಕೌಶಾಂಬಿ ನಗರ, ತಂತ್ಯದಲ್ಲಿ ರಥ ದನ್ನು ಗಮನಿಸಬೇಕು. ಅಂದರೆ ದುರ್ಗಸಿಂಹನ 
ನಗರ , ಆದರೆ ದುರ್ಗಸಿಂಹನಲ್ಲಿ ಊರ ಹೆಸರು ಪಂಚತಂತ್ರಕ್ಕೂ , ವಸುಭಾಗನ ಈ ಕತೆಗಳಿಗೂ 


೮೪ 


ಕಸ್ತೂರಿ, ಮಾರ್ಚ್ ೧೯೮೬ 


ಸಂಬಂಧವಿದೆಯೆಬುಂದು ತಿಳಿದುಬರುವುದು . ' ಪಿಶಾಚ ಪ್ರಕರಣ' ದ ಕತೆಗಳು ಅನಿಶ್ಚಿತವಾಗಿವೆ , 
ಅಲ್ಲದೆ ಇದೇ ಸಂದರ್ಭದಲ್ಲಿ ಎಡರ್‌ಟನ್ನನ ತಂತ್ಯೆಯಲ್ಲಿ ಮಾತ್ರ ಹಲವು ಕತೆಗಳು ಕಂಡು 
ಅಭಿಪ್ರಾಯವನ್ನು ನಿರೀಕ್ಷಿಸುವುದು ಅವಶ್ಯ . ಬರುತ್ತಿವೆ. ಈ ಪ್ರಕರಣದ ಕತೆಗಳು ದುರ್ಗಸಿಂಹ 
ವಿಷ್ಣುಶರ್ಮನ ಮೂಲಪಂಚತಂತ್ರದ ಲಕ್ಷಣಗ- ನಲ್ಲಿಯೂ ಇಲ್ಲ. 
ಳನ್ನು ವಿವರಿಸುತ್ತ , ಎಡ್ಕರ್‌ಟನ್ ೭ ಕತೆಗಳನ್ನು ಸಂಸ್ಕೃತ ತಂತ್ರೋಪಾಖ್ಯಾನ ಅಸಮಗ್ರವಾ 
ಕೊಟ್ಟಿದ್ದು , ಈ ಕತೆಗಳಿದ್ದರೆ ಆ ಕೃತಿ ವಿಷ್ಣು ಗಿದೆ; ಇದರಲ್ಲಿ ಇಲ್ಲದ ಕಥಾಮುಖ ಮೊದಲಾ 
ಶರ್ಮನದು ಎಂಬ ಅಭಿಪ್ರಾಯವನ್ನು ವ್ಯಕ್ತ ದವು ತಮಿಳು ತಂತ್ರೋಪಾಖ್ಯಾನದಲ್ಲಿ ಬಂದಿವೆ. 
ಮಾಡಿದ್ದಾನೆ. ಈ ೭ ಕತೆಗಳಲ್ಲಿ ಒಂದೂ ಇವೆರಡನ್ನೂ ಕೂಡಿಸಿದರೆ ತಂತ್ರೋಪಾಖ್ಯಾನ 
ದುರ್ಗಸಿಂಹನ ಪಂಚತಂತ್ರದಲ್ಲಿ ಇಲ್ಲವಾದ್ದರಿಂದ , ಬಹುಪಾಲು ಪೂರ್ಣಗೊಳ್ಳುತ್ತದೆ. ಈ ಸಂಸ್ಕೃತ 
ದುರ್ಗಸಿಂಹನ ಪಂಚತಂತ್ರ ನಿಶ್ಚಿತವಾಗಿ ವಸುಭಾ ತಂತ್ರೋಪಾಖ್ಯಾನ ವಸುಭಾಗನ ಮೂಲಕೃತಿ 
ಗನ ಪಂಚತಂತ್ರವೆಂದೂ ನಾವು ಹೇಳಬೇಕು, ಯೆಂದು ತೋರಿಸಲಾಗಿದೆ. ಆದರೆ ಇದರಲ್ಲಿ 

ಈ ವರೆಗೆ ವಿವರಣೆ ಕೊಟ್ಟ ಎಲ್ಲ ಕತೆಗಳನ್ನು ದುರ್ಗಸಿಂಹನು ತಿಳಿಸಿದಂತೆ ವಸುಭಾಗನೇ ಗ್ರಂಥ 
ಸಂಗ್ರಹಿಸಿದರೆ ಸಮಾರು ೬೭ ನೀತಿಕತೆಗಳು ಕರ್ತೃ ಎಂಬುದನ್ನು ಸ್ಪಷ್ಟವಾಗಿ ನಿರ್ದೆಶಿಸಿಲ್ಲ. 
ಆಗುತ್ತವೆ. ಇವು ವಸುಭಾಗ ಸಂಪ್ರದಾಯದವು. ಈ ಎಲ್ಲ ವಿವೇಚನೆಗಳ ಹಿನ್ನೆಲೆಯಲ್ಲಿ ಕನ್ನಡದ 
ಎಂದು ನಿರ್ಣಯಿಸಬಹುದು. ಇಂಥ ನಿರ್ಣಯಕ್ಕೆ ರುವ ದುರ್ಗಸಿಂಹನ ಪಂಚತಂತ್ರದ ಮಹತ್ವದ 
ದುರ್ಗಸಿಂಹನ ಕೃತಿ ಮುಖ್ಯ ಆಧಾರವಾಗಿದೆ. ಸ್ಥಾನ ಹಾಗೂ ವಸುಭಾಗನ ಸಂಪ್ರದಾಯದ 

ಈ ನೀತಿಕತೆಗಳಿಗೆ ಕಥಾಮುಖವು ತಂತ್ರೋಪಾ ಹಿರಿಮೆ ಇವುಗಳನ್ನು ಮನನ ಮಾಡಿಕೊಳ್ಳಬೇಕು. 
ಖ್ಯಾನ, ತಂತ್ರಿ , ತಂತೈ ಮುಂತಾದ ಕೃತಿಗಳಲ್ಲಿ ವಸುಭಾಗನ ಮೂಲ ಪಂಚತಂತ್ರ ಇನ್ನೂ 
ಇದ್ದಂತೆಯೆ ಮೊದಲು ಇರಬೇಕು. ಈ ಕತೆಯಲ್ಲಿ ಕಾಲಗರ್ಭದಲ್ಲಿ ಅಡಗಿದೆ; ವಿಷ್ಣುಶರ್ಮನ ಪಂಚ 
ಮಂತ್ರಿಯ ಮಗಳು ಮನೋರಂಜನಕ್ಕಾಗಿ ತಂತ್ರದ ಬಗ್ಗೆಯೂ ಇಂಥದೇ ವಿಚಾರವನ್ನು 
ದಿನಾಲು ಒಂದು ಕತೆ ಹೇಳುತ್ತ ಹೋಗುತ್ತಾಳೆ. ವ್ಯಕ್ತ ಮಾಡಲಾಗಿದೆ. ವಿಷ್ಣುಶರ್ಮನ ' ತಂತ್ರಾ 
ಅದನ್ನು ಕೇಳಿದ ಅರಸನು , ಮತ್ತೊಬ್ಬ ಕನ್ಯ ಖ್ಯಾಯಿಕಾ' ಮೂಲಪಂಚತಂತ್ರಕ್ಕೆ ಸಮೀಪವಾ 
ಯನ್ನು ಮರುದಿನ ಮದುವೆಯಾಗುವ ವಿಚಾರ ಗಿರುವಂತೆ , ' ತಂತ್ರೋಪಾಖ್ಯಾನ' ವು ವಸುಭಾಗನ 
ವನ್ನು ಬಿಡುತ್ತಾನೆ;ಕೊನೆಗೆಮಂತ್ರಿಯ ಮಗಳನ್ನೇ ಪಂಚತಂತ್ರಕ್ಕೆ ಸಮೀಪವಾಗಿರಬೇಕು . 
ತನ್ನ ಪಟ್ಟದ ರಾಣಿಯನ್ನಾಗಿಸಿಕೊಳ್ಳುತ್ತಾನೆ. ಮೊಟ್ಟ ಮೊದಲು ಈ ನೀತಿಕತೆ 

ವಸುಭಾಗನ ಕೃತಿಗಳಲ್ಲಿ ನಂದಕ ಪ್ರಕರಣ, ಗಳನ್ನು ಸಂಗ್ರಹಿಸುವಾಗ ಮನೋರಂಜನವೊಂದೇ 
ಪಕ್ಷಿ ಪ್ರಕರಣ, ಮಂಡೂಕ ಪ್ರಕರಣ, ಪಿಶಾಚ ಮುಖ್ಯ ಉದ್ದೇಶವಾಗಿದ್ದು, ಅದರಲ್ಲಿ ' ತಂತ್ರ ' 
ಪ್ರಕರಣ ಹೀಗೆ ಪ್ರಕರಣಗಳು ಬಂದಿವೆ. ವಿಷ್ಣು ಕೈಷ್ಟೇ ಪ್ರಾಧಾನ್ಯವನ್ನು ಕೊಟ್ಟಿರುವರು . ಸಂಪೂ 
ಶರ್ಮನ ಕೃತಿಯಲ್ಲಿ ತಂತ್ರಗಳು ಇವೆ. ಈ ರ್ಣವಾಗಿ ರಾಜಕುಮಾರರ ಶಿಕ್ಷಣಕ್ಕಾಗಿ, ಜನತೆಗೆ 
ಪ್ರಕರಣ ಅಥವಾ ತಂತ್ರಗಳಿಗೆ ಮೊದಲು ಮುಖ ನೀತಿಯನ್ನು ಬೋಧಿಸುವುದಕ್ಕಾಗಿ ಇರುವ ಕಲ್ಪನೆ 
ಕಥೆಯೊಂದು ಇರುತ್ತದೆ. ದುರ್ಗಸಿಂಹನು ವಿಷ್ಣು ಆನಂತರ ಬಂದಿರಬೇಕು. ಅಂಥ ಕಾಲದಲ್ಲಿ 
ಶರ್ಮನಂತೆ ತಂತ್ರಗಳ ಹೆಸರುಗಳನ್ನು ಕೊಟ್ಟಿಲ್ಲ; ' ಪಂಚತಂತ್ರ ' ವು ಕೃತಿಯ ಹೆಸರಾಗಿರಬೇಕೆಂದು 
ಅವನು ಭೇದ ಪ್ರಕರಣ ಮೊದಲಾಗಿ ಹೀಗೆ ತೋರುತ್ತದೆ. ಎಚ್ , ಬಿ, ಸರಕಾರ ಅವರು 
ಹೆಸರಿಸಿದ್ದು , ೨ ಮತ್ತು ೫ ನೆಯ ತಂತ್ರಗಳೂ ಇಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡುತ್ತ , 
ಬೇರೆ ಬೇರೆಯಾಗಿವೆ. ದುರ್ಗಸಿಂಹನು ' ಪ್ರಕರಣ' ಕಲಿಸುವಿಕೆಯ ಉದ್ದೇಶದಿಂದ ಮನೋರಂಜನ 
ಎಂದು ಕರೆದದ್ದರಿಂದ, ಇಲ್ಲಿ ವಸುಭಾಗನದೇ ಕ್ಯಾಗಿದ್ದ ಕಥಾಮುಖವನ್ನು ಕೈಬಿಟ್ಟಿರಬಹುದೇ 
ಪ್ರಭಾವವಿದೆಯೆಂದೂ ಹೇಳಬೇಕಾಗುತ್ತದೆ. ಎಂದೂ ಪ್ರಶ್ನಿಸಿದ್ದಾರೆ. 
ವಸುಭಾಗನ ಸಂಪ್ರದಾಯದಲ್ಲಿದ್ದ ಕೃತಿಗಳಲ್ಲಿ ಸುಮಾರು ಕ್ರಿಸ್ತ ಶಕ ೪೦೦ ರಲ್ಲಿ ನಿರ್ಮಿತ 


ವಸುಭಾಗ ಹಾಗೂ ದುರ್ಗಸಿಂಹನ ಪಂಚತಂತ್ರ 

೮೫. 
ವಾದ ಜಾವಾದಲ್ಲಿಯ ಮೆಂಡೂಫ್ ದೇವಾಲಯ ಆದಿಯಲ್ಲಿ ಕೊಟ್ಟಿದ್ದರೂ , ಎಲ್ಲಿಯೂ ವಿಷ್ಣು 
ದಲ್ಲಿ ೧೯ ಪಂಚತಂತ್ರ ಕತೆಗಳು , ಸುಮಾರು ಶರ್ಮನ ಪಂಚತಂತ್ರದ ಬಗ್ಗೆ ಬರೆದಿಲ್ಲ . ಇದರ 
-ಕ್ರಿಸ್ತ ಶಕ ಒಂಬತ್ತನೆಯ ಶತಮಾನದಲ್ಲಿ ನಿರ್ಮಿತ ಕಾರಣ ಸ್ಪಷ್ಟವಾಗಿರದಿದ್ದರೂ , ಬಹುಶಃ ಆಗ 
ವಾದ ಜಾವಾದಲ್ಲಿಯ ಪ್ರಂಬಣನ್ ದೇವಾಲಯ ದಕ್ಷಿಣ ಭಾರತದಲ್ಲಿ ವಸುಭಾಗನ ಪಂಚತಂತ್ರ 
ದಲ್ಲಿ ೧೦ ಪಂಚತಂತ್ರ ಕತೆಗಳು ಇವೆಯಾಗಿ ಡಾ . ವೊಂದೇ ಪ್ರಚಲಿತವಾಗಿರಬೇಕು ಎಂದು ಕಾಣು 
ಕ್ರೋಮ್ ಅವರ ಲೇಖನದಿಂದ ತಿಳಿದುಬರುತ್ತದೆ. ಆಗಿನ ಕಾಲದಲ್ಲಿ ನರ್ಮದಾ ತೀರದ 
ಇದೆ. ಈ ಕತೆಗಳೆಲ್ಲವೂ ಹೆಚ್ಚಾಗಿ ದುರ್ಗ - ವರೆಗೂ ಹರಡಿದ್ದ ಕರ್ನಾಟಕದಲ್ಲಿ , ಸಯ್ಯ 
ಸಿಂಹ ಹಾಗೂ ವಸುಭಾಗನ ಕೃತಿಯವು, ಡಿಯ ದುರ್ಗಸಿಂಹನಿಗೆ ಕನ್ನಡಿಗನೇ ಇರಬಹು 
ಇದರಿಂದ ವಸುಭಾಗನ ಪಂಚತಂತ್ರದ ಪ್ರಾಚೀನ ದಾದ ವಸುಭಾಗನ ಬಗ್ಗೆ ಅಭಿಮಾನವಿರ 
ತೆಯು ಸೃಷ್ಟ , ಕ್ರಿಸ್ತ ಶಕ ೪೦೦ ರಲ್ಲಿ ಒಂದು ಬೇಕೆಂದೂ ಈ ವರೆಗೂ ದೊರೆತ ಕೃತಿಗಳಲ್ಲಿ , 
ದೇವಾಲಯದಲ್ಲಿದ್ದ ಈ ಕತೆಗಳ ಅಸ್ತಿತ್ವವು, ಭಾರತೀಯ ಭಾಷೆಗಳಲ್ಲಿ ಅನುವಾದಗೊಂಡ 
ಇದಕ್ಕೂ ೩೦೦ , ೪೦೦ ವರುಷಗಳ ಹಿಂದೆಯೇ ಪಂಚತಂತ್ರದಲ್ಲಿ ದುರ್ಗಸಿಂಹನ ಪಂಚತಂತ್ರವೇ 
ಈ ಕೃತಿ ಜನಪ್ರಿಯವಾಗಿರಬೇಕೆಂಬುದಕ್ಕೆ ಮೊದಲನೆಯದೆಂದೂ ಕಂಡುಬಂದಿದೆ. 
ಆಧಾರವಾಗಿದೆ. .. 

ವಸುಭಾಗನ ಬಗ್ಗೆ ದುರ್ಗಸಿಂಹನು 
- ಪಂಚತಂತ್ರ ನೀತಿಕಥೆಗಳ ಇತಿಹಾಸದಲ್ಲಿ ಕೊಟಪು ಮಾಹಿತಿಯ , ವಿಷ್ಣುಶರ್ಮನ | 
ಎರಡು ಸಂಪ್ರದಾಯಗಳಿರುವುದು ಸ್ಪಷ್ಟವಾಗಿ ಬಗೆ ಈ ವರೆಗೂ ತಿಳಿದಿಲ್ಲವೆಂಬುದನ್ನು ಗಮನಿಸ 
ತೋರಿಬರುತ್ತದೆ. ಒಂದು ವಿಷ್ಣುಶರ್ಮನ ಬೇಕು. ವಸುಭಾಗನು ಗುಣಾಡನ ಸಮಕಾಲೀ 
ಸಂಪ್ರದಾಯ , ಇನ್ನೊಂದು ವಸುಭಾಗನ 

ನನೇ ಇರಬೇಕು, ವಸುಭಾಗನ ಪಂಚತಂತ್ರವೇ 
ಸಂಪ್ರದಾಯ , ಮೂಲ ಪಂಚತಂತ್ರ ನೀತಿಕತೆ 

ಮೂಲ ಕೃತಿಯಾಗಿದ್ದು , ನೀತಿಯ ಉದ್ದೇಶ 
ಗಳ ಉಗಮಸ್ಥಾನವು ವಿಂಧ್ಯ ಪರ್ವತಾವಳಿಗಳ ಕಾಗಿ ವಿಷ್ಣು ಶರ್ಮ ಆ ಕತೆಗಳನ್ನು ಬೇರೆ 
ದಕ್ಷಿಣಕ್ಕೆ , ನರ್ಮದಾ ತೀರದಲ್ಲಿ , ಗುಣಾಡ್ಯನ ರೀತಿಯಾಗಿ ಸಂಪಾದಿಸಬೇಕು. ಅದೇ ಸಮ 
ಬೃಹತ್ಕಥೆಯ ಕಾಲದಲ್ಲಿಯೇ ಇರಬೇಕೆಂದೂ ಯಕೆ ಮೂಲ ವಸುಭಾಗನ ಪಂಚತಂತ್ರವು. 
ಊಹಿಸುವದಕ್ಕೆ ದುರ್ಗಸಿಂಹನ ಕೃತಿ ಪುಷ್ಟಿ ಅದೇ ಉದ್ದೇಶಕ್ಕಾಗಿ ಪುನಃ ರಚನೆಗೊಂಡಿರ 
ಕೊಡುತ್ತದೆ. ಡಾ . ದ. ರಾ . ಬೇಂದ್ರೆ ಬೇಕು ಎಂದು ಕಂಡುಬರುತ್ತದೆ. 
ಯವರೂ ' ಜ್ಞಾನೇಶ್ವರನ ಪೂರ್ವ ಕಾಲದ 
ಸಾಹಿತ ' ದ ಬಗೆ ಬರೆಯುತ ಇದೇ ವಿಚಾರ ಪ್ರಪಂಚದ ಅನೇಕ ಭಾಷೆಗಳಲ್ಲಿ ಅನುವಾದ 
ವನ್ನು ತಿಳಿಸಿರುವರು . ಅಮೆರಿಕಾನಾ ಎನ್ 

ಗೊಂಡ ಕೃತಿಗಳಲ್ಲಿ ಬೈಬಲ್ಲಿಗೆ ಮೊದಲ ಸ್ಥಾನ 
ಸೈಕ್ಲೋಪೀಡಿಯಾ' ದ ಸಂಪಾದಕರು ಈ ವಿಚಾ 

ವಿದ್ದು , ಅನಂತರದ ಸ್ಥಾನ ಪಂಚತಂತ್ರಕ್ಕೆ 
ರಕ್ಕೆ ಮನ್ನಣೆ ನೀಡಿ, ೭ ನೆಯ ಶತಮಾಕ್ಕಿಂತ 

ಇದೆಯೆಂದು ಹರ್ಟೆಲ್ ಅವರು ತೋರಿಸಿ 
ಮೊದಲು ವಿಷ್ಣು ಶರ್ಮನ ಪಂಚತಂತ್ರವು ಕೊಟ್ಟಿದ್ದಾರೆ. ಬೈಬಲ್ ಧಾರ್ಮಿಕ ಗ್ರಂಥ, 
- ಉತ್ತರ ಭಾರತ , ವಾಯವ್ಯ ಏಶಿಯ , ಆದರೆ 

ಆದರೆ ಪಂಚತಂತ್ರ ಸಾಹಿತ್ಯದ ಪಂಚಾಮೃತ, 
ಯುರೋಪ್ ಮುಂತಾದ ದೇಶಗಳಿಗೂ , ವಸು - ಪ್ರಪಂಚದಲ್ಲಿಯೇ ಜನಪ್ರಿಯವಾದ ಶ್ರೇಷ್ಠ 
ಭಾಗನ ಪಂಚತಂತ್ರವು ದಕ್ಷಿಣ ಭಾರತ, ಆಗ್ನೆಯ ಕೃತಿ ಪಂಚತಂತ್ರ ; ಇದರ ಬಗ್ಗೆ ಹಲವಾರು 
ಏಶಿಯ ಭಾಗಗಳಿಗೂ ಪರ್ಯಟನ ಮಾಡಿವೆ ಹೊಸ ವಿಚಾರಗಳನ್ನು ತೋರುವ ಕೃತಿ ದುರ್ಗ 
ಯೆಂದೂ ತಿಳಿಸಿದ್ದಾರೆ. 

ಸಿಂಹನ ಪಂಚತಂತ್ರ , ಅಂತೆಯೇ ಕನ್ನಡದ 
- ದುರ್ಗಸಿಂಹನು ಅನೇಕ ನೀತಿಕಾರರ ಹಾಗೂ ಈ ಕೃತಿಗೆ ಪ್ರಪಂಚದ ಸಾಹಿತ್ಯದಲ್ಲಿಯೂ 
ಸಂಸ್ಕೃತ ಕವಿಗಳ ಹೆಸರುಗಳನ್ನು ತನ್ನ ಗ್ರಂಥದ ವಿಶೇಷವಾದ ಸ್ಥಾನವಿದೆ. 


DEBENBEUTELBURGUND 


ಹಸುವಿನ ಬಗ್ಗೆ ನಿಮಗೆಷ್ಟು ಗೊತ್ತು? 


ಎಸ್ . ಪಿ . ಶಾನಭಾಗ 


ಆಕಳ ಬಗ್ಗೆ ಒಂದು ನಿಬಂಧ ಬರೆಯಿರಿ” ( ೨) ಯುರೋಪಿನ ಗುಡ್ಡಗಾಡು ಅರಣ 
ಎಂದು ಪ್ರಾಥಮಿಕ ಶಾಲೆಯಲ್ಲಿ ಗುರುಗಳು ಪ್ರದೇಶದಲ್ಲಿ ಇರುವ ಗಿಡ್ಡ ಕೋಡಿನ ಹಸು; 
ಮಕ್ಕಳಿಗೆ ಹೇಳುವುದುಂಟು. ಆದರೆ ಅದೇ ಆಕಳ (೩ ) ಮಧ್ಯ ಏಶಿಯದಲ್ಲಿರುವ ಹಸುಗಳು ; 
ಬಗ್ಗೆ ಹಿರಿಯರೂ ತಿಳಿಯಬೇಕಾದ ಕೆಲವು ( ೪) ದಕ್ಷಿಣ ಹಾಗೂ ಉತ್ತರ ಆಫ್ರಿಕರ 
ಸಂಗತಿಗಳಿರುತ್ತವೆ ಎಂದರೆ ನಿಮಗೆ ವಿಸ್ಮಯ ಗೂನುಳ್ಳ ( Hump ) ಒಂದು ವಿಶಿಷ್ಟ ಜಾತಿಯ 
ವಾಗಬಹುದು. 

ಹಸು . ಇದಕ್ಕೆ ಅಲ್ಲಿ Zebus ಅನ್ನುತ್ತಾರೆ. 
- ದನಗಳ ದೊಡ್ಡಿಯನ್ನು ಎಲ್ಲರೂ ಬಲ್ಲರು. ಇವೆಲ್ಲವುಗಳಲ್ಲಿಯೂ ಎದ್ದು ಕಾಣುವಂತತ 
ಆದರೆ ಆಕಳು , ಹಂದಿ ಹಾಗೂ ಆಡು ಒಟ್ಟಿಗೇ ವಿಭಿನ್ನ ಲಕ್ಷಣಗಳು ಇರುವುದು ಒಂದು ಕುತು 
ಇರುವ ಪ್ರಾಣಿಸಂಗ್ರಹಾಲಯವನ್ನು ನೀವು ಹಲಕಾರಿ ಸಂಗತಿ. 
ಎಲ್ಲಿಯಾದರೂ ನೋಡಿದ್ದೀರಾ? ಅದು ಜರ್ಮನಿ ಎರಡು ಸಾವಿರ ವರ್ಷಗಳ ಹಿಂದೆ ದನಗಳ 
ಯಲ್ಲಿದೆ! ಇದು ವಿಚಿತ್ರವಾದರೂ ಸತ್ಯ , ತುಂಬಾ ಎತ್ತರವಾಗಿದ್ದವು. ಅವುಗಳ ಹಾಲನು 

೧೭ ನೇ ಶತಮಾನದ ಆದಿ ಭಾಗದಲ್ಲಿ ಜಗತ್ತಿನ ಜನರು ನಿಂತೇ ಹಿಂಡಬೇಕಾಗುತ್ತಿತ್ತು . ಆದ 
ಕೊಟ್ಟಕೊನೆಯದಾದ ಕಾಡು ಹೋರಿಯನ್ನು ಹದಿನೆಂಟನೆಯ ಶತಮಾನದಲ್ಲಿ ಯುರೋಪಿ 
ಕೊಲ್ಲಲಾಯಿತು. ಅದು ಇಂದಿನ ದನಗಳ ತಳಿಯ ಕೆಲವು ಭಾಗಗಳಲ್ಲಿ ಆಕಳುಗಳು ಇಂದಿನ ಕರು: 
ಮೂಲಪುರುಷ. ಭಾರತದಲ್ಲಿಯೇ ಪ್ರಪ್ರಥಮ ನಷ್ಟೆ ದೊಡ್ಡದಾಗಿದ್ದವು. ಹಾಗಾಗಿ ಅವುಗಳಿಂ 
ವಾಗಿ ಎಂಟು ಸಾವಿರ ವರ್ಷಗಳ ಹಿಂದೆ ದನಗ ದೊರೆಯುವ ಹಾಲು ಅವುಗಳ ಕರುವಿಗೆ ಕೂಡ 
ಳನ್ನು ಸಾಕುವ ಪದ್ಧತಿ ಆರಂಭವಾಯಿತೆಂದು ಉಣ್ಣಿಸಲು ಸಾಲದಾಯಿತು. ಮತ್ತೆ ಹದಿನೆಂ ! 
ಹೇಳಲಾಗುತ್ತಿದೆ. 

ನೆಯ ಶತಮಾನದಲ್ಲಿಯೇ ಬ್ರಿಟನ್ನಿನ ರಾಬಟ್ 
ಜಗತ್ತಿನಲ್ಲಿಂದು ನಾಲ್ಕು ಬಗೆಯ ಹಸುವಿನ ಬೇಕ್‌ವೆಲ್ ಎಂಬಾತ ಹಸುಗಳ ಮಿಶ್ರ ತು 
ಸಂತತಿಯಿದೆ: 

ಯೋಜನೆಯನ್ನು ಜಾರಿಗೆ ತಂದ. ಇದರ ಪ 
( ೧) ಯುರೋಪಿನ ತಪ್ಪಲು ಪ್ರದೇಶದಲ್ಲಿ | ಣಾಮವಾಗಿ ಸುಮಾರು ೯೬೦ ನಮೂನೆಯ 
ವಾಸಿಸುವ ಉದ್ದಕೋಡಿನ ಹಸು; 

ತಳಿಗಳು ತಯಾರಾದವು! ಇಂದು ಜಗತ್ತಿನ 


೮೭ 


ಹಸುವಿನ ಬಗ್ಗೆ ನಿಮಗೆಷ್ಟು ಗೊತ್ತು ? 
ಹಸುವೊಂದು ದಿನಕ್ಕೆ ೧೫ ರಿಂದ ೨೦ ಕಿಲೋ ಅಪಾಯಕಾರಿ ಸನ್ನಿವೇಶ ಎದುರಾಯಿತೆಂದರೆ 
ಹಾಲನ್ನು ನೀಡುತ್ತದೆ. ( ನಮ್ಮ ದೇಶ ಇದಕ್ಕೆ ತಾಸಿಗೆ ೪೦ ಕಿಲೋಮೀಟರ್ ದೂರ ಕೂಡಾ 
ಅಪವಾದವಾಗಿದೆ - ಆ ಮಾತು ಬೇರೆ), ಅತ್ಯು ಓಡಬಲ್ಲುದು. ರಶಿಯದ ಸರ್ಕಸ್ಸಿನಲ್ಲಿ ಕೆಲವು 
ತಮ ತಳಿಯ ಹಸು ವರ್ಷದಲ್ಲಿ ೨೮೦ ರಿಂದ ಎಳೆಯ ಹಸುಗಳು ಫುಟ್ಬಾಲ್ ಆಡುತ್ತವೆ, 
೩೨೦ ದಿನಗಳೂ ಹಾಲನ್ನು ಹಿಂಡುತ್ತಿರುತ್ತವೆ. ಸ್ಕೂಟರ್ ರೇಸಿನಲ್ಲಿ ಭಾಗವಹಿಸುತ್ತವೆ! ಹಸು 

ಉತ್ತಮ ತಳಿಯ ಕರು ಮೂರರಿಂದ ನಾಲ್ಕು ಇಂಪಾದ ಗಾಯನಕ್ಕೆ ಮನಸೋಲುತ್ತದೆ ಎನ್ನು 
ವರ್ಷ ಬೆಳೆಯುವಷ್ಟರಲ್ಲಿ ೫೦೦ ರಿಂದ ೬೦೦ ವದು ಇನ್ನೊಂದು ಕುತೂಹಲಕಾರಿ ಅಂಶ. 
ಕೇಜಿ ಭಾರವನ್ನು ಪಡೆದಿರುತ್ತದೆ. ಸರಾಸರಿ ರಾಗದ ಧ್ವನಿ ಸಣ್ಣದಾಗಿದ್ದರೆ ಅದು ತನಗೆ 

ಇಪ್ಪತ್ತು ವರ್ಷಗಳ ತನ್ನ ಜೀವಿತಾವಧಿಯಲ್ಲಿ ಸರಿಯಾಗಿ ಕೇಳಿಸುವಷ್ಟು ಹತ್ತಿರ ಬಂದು ನಿಂತು 
- ಆಕಳು ೧೨ ರಿಂದ ೧೩ ವರ್ಷ ಹಾಲನ್ನು ಗಾಯನವನ್ನು ಆಲಿಸುತ್ತದೆ ಎಂಬುದನ್ನು 
ಹಿಂಡುತ್ತದೆ. ಅದು ಪ್ರತಿ ವರ್ಷ ಒಂದು ಕರು ಪ್ರಯೋಗದಿಂದ ಕಂಡುಹಿಡಿಯಲಾಗಿದೆ. ಹುಲ್ಲು 
ವನ್ನು ಈಯುವದು ಸಾಮಾನ್ಯ . ಆದರೆ ಜಗ ಗಾವಲಿನಲ್ಲಿ ಚಲ್ಲಾಪಿಲ್ಲಿಯಾಗಿ ಓಡಾಡಿಕೊಂ 
ತಿನ ದಾಖಲೆಯೆಷ್ಟು ಗೊತ್ತೇ ? ( ಬೇಕಾದರೆ ಡಿರುವ ಹಸುಗಳನ್ನು ಒಂದೆಡೆ ಒಟ್ಟುಗೂಡಿಸಲು 
ಅಪವಾದವೇ ಇರಬಹುದು) - ಒಂದು ಸಲ ಗೋವಳ ಕೊಳಲನ್ನೊ ಅಥವಾ ಇನ್ನಾವುದೋ 
ಎರಡರಿಂದ ಮೂರು, ಕೆಲವೊಮ್ಮೆ ಏಳು! ಇದ ಸಂಗೀತ ಸಾಧನವನ್ನೂ ನುಡಿಸುವದು ಗೊತ್ತೇ 
- ರಿಂದಲೇ ಇರಬಹುದು. ಪೂರ್ವ ಆಫ್ರಿಕದ ಇದೆ- ನಮ್ಮ ಶ್ರೀಕೃಷ್ಣನ ಕೈಯಲ್ಲಿಕೊಳಲು 
ಜನರು ರಾಜನ ನಂತರ ಆಕಳೇ ಶ್ರೇಷ್ಠವೆಂದು ಅವನ ಸುತ್ತಲೂ ಹಸುಗಳ ಸಮೂಹ - ಈ 
ನಂಬುತ್ತಾರೆ. ಎತ್ತು ಅಥವಾ ಆಕಳು ಕೆಂಪು ಚಿತ್ರಣ ಇದೇ ನಿಟ್ಟಿನಲ್ಲಿಯೇ ಇರಬಹುದೇ ? 
ಬಣ್ಣವನ್ನು ದಿಟ್ಟಿಸಿದರೆ ಸಿಟ್ಟಿಗೇಳುತ್ತದೆ ಅನ್ನು ಏನೇ ಇರಲಿ, ಹಸುಗಳಿರುವದು ಹಾಲಿಗಾಗಿ 
ವದು ಶುದ್ಧ ಸುಳ್ಳು . ಯಾಕೆಂದರೆ, ಅವುಗಳಿಗೆ ಎನ್ನುವದು ಜಾಗತಿಕ ಸತ್ಯ . ರಶಿಯದಲ್ಲಿ ಒಂದು 
ಬಣ್ಣಗಳನ್ನು ಗುರುತಿಸುವ ಶಕ್ತಿಯೇ ಇರುವ ಗಾದೆಯಿದೆ: “ ಆಕಳ ಹಾಲು ಅದರ ನಾಲಿಗೆಯ 
ದಿಲ್ಲ. ಹಸುವಿಗೆ ಘಾಣ ಶಕ್ತಿಯೂ ಇತರ ಲ್ಲಿದೆ ” ಎಂದು. ಅಂದರೆ ಚೆನ್ನಾಗಿ ಹಸಿದ ಹಸು 
ಪ್ರಾಣಿಗಳಿಗಿಂತ ಕಡಿಮೆ . ಆದರೂ ಸಾವಿರಾರು ಹೊಟ್ಟೆ ತುಂಬ ತಿಂದು - ಕುಡಿದು ಆದಮೇಲೆ 
ಕರುಗಳ ಮಧ್ಯದಲ್ಲಿ ಒಂದು ಹಸು ಕೇವಲ ಸಮೃದ್ಧವಾಗಿ ಹಾಲು ಹಿಂಡುತ್ತದೆಯೆನ್ನುವದು 
ವಾಸನೆಯಿಂದಲೇ ತನ್ನ ಕರುವನ್ನು ಕಂಡು | ಪ್ರಚಲಿತ ಸಂಗತಿ. 
ಹಿಡಿಯಬಲ್ಲುದು. ಇನ್ನು ಹಸು ಉಪ್ಪನ್ನು ಹಸು ಶಾಂತಿ - ಸಮಾಧಾನದ ಸಂಕೇತ. 
ಪ್ರೀತಿಸುತ್ತದೆಯೆನ್ನುವದೂ ಸುಳ್ಳು , ಲವಣದ ನಮ್ಮ ದೇಶದಲ್ಲಿ ಹಿಂದೂ ಧರ್ಮದವರಿಗೆ 
ಅಂಶ ಅದರ ದೇಹದಲ್ಲಿ ಕಡಿಮೆಯಾದರೆ ಮಾತ್ರ ಆಕಳು ದೇವರ ಸಮಾನ ಗೋಮಾತೆಯೆಂದೇ 
ಉಪ್ಪು ಹಾಗೂ ಉಪ್ಪಿನ ಪದಾರ್ಥವನ್ನು ಪೂಜಿಸಲ್ಪಡುತ್ತದೆ. ದೀಪಾವಳಿ ಸಮಯದಲ್ಲಿ 
ಅದು ನೆಕ್ಕುತ್ತದೆ. ಹಸುವಿಗೆ ಉಪ್ಪು , ಹುಳಿ, ಗೋಪೂಜೆನಡೆಯುವದು ಎಲ್ಲರಿಗೂ ಗೊತ್ತಿದೆ. 
ಕಹಿ ಹಾಗೂ ಸಿಹಿಯ ಪದಾರ್ಥಗಳನ್ನು ನೀಡಿದರೆ ಹಸುವಿನ ಅವಶ್ಯಕತೆಗಳೆಲ್ಲ ಪೂರೈಸಿದಾಗ 
ಅದರ ಪ್ರಥಮ ಆಯ್ಕೆ ಸಿಹಿಯೇ . ಮತ್ತೆ ಅದು ತೀರಾ ಸಭ್ಯ , ಆದರೆ ಅದಕ್ಕೆ ಯಾವುದೇ 
ಆಕಳು ಮೊದ್ದು ಪ್ರಾಣಿಯೆನ್ನುವದೂ ನಿಜವಲ್ಲ, ತೆರನಾದ ತೊಂದರೆಯಾದರೂ ಅದು ನೀಡುವ 
ಅದು ಒಂದೂವರೆ ಮೀಟರಿನಷ್ಟು ಎತ್ತರದ ಹಾಲಿನಲ್ಲಿ ಖೋತಾ ಗ್ಯಾರಂಟಿ. ಉದಾಹರಣೆ 
ಬೇಲಿಯನ್ನು ಸರಾಗವಾಗಿ ದಾಟಬಲ್ಲದು. ಗಾಗಿ - ಒಂದು ಆಕಳನ್ನು ಪರಸ್ಥಳಕ್ಕೆ ಬೇಕಾದರೆ 


eses 


ಕಸ್ತೂರಿ, ಮಾರ್ಚ್ ೧೯೮೬ 
ಕೇವಲ ಹತ್ತು ಮಾರು ದೂರವಿರುವ ಹೀರಬೇಕು. ಆಗಲೇ ಅದಕ್ಕೆ ತೃಪ್ತಿ , ಜಗತ್ತಿನಲ್ಲಿ 
ಇನ್ನೊಂದು ದೊಡ್ಡಿಗೇ ಆಗಿರಲಿ - ಕೊಂಡೊಯು ಇಂದು ಸುಮಾರು ೧೨೦೦ ಮಿಲಿಯನ್ ಹಸುಗೆ 
ಕಟ್ಟಿ ಹಾಕಿ, ಆ ದಿನ ಅದು ಹಿಂಡುವ ಹಾಲಿನ ಳಿವೆ. ಸಂಯುಕ್ತ ರಾಷ್ಟ್ರ ಸಂಘದ ಆಹಾರ ಹಾಗೂ 
ಪ್ರಮಾಣದಲ್ಲಿ ಕನಿಷ್ಟ ೧೦ % ಆದರೂ ಖೋಟಾ ಹುಟ್ಟುವಳಿ ಸಂಸ್ಥೆಯ ಲೆಕ್ಕಾಚಾರದಂತೆ ಜಗತ್ತಿ 
ಶತಸ್ಸಿದ್ದ , ಆದರೆ ಇಂಥ ಸ್ಥಳಾಂತರ ಬೆಳಿಗ್ಗೆ ನಲ್ಲಿ ಇಂದು ಮಾಂಸ ಹಾಗೂ ಕ್ಷೀರಜನ್ಯ ಪದಾರ್ಥ 
ಅಥವಾ ಮಧಾಹ್ನಕ್ಕಿಂತ ಸಂಜೆಯ ಮುಂದೆ ನಡೆ ಗಳ ಪೂರೈಕೆ ತಲಾ ೩೧ ಕಿಲೋ ಹಾಗೂ ೯೫ 
ದರೆ ಅದರಿಂದ ಹಸುವಿನ ಮೇಲಾಗುವ ಪರಿ ಕಿಲೋ ಇದೆ. ಆದರೆ ಅದೇ ಸಂಸ್ಥೆ ಪ್ರತಿ ವ್ಯಕ್ತಿಗೆ 
ಣಾಮ ತೀರಾ ಕಡಿಮೆ ಎನ್ನುವದನ್ನು ಪ್ರಯೋಗ ನಿರ್ದಿಷ್ಟ ಪಡಿಸಿದ ಪ್ರಮಾಣ ತಲಾ ೮೨ ಕಿಲೋ 
ದಿಂದ ಕಂಡುಹಿಡಿಯಲಾಗಿದೆ. ಕಾರಣ ರಾತ್ರಿ ಮಾಂಸ ಹಾಗೂ ೪೦೫ ಕಿಲೋ ಕ್ಷೀರಜನ್ಯ 
ಸಮಯದಲ್ಲಿ ಹಸು ವಿಶೇಷವಾಗಿ ಚಂಚಲ- ಪದಾರ್ಥಗಳು , 
ವಾಗುವದಿಲ್ಲ. ಅಲ್ಲದೇ ಆಕಳು ನೀರನ್ನು ಮುಂಬರುವ ದಿನಗಳಲ್ಲಿ ಜನಸಂಖ್ಯಾ 
ಸಾಕಷ್ಟು ಕುಡಿಯದಿದ್ದರೂ ಹಾಲನ್ನು ಪೂರ್ತಿ ಸ್ಫೋಟವೇ ಮೊದಲಾದ ಕಾರಣಗಳಿಂದ ಜಗತ್ತಿ 
ಪ್ರಮಾಣದಲ್ಲಿ ನೀಡುವದಿಲ್ಲ. ದಿನ ನಿತ್ಯ ನಲ್ಲಿ ಆಹಾರ ಸಮಸ್ಯೆ ಬಿಡಿಸಲಾಗದ 
ಆಕಳಿಗೆ ೯೦ ರಿಂದ ೧.೨೦ ಲೀಟರ್ ನೀರು ಕಗ್ಗಂಟಾದಾಗ ಹೆಚ್ಚೆಚ್ಚು ಹಾಲನ್ನು ಹಿಂಡುವ 
ಅವಶ್ಯ . ಅದೂ ನೀರನ್ನು ಯಾವುದೇ ತೊಂದರೆ, ಹಸುಗಳ ಸಾಕುವಿಕೆ ಮಾನವ ಜನಾಂಗಕ್ಕೆ 
ಗಡಿಬಿಡಿಯಿಲ್ಲದೇ ಶಾಂತವಾಗಿ ಸ್ವಲ್ಪ ಸ್ವಲ್ಪವೇ ಒಂದು ವರದಾನವಾಗಬಲ್ಲುದು. 


೧೯೬೦ ದಶಕದ ಆದಿಭಾಗ: ಮುಸ್ಲಿಂ ಲೀಗ್‌ನ ವತಿಯಿಂದ ಜನಾಬ್ ಪೀರ್ 
ಮುಹಮ್ಮದ್‌ರವರು ಕನ್ಯಾಕುಮಾರಿ ಜಿಲ್ಲೆಯಿಂದ ಉಮೇದುವಾರರಾಗಿ ನಿಂತಿದ್ದರು. ಚುನಾ 
ವಣೆ ಎದುರಿಸಲು ಚುನಾವಣಾ ಖರ್ಚಿಗಾಗಿ ಧನ ಸಂಗ್ರಹ ಮಾಡಬೇಕಾಗಿತ್ತು . ಇದ 
ಕ್ಯಾಗಿಯೇ ಒಂದು ಸಭೆಯ ವ್ಯವಸ್ಥೆ ಮಾಡಲಾಯಿತು. ಸ್ವಯಂಸೇವಕರು ಟಿನ್ನಿನ 
ಹುಂಡಿಗಳನ್ನು ಹಿಡಿದುಕೊಂಡು ಗುಂಪಿನಲ್ಲಿ ಅತ್ತಿಂದಿತ್ತ ತಿರುಗಾಡುತ್ತಾ ಹಣ ಸಂಗ್ರಹ 
ಮಾಡುತ್ತಿದ್ದರು. ಚಿಲ್ಲರೆ ಹಣ ಆ ಹುಂಡಿಗಳೊಳಗೆ ಬಿದ್ದಂತೆಲ್ಲಾ “ ಟನ್ ' ' ಟನ್ ' ಎಂದು 
ಶಬ್ದವಾಗುತ್ತಿತ್ತು . 
1 ಆಗ ಮುಸ್ಲಿಮ್ ಲೀಗ್‌ನ ನಾಯಕ ಇಸ್ಮಾಯಿಲ್ ಸಾಹೇಬ್ , “ ಈಗ ಅಣ್ಣಾ 
ದೊರೈರವರು ( ಆಗಿನ ಮದ್ರಾಸಿನ ಮುಖ್ಯಮಂತ್ರಿ ) ಮಾತನಾಡಲಿದ್ದಾರೆ. ಅವರ ಭಾಷಣಕ್ಕೆ , 
ಈ ಹಣ ಸಂಗ್ರಹದಿಂದ ಬಾಧೆಯುಂಟಾಗಬಾರದು . ಆದುದರಿಂದ ಮಾನ್ಯ ಸಭಿಕರು ಹಣ 
ವನ್ನು ಹುಂಡಿಯಲ್ಲಿ ಹಾಕುವಾಗ ಶಬ್ದವಾಗದಂತೆ ದಯವಿಟ್ಟು ನೋಡಿಕೊಳ್ಳಬೇಕಾಗಿ 
ಕೋರುತ್ತೇನೆ, ” ಎಂದು ಹೇಳಿದರು. 

ಆಗ ಅಣ್ಣಾದೊರೈರವರು ತಕ್ಷಣ ಎದ್ದು ನಿಂತು , “ ಚಿಲ್ಲರೆ ನಾಣ್ಯಗಳನ್ನು ಹಾಕದಿದ್ದರೆ 
- ಸರಿ ಹೋಗುದೆ, ” ಎಂದು ಹೇಳಿದರು , 

ಸಭೆಯ ನಂತರ ಹುಂಡಿಗಳನ್ನು ತೆರೆದು ನೋಡಿದಾಗ ಬರೀ ನೋಟುಗಳಿಂದಲೇ 
- ಅವು ತುಂಬಿ ಹೋಗಿದ್ದುದು ಕಾಣಬಂತು , 

( ಸಂ .) - ಎಸ್ , ವಿಶ್ವನಾಥ 


“ ಅಲ್ಲ ' ಎಂದರೆ ಕೋಪಬೇಡ. 


ಸ್ತ್ರೀ - ಪುರುಷರು 

ಸರಿಸಮಾನರೆ ? 


ಬಿ . ಬಿ , ಸಿ , ಕುಮಾರ 


ಉಂಗಸಿನ ಕಾರ್ಯಕ್ಷೇತ್ರ ಮನೆಗೆ ಮಾತ್ರ ಶ್ರಮದಾಯಕ. ಇದರಲ್ಲಿ ಹೆಚ್ಚಾಗಿ ಮಹಿಳೆಯೇ 
ಸೀಮಿತವೆಂಬ ಮನೋಭಾವವೀಗ ಹಳೆಯದು, ತೊಡಗುವುದುಂಟು. ಒಂದು ಅಧ್ಯಯನದ 
ಬೆಲೆಯಿಲ್ಲದ್ದು. ಬದಲಾದ ಪರಿಸರದಲ್ಲಿ ಆಕೆ ಎಲ್ಲ ಪ್ರಕಾರ ೬೧ ಜನ ಮಹಿಳೆಯರು ೪೨ ಟನ್ನುಗ 
ಕ್ಷೇತ್ರಗಳಲ್ಲೂ ಕಾಲಿರಿಸುತ್ತಿದ್ದಾಳೆ, ಪಾಶ್ಚಿಮಾತ್ಯ ಳಷ್ಟು ಇಟ್ಟಿಗೆಗಳನ್ನು ಒಂದು ದಿನದಲ್ಲಿ ಸಾಗಿಸಿ 
ದೇಶಗಳಲ್ಲಂತೂ ಸರಿಯೆ , ಇಲ್ಲಿ ಕೂಡ ಆಕೆ ದುದು ತಿಳಿದು ಬಂದು ಅವರನ್ನೆಲ್ಲ ವೈದ್ಯಕೀಯ 
ಆರ್ಥಿಕ ಕಾರಣಗಳಿಂದಾಗಿ ತನ್ನ ದುಡಿತವನ್ನು ಪರೀಕ್ಷೆಗೊಳಪಡಿಸಿದಾಗ ಅವರೆಲ್ಲ ಬೆನ್ನುನೋವು, 
ಮನೆಗೆ ಮಾತ್ರ ಸೀಮಿತಗೊಳಿಸುವುದು ಸಾಧ್ಯ - ಕೈ ಮತ್ತು ಮಣಿಕಟ್ಟುಗಳ ನೋವು ಮತ್ತು 
ವಿಲ್ಲದ ಮಾತು . 

ಕಾಮ ಊದುವಿಕೆಯಿಂದ ನರಳುತ್ತಿದ್ದುದು 
ಇಂದಿನ ಕೈಗಾರಿಕಾ ಯುಗದಲ್ಲಿ ತಾಂತ್ರಿಕ ತಿಳಿದುಬಂತು . ಅವರಲ್ಲಿ ಅರ್ಧದಷ್ಟು ಜನ ರಕ್ತ , 
ಕೆಲಸಗಳಲ್ಲಿ ಕೂಡ ಆಕೆ ತೊಡಗಿದ್ದಾಳಷ್ಟೆ . ಪರಿಚಲನೆಯ ತೊಂದರೆಯನ್ನು ಅನುಭವಿಸು 
ಆದರೆ ಆಕೆಯ ದೇಹರಚನೆಗೆ ತಕ್ಕ ಹಾಗೆ ವುದೂ ತಿಳಿಯಿತು. ಈ ರೀತಿಯ ಶ್ರಮದಾಯಕ 
ಯಾಂತ್ರಿಕ ಸಲಕರಣೆಗಳು ಇಲ್ಲ. ಇರುವುದೆಲ್ಲ ಕೆಲಸಗಳಿಂದ ಸ್ತ್ರೀ ಉಬ್ಬಿದ ರಕ್ತನಾಳ ತೊಂದರೆ 
ಪುರುಷನ ದೇಹರಚನೆ, ದೇಹಸಾಮರ್ಥ್ಯವನ್ನು ಯಿಂದ ಬಳಲುತ್ತಿರುವುದು ಗೊತ್ತಾಯಿತು. 
ಲೆಕ್ಕ ಹಾಕಿ ತಯಾರಿಸಿದಂಥವು. ಇಂಥಲ್ಲಿ ಆಕೆ * ಭಾರ ಎತ್ತುವ, ಇಳಿಸುವ ಮತ್ತು ಸಾಗಿಸುವ 
ಕೆಲಸ ಮಾಡುವುದರಿಂದ ಆಕೆಯ ಶರೀರ, ಕೆಲಸಗಳಲ್ಲಿ ಪುರುಷ ಮತ್ತು ಸ್ತ್ರೀಯ ದೈಹಿಕ 
ಆರೋಗ್ಯದ ಮೇಲಾಗುವ ಪರಿಣಾಮವನ್ನು ಶಕ್ತಿಯಲ್ಲಿ ವ್ಯತ್ಯಾಸವು ಕಂಡುಬರುವುದು. ಮಹಿ 
ಯಾರೂ ಗಮನಿಸಿದಂತಿಲ್ಲ. ಮಹಿಳೆಯನ್ನು ಲೆಯ ಸೊಂಟದ ಮೂಳೆಗಳು ಮಿದುವಾಗಿದ್ದು 
ದುರ್ಬಲಳೆಂದೂ ಆಗಾಗ ಶಾರೀರಿಕ ಜಾಡ್ಯಗಳಿಗೆ ಹೆರಿಗೆಯ ಸಮಯದಲ್ಲಿ ಮಗು ಹೊರಬರುವುದಕ್ಕೆ 
ತುತ್ತಾಗುವವಳೆಂದೂ ತೀರ್ಮಾನಿಸಿದುದುಂಟು. ಅನುಕೂಲಕರವಾಗಿರುತ್ತದೆ. ಬಳುಕುವ ಸೂಕ್ಷ್ಮ 
ಆದರೆ ಕೆಲ ಮಹಿಳೆಯರು ಪುರುಷನಿಗಿಂತ ತೆಯಿರುವುದರಿಂದ ಅವಳಿಗೆ ಹೆಚ್ಚು ಭಾರ 
ಸಬಲರಾಗಿರುವುದುಂಟು. . 

ಹೊರುವ ಅಥವಾ ಬಾಗಿ ಭಾರದ ವಸ್ತುವನ್ನು 
ಮನೆ ಕಟ್ಟುವ ಮತ್ತು ಗಾರೆಮಾಡುವ ಕೆಲಸ ಮೇಲೆತ್ತುವ ಕೆಲಸಗಳು ಅಸಾಧ್ಯವೆನಿಸುವವು. 
855 - 12 

೮೯ 


ಕಸ್ತೂರಿ, ಮಾರ್ಚ್ ೧೯೮೬ 


ಪುರುಷ ಮತ್ತು ಮಹಿಳೆಯ ಕಾಲಿನ ಶಕ್ತಿ ಮಾತ್ರ ನಿಗಿಂತ ಕುಳ್ಳಾಗಿದ್ದು ಆಕೆಯ ಹೆಗಲಿನ ಭಾಗತ 
ಸಮಸಮವಾಗಿರುತ್ತದೆ. ಹೀಗಾಗಿ ಆಕೆ ವಸ್ತುಗ ಕಿರಿದಾಗಿರುತ್ತದಲ್ಲದೆ ತೋಳುಗಳು ಚಿಕ್ಕವಾಗಿರ 
ಳನ್ನು ನೂಕುವ ಮತ್ತು ಎಳೆಯುವ ಕೆಲಸಗಳನ್ನು ತ್ಯವೆ. ಕೈಗಾರಿಕೆಗಳಲ್ಲಿ ಬಳಸಲ್ಪಡುವ ಯಂತ 
ಸುಲಭವಾಗಿ ಮಾಡಬಲ್ಲಳೆಂಬುದು ಶರೀರವಿಜ್ಞಾ ಗಳು ಪುರುಷನ ದೇಹಾಕೃತಿಗನುಗುಣವಾ 
ನಿಗಳ ಮತ. 

ರಚಿಸಲ್ಪಟ್ಟಿರುತ್ತವೆ. ಹೀಗಾಗಿ ಅವುಗಳನು 
ದಾದಿಯ ಕೆಲಸ ಸುಲಭಸಾಧ್ಯವೇನಲ್ಲ. ಇದು ಬಳಸುವಾಗ ಮಹಿಳೆ ತೊಂದರೆ ಅನುಭವಿಸಬೇಕ 
ಮಹಿಳೆ ಸಾಂಪ್ರದಾಯಿಕವಾಗಿ ಮಾಡಿಕೊಂಡು ಗುತ್ತದೆ. ೧೯೭೬ ರಲ್ಲಿ ಲಂಡನ್ನಿನಲ್ಲಿ ಡಾ . ವಾಂಗ 
ಬಂದಿರುವ ಕೆಲಸವಾದರೂ ಆಕೆ ಅನೇಕ ರೀತಿಯ ಸುಟಾನ್ ಎಂಬ ವೈದ್ಯ ವಾಹನ ಚಾಲ 
ರೋಗಿಗಳನ್ನು ಸಂಬಾಳಿಸಬೇಕಾಗುತ್ತದೆ. ಯರನ್ನು ಪರೀಕ್ಷಿಸಿದಾಗ, ಆ ವಾಹನಗಳೆಲ್ಲ 
ಕುಡಿದ ರೋಗಿಗಳಿರುತ್ತಾರೆ, ಮನೋರೋಗಿಗಳಿ ಪುರುಷ ಚಾಲಕರ ದೇಹರಚನೆಗನುಗುಣವಾ 
ರುತ್ತಾರೆ, ಇನ್ನಿತರ ಜಾಡ್ಯದವರೂ ಇರುತ್ತಾರೆ. ನಿರ್ಮಾಣಗೊಂಡುದರ ಪರಿಣಾಮವಾಗಿ ಚಾಲೆ 
ಇಲ್ಲಿ ಆಕೆ ದೈಹಿಕ ಹಾಗೂ ಮಾನಸಿಕವಾಗಿ ಯರಿಗೆ ಆ ಕೆಲಸ ಶ್ರಮದಾಯಕವಾಗುವುದರಿಂದ 
ಶ್ರಮಪಡಬೇಕಾಗುತ್ತದೆ. ಹೆಚ್ಚಾಗಿ ನಿಂತು ಅವರು ಆ ಕೆಲಸಕ್ಕೆ ಅಸಮರ್ಥರೆಂದು ತೀರ್ಮಾ 
ಕೊಂಡೇ ಇರಬೇಕಾದ ಪ್ರಸಂಗ, ಹೀಗಾಗಿ ಸಲ್ಪಟ್ಟರೆಂದು ಹೇಳಿದರು . 
ಇಂಗ್ಲೆಂಡಿನಲ್ಲಿ ೨೦ ಸಾವಿರಕ್ಕಿಂತಲೂ ಹೆಚ್ಚು ಇನ್ನು ಕೆಲವು ಕೈಗಾರಿಕೆಗಳಲ್ಲಿ ಮಹಿಳೆಯ 
ದಾದಿಯರು ಪ್ರತಿವರ್ಷ ಬೆನ್ನು ಮೂಳೆಯ ನೋವಿ ದೇಹದ ಭೀಕರ ರೋಗಕಾರಕಗಳು ಸೇ 
ನಿಂದ ಬಳಲುತ್ತಾರೆಂದು ಲಂಡನ್ನಿನ ಆರೋಗ್ಯ ಕೊಳ್ಳುವ ಸಾಧ್ಯತೆಯಿರುತ್ತದೆ. ಆಸ 
ಮತ್ತು ಔಷಧಿ ಶಾಲೆಯ ಡಾ . ಜಾನ್ ಡೆನ್ನಿಂಗ್ ಬೆಸ್ಟೋಸ್‌ನಂಥ ವಸ್ತುಗಳು ಯೋನಿದ್ವಾರ 
ಅಭಿಪ್ರಾಯಪಡುತ್ತಾರೆ. 

ಒಳಸೇರಿ ಗರ್ಭಕೋಶ ಅರ್ಬುದ ರೋ 
ಪುರುಷ ನಿರ್ವಹಿಸುವ ಕಾರ್ಯಕ್ಷೇತ್ರಕ್ಕೆ ವುಂಟಾಗುವ ಸಾಧ್ಯತೆಯೂ ಹೆಚ್ಚು . ಇಂ 
ಮಹಿಳೆ ಅಡಿಯಿಟ್ಟಾಗ ಆಕೆ ಕೆಲವು ಸಮಸ್ಯೆಗಳನ್ನೆ ಕೈಗಾರಿಕೆಗಳಲ್ಲಿ ಪುರುಷ ಸುರಕ್ಷಿತ. 
ದುರಿಸಬೇಕಾಗುತ್ತದೆ. ದ್ವೀನ್ಸ್‌ಲ್ಯಾಂಡಿನ ವಿಶ್ವ ಮಹಿಳೆಯ ದೇಹದಲ್ಲಿ ಮಾಂಸ ಖಂ 
ವಿದ್ಯಾಲಯ ದೈಹಿಕ ಚಿಕಿತ್ಸಾ ವಿಭಾಗದ ಗಳಿಗಿಂತಲೂ ಅವರ ಶರೀರ ತೂಕದ ಶೇಕಡ 
ಎಂ . ಪಿ. ಬುಲ್ಲಾಕರ್‌ರು ಮಹಿಳೆ ಮತ್ತು ೨೦ರಿಂದ ೨೫ ಭಾಗದಷ್ಟು ಕೊಬ್ಬು ಇರುತ್ತದೆ 
ಪುರುಷರ ದೈಹಿಕ ಶಕ್ತಿಗನುಗುಣವಾಗಿ ಅವರು ಆದರೆ ಪುರುಷನ ದೇಹದಲ್ಲಿ ಮಾಂಸ ಖಂಡಗಳ 
ಬಳಸುವ ಉಪಕರಣಗಳ ಆಕಾರ ಮತ್ತು ಗಾತ್ರ, ಅಧಿಕವಾಗಿದ್ದು ದೇಹದ ತೂಕದ ಶೇಕಡಾ ೧ 
ಬದಲಾಗಬೇಕೆಂದು ಹೇಳುತ್ತಾರೆ. ಉದಾಹರಣೆಗೆ ರಿಂದ ೧೫ ಭಾಗದಷ್ಟು ಕೊಬ್ಬು ಇರುತ್ತರ 
ಪ್ಯಾರಾಚೂಟುಗಳು . ಇವುಗಳ ರಚನೆಯಲ್ಲಿ ಕೆಲವು ಸಾವಯವ ದ್ರವಗಳು ಕೊಬ್ಬಿನಲ್ಲಿ ಕರ 
ಪುರುಷರ ದೇಹಾಕಾರ ಮತ್ತು ಸಾಮರ್ಥ್ಯವನ್ನು ದೇಹದಲ್ಲಿ ಶೇಖರಗೊಳ್ಳುವುದು ಹೆಚ್ಚು . ಪರಿಸ 
ಗಮನದಲ್ಲಿರಿಸಿಕೊಳ್ಳುವುದು ಸಾಮಾನ್ಯ . ಆದರೆ ದಿಂದ ದೇಹಕ್ಕೆ ಹೋಗಿ ಸೇರಿಕೊಳ್ಳುವ ವಿ 
ಮಹಿಳೆ ಅವುಗಳನ್ನು ಬಳಸುವಾಗ ಅದರ ಬಿಗಿದ ವಸ್ತುಗಳನ್ನು ಪಿತ್ತಕೋಶವು ವಿಭಜಿಸಿ ಹೋ 
ದಾರವನ್ನು ಬಿಡಿಸಲಾರದೇ ತೊಂದರೆಗೊಳಗಾಗು ಹಾಕುತ್ತದೆ. ಈ ಶಕ್ತಿ ಮಹಿಳೆಗಿಂತ ಪುರು 
ವುದುಂಟು ಎನ್ನುತ್ತಾರೆ. 

ನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. 
ಯಂತ್ರನಿರ್ಮಾಪಕರು ಮುಖ್ಯವಾಗಿ ಗಮನ ಬಿ. ಹಿರೊಕಾವಾ ಎಂಬೊಬ್ಬರು ೧೯೫೫ರ 
ದಲ್ಲಿಡಬೇಕಾದ ಅಂಶವೆಂದರೆ ಮಹಿಳೆ ಪುರುಷ ಕೆಲ ಸ್ತ್ರೀಯರ ಪರೀಕ್ಷೆ ನಡೆಸಿದಾಗ, ದೇಹವನ. 


ಸ್ತ್ರೀ - ಪುರುಷರು ಸರಿಸಮಾನರೆ ? 


೯೧ 


ಪ್ರವೇಶಿಸಿದ ಬೆಂಜೀನನ್ನು ಹೊರಹಾಕಲು ವಾದ ಇನ್ನೂರಕ್ಕೂ ಹೆಚ್ಚು ವಿಧದ ರಾಸಾ 
ಮಹಿಳೆಯ ದೇಹವು ಪುರುಷನಿಗಿಂತ ಹೆಚ್ಚು ಯನಿಕ ವಸ್ತುಗಳನ್ನು ಇಲ್ಲಿ ಮತ್ತು ಹೆಗ್ಗಣಗಳಿಗೆ 
ಅವಧಿಯನ್ನು ತೆಗೆದುಕೊಳ್ಳುತ್ತದೆ ಎಂಬ ಅಂಶ ತಿನ್ನಲುಕೊಟ್ಟು ಗಂಡು ಹಾಗೂ ಹೆಣ್ಣು ಇಲಿ 
ಗೊತ್ತಾಯಿತು. ಅಲ್ಲದೆ ಇಂಥ ಸಂದರ್ಭದಲ್ಲಿ ಹೆಗ್ಗಣಗಳ ಮೇಲೆ ಉಂಟಾಗುವ ವ್ಯತ್ಯಾಸವನ್ನು 
ಸ್ತ್ರೀಯ ದೇಹದಲ್ಲಿ ಬಿಳಿ ರಕ್ತಕಣಗಳ ಸಂಖ್ಯೆ ಪರೀಕ್ಷಿಸಲಾಯಿತು. ಕೆಲವು ಸಂದರ್ಭಗಳಲ್ಲಿ 
ಕಡಿಮೆಯಾಗುವುದನ್ನು ಗಮನಿಸಿದ. ಆದರೆ ಹೆಣ್ಣು , ಮಲಿನತೆಯಿಂದ ಸ್ವಾಸ್ಥ್ಯ ಕಳೆದು 
ಸ್ಕೂಲದೇಹಿ ಸ್ತ್ರೀ - ಪುರುಷರಿಗಿಂತ ತೆಳ್ಳ ಕೊಂಡುದು ಕಂಡು ಬಂತಲ್ಲದೆ ಇನ್ನು ಕೆಲ 
ಗಿರುವವರು ಕಡಿಮೆ ಪ್ರಮಾಣದಲ್ಲಿ ವಿಷ ಸಂದರ್ಭಗಳಲ್ಲಿ ಗಂಡು , ರಸಾಯನಿಕಗಳ ಪರಿ 
ಪರಿಣಾಮಗಳಿಗೆ ಈಡಾಗುತ್ತಾರೆಂದೂ ಹಿರೊ ಣಾಮಕ್ಕೆ ತೀವ್ರವಾಗಿ ತುತ್ತಾಯಿತು. 
ಕಾವಾ ಕಂಡು ಹಿಡಿದ. 

ಲೈಂಗಿಕ ಚೋದನಿಕೆಗಳನ್ನು ಉತ್ಪಾದಿಸುವ 
ಕೈಗಾರಿಕಾ ಕ್ಷೇತ್ರದಲ್ಲಿ ರಾಸಾಯನಿಕಗಳ ಕೆಲ ಶೃಂಗಾರ ಸಾಧನ ಕೈಗಾರಿಕೆಗಳಲ್ಲಿ ೧೯೭೬ 
ಸಾಂದ್ರತೆಯು ಕೆಲಸಗಾರರ ಮೇಲೆ ದಿನಕ್ಕೆ ರಲ್ಲಿ ಪ್ರೊಫೆಸರ್ ಮಾಲ್ಕಂ ಹೆರಿಂಗ್ಟನ್ , 
ಎಂಟು ಗಂಟೆಗಳಂತೆ ವಾರದ ೪೦ ಗಂಟೆಗಳಲ್ಲಿ ಪೂರ್ಟೊರಿಕೊ ಕಾರ್ಖಾನೆಯಲ್ಲಿ ಸರ್ವೇಕ್ಷಣೆ ~ 
- ಯಾವ ರೀತಿಯ ಪರಿಣಾಮವುಂಟಾಗುತ್ತದೆ ಯೊಂದನ್ನು ನಡೆಸಿದರು . ಅಲ್ಲಿ ಕೆಲವು ವರ್ಷ 
ಎಂಬುದನ್ನು ಸಂಯುಕ್ತ ಸಂಸ್ಥಾನದ ಮಿಲಿಟರಿ ಗಳಿಂದ ಕೆಲಸ ಮಾಡುತ್ತಿದ್ದ ಮಹಿಳಾ 
ಭಾಗವು ಪ್ರಯೋಗಗಳಿಂದ ತಿಳಿದುಕೊಂಡಿದೆ . ಉದ್ಯೋಗಿಗಳಲ್ಲಿ ೧೨ ಜನರಿಗೆ ಹೆಚ್ಚು 
ಮಹಿಳೆ ಉಸಿರಾಟದಲ್ಲಿ ದೀರ್ಘಶ್ವಾಸವನ್ನು 
ಪುರುಷನಿಗಿಂತ ಕಡಿಮೆ ಪ್ರಮಾಣದಲ್ಲಿ ಎಳೆದು 
ಕೊಳ್ಳುತ್ತಾನೆ. ಪುರುಷ ತನ್ನ ಎಂಟು ಗಂಟೆಗಳ 
ಕೆಲಸದಲ್ಲಿ ೧೦ ಘನ ಮೀಟರುಗಳಷ್ಟು ಗಾಳಿ 
ಯನ್ನು ಹೀರಿಕೊಂಡರೆ ಮಹಿಳಾ ಉದ್ಯೋಗಿ. 
ಅದೇ ಕಾಲದಲ್ಲಿ ಕೇವಲ ಆರು ಘನ ಮೀಟರು 
ಗಳಷ್ಟು ಗಾಳಿಯನ್ನು ಉಸಿರಾಟದಲ್ಲಿ ಹೀರಿ 
ಕೊಳ್ಳುತ್ತಾಳೆ, ಒಂದು ಘನ ಮೀಟರಿಗೆ ೧೦ 
ಮಿಲಿಗ್ರಾಂಗಳಷ್ಟು ವಿಷಯುಕ್ತ ವಸ್ತುವಿದ್ದಾಗ 
ಪುರುಷ ಉದ್ಯೋಗಿ ತನ್ನ ದೇಹದ ತೂಕದ 
ಪ್ರತಿ ಕಿಲೋಗ್ರಾಮಿಗೆ ೧ . ೪ ಮಿಲಿಗ್ರಾಂನಷ್ಟೂ 
ಮಹಿಳಾ ಉದ್ಯೋಗಿ ತನ್ನ ದೇಹದ ತೂಕದ 
ಪ್ರತಿ ಒಂದು ಕಿಲೋಗ್ರಾಮಿಗೆ೧೨ ಮಿಲಿಗ್ರಾಂ 
ಗಳಷ್ಟು ಹೀರಿಕೊಳ್ಳುತ್ತಾಳೆ. 

ಮಲಿನ ವಸ್ತುಗಳಿಂದ ದೇಹದ ಮೇಲಾಗುವ 
ಪರಿಣಾಮವನ್ನರಿಯಲು ರಶಿಯದ ಜಿ. ಎನ್ . 

ಸುಪುತ್ರ 
ಕುಸೋವ್‌ಚ್ ಬರೆದ ವಿಧಾನಗಳನ್ನು ನನ್ನ ಜೀವಕ್ಕೆ ರಕ್ಷಣೆ ಬೇಕು ಈಗ, ಅಂತದಲ್ಲಿ 
೧೯೭೫ರಲ್ಲಿ ಪ್ರಪಂಚ ಆರೋಗ್ಯ ಸಂಸ್ಥೆಯು ನಿನ್ನ ಜೀವಕ್ಕೆ ಹೇಗೆ ರಕ್ಷಣೆ ಕೊಡಬೇಕಾ 
ಪ್ರಚುರಪಡಿಸಿತು . ಅಲ್ಪ ಪ್ರಮಾಣದಲ್ಲಿ ಮಲಿನ ನಾನು? ” 


ಕಸ್ತೂರಿ, ಮಾರ್ಚ್ ೧೯೮೬ 
ಪ್ರಮಾಣದ ಎಸ್ಕೋಜೆನ್ ಲೈಂಗಿಕ ಚೋದ- ತೊಂದರೆಯನುಭವಿಸುವ ಸಾಧ್ಯತೆಯೂ ಇದೆ. 
ನಿಯು ಉತ್ಪತ್ತಿಯಾಗಿ ಹೆಚ್ಚು ಪ್ರಮಾಣದಲ್ಲಿ ಮೆಕ್ಸಿಕೋದ ವಿಮಾನ ಸಂಸ್ಥೆಯಲ್ಲಿ ೨೦೦ 
ಮುಟ್ಟಿನ ರಕ್ತಸ್ರಾವ ಉಂಟಾಯಿತು. ಇದಕ್ಕೆ ಜನ ವಿಮಾನ ಪರಿಚಾರಿಕೆಯರಲ್ಲಿ ಶೇಕಡಾ 
ಕಾರಣ ಅವರು ಹೆಚ್ಚು ಪ್ರಮಾಣದಲ್ಲಿ ಉಸಿರು - ೪೮ ಜನರು ವಿಮಾನ ಪ್ರಯಾಣದಿಂದಾಗಿ 
ಚರ್ಮಗಳ ಮೂಲಕ ಆ ರಾಸಾಯನಿಕಗಳನ್ನು ಮುಟ್ಟಿನ ತೊಂದರೆಗಳಿಗೆ ತುತ್ತಾದುದನ್ನು 
ಹೀರಿಕೊಳ್ಳುತ್ತಾರೆ. 

೧೯೮೦ ರಲ್ಲಿ ಆರ್ , ಇಗ್ಲೆಸಿಯಸ್‌ರು ವಿಮಾನ 
ಸೌಂದರ ಪ್ರಸಾಧಕಗಳ ಕೈಗಾರಿಕೆಗಳಲ್ಲಿ ಚಲನೆ, ಪರಿಸರ ಹಾಗೂ ವೈದ್ಯಕೀಯ ಪತ್ರಿಕೆ 
ಹೆಚ್ಚಾಗಿ ದುಡಿದವರು ಮಹಿಳೆಯರು, ಅವರು ಯಲ್ಲಿ ಪ್ರಕಟಿಸಿದರು . ಅವರಲ್ಲಿ ಅರ್ಧದಷ್ಟು 
ಅಲ್ಲಿಯ ರಾಸಾಯನಿಕ ವಸ್ತುಗಳ ಒಡನಾಟ ಪರಿಚಾರಿಕೆಯರಿಗೆ ಮುಟ್ಟಿನ ರಕ್ತಸ್ರಾವವ 
ದಿಂದಾಗಿ ಪಡುವ ಬಾಧೆಯ ಕುರಿತು ಯಾರೂ ಅಧಿಕವಾದರೆ ಇನ್ನರ್ಧ ಜನರಿಗೆ ಕಡಿಮೆಯಾಗಿ 
ಅಷ್ಟಾಗಿ ಗಮನಿಸುವದಿಲ್ಲ. ಕಳೆದ ೨೦ ವರ್ಷ ಕೆಲವರಿಗೆ ಮುಟ್ಟು ಸರಿಯಾಗಿ ಆಗದೆ ತೊಂದರೆ 
ಗಳಿಂದ ಅರ್ಬುದ ರೋಗಕ್ಕೆ ಬಳಸುವ ಜೀವ ಯಾಯಿತು. ಇದೆಲ್ಲ ಅವರು ಈ ಉದ್ಯೋ 
ಕೋಶ ರಸ ಸ್ಥಗಿತ ಔಷಧಿ ( ?) ಯಿಂದಾಗಿ ಗಕ್ಕೆ ಸೇರಿದ ಮೇಲೆ ಉಂಟಾದ ಪರಿಣಾಮ . 
ದಾದಿಯರಿಗೆ ಚರ್ಮ , ಕಣ್ಣು ಹಾಗೂ ಪೊರೆಗಳ ಸೀಸದಂಥ ವಿಷಾರಿ ವಸ್ತುಗಳು ಗರ್ಭಸ್ತ 
ಉರಿತವುಂಟಾಗುತ್ತದೆ. ಅಲ್ಲದೆ ದಾದಿಯರೆ ಶಿಶುವಿನ ಮೇಲುಂಟುಮಾಡುವ ಪರಿಣಾಮ 
ಅರ್ಬುದ ರೋಗಕ್ಕೆ ತುತ್ತಾಗುವ ಸಂಭವವೂ ಕುರಿತು ಅಧ್ಯಯನ ನಡೆಸಿದ್ದರೂ ಪುರುಷರ 
ಇಲ್ಲದಿಲ್ಲ. 

ಲೈಂಗಿಕ ಸಾಮರ್ಥ್ಯದ ಮೇಲೆ ಅದು ಯಾವ 
ಇದನ್ನು ಕುರಿತು ಹೆಲ್ಲಿಯ ಇಂಡಸ್ಟ್ರಿಯಲ್ ಬಗೆಯ ಪರಿಣಾಮ ಬೀರುತ್ತದೆ ಎಂಬುದನ್ನು 
ಹೆಲ್ ಸ್ಕೂಲಿನ ಕೈಪಾಲ್ ೧೯೭೯ರಲ್ಲಿ ಇನ್ನೂ ಗಮನಿಸಿಲ್ಲ. 
ಅಧ್ಯಯನ ನಡೆಸಿದರು . ಈ ಔಷಧಿಗಳ ಒಡ 

೧೯೫೫ರಲ್ಲಿ ಎ . ಸೊವಾರ್ಟ್‌ ಎಂಬವರ 
ನಾಟದಲ್ಲಿರುವ ದಾದಿಯರ ಮೂತ್ರವನ್ನು 

ಆರೋಗ್ಯ ಪತ್ರಿಕೆಯೊಂದರಲ್ಲಿ ೧೩೧೮ ಜ 
ಬ್ಯಾಕ್ಟಿರಿಯಗಳಿಗೆ ಹಾಕಿದಾಗ ಅವುಗಳಲ್ಲಿ 

ಗರ್ಭಿಣಿಯರ ಕುರಿತು ನಡೆಸಿದ ಅಧ್ಯಯ 
ಉತ್ಪರಿವರ್ತನೆ ನಡೆಯುತ್ತದೆಂದು ಕಂಡು 

ವರದಿಯಲ್ಲಿ, ಹೆಚ್ಚಾಗಿ ಈ ಮಹಿಳೆಯರ 
ಕೊಂಡರು . ಮುಂದೆ ನಡೆಸಿದ ಅಧ್ಯಯನಗಳೂ 

ಮನೆಯ ಒಳಗೂ ಹೊರಗೂ ಶ್ರಮಿಸಿದುದೆ 
ಇದನ್ನು ಸ್ಪಷ್ಟಪಡಿಸಿದುವು. ಈ ಔಷಧಗಳ 

ಪರಿಣಾಮವಾಗಿ ಅವರಿಗೆ ದಿನತುಂಬದೆ ಹೆರಿ 
ಪರಿಣಾಮವುಂಟಾಗದಿರಲೆಂದು ದಾದಿಯರು 

ಯಾಯಿತೆಂದೂ , ಕೆಲವರು ಮೃತಶಿಶುವನ 
ಬಳಸುವ ಕೈ ಕವಚಗಳು ಮತ್ತು ನಾಸಿಕ ಕವಚ 

ಹೆತ್ತರೆಂದೂ , ಅಥವಾ ಕೆಲವರಿಗೆ ಮಗ 
ಗಳು ಅವರಿಗೆ ಎಷ್ಟೂ ರಕ್ಷಣೆ ನೀಡುವುದಿಲ್ಲ. 

ಹುಟ್ಟಿದ ಕೂಡಲೇ ಮಗು ಮೃತ್ಯುವಿಗೀಡತ 
ಎಂದು ಅಭಿಪ್ರಾಯಪಟ್ಟರು. 

ಯಿತೆಂದೂ ಬರೆದರು . ಉದ್ಯೋಗ ಪರಿಸರ 
ಗರ್ಭಿಣಿಗೆ ರಕ್ಷಣೆ ಅತ್ಯವಶ್ಯ . ಅದಕ್ಕೂ 

ದಲ್ಲಿ ಬಳಸಲ್ಪಡುವ ರಾಸಾಯನಿಕಗಳು ಆ 
ಮುಖ್ಯ ಎಂದರೆ ಆಕೆಯ ದೇಹದ ಮೇಲೆ 

ಗರ್ಭಧರಿಸಿದ ಅವಧಿಯಲ್ಲಿ ಪರಿಣಾಮರ್ಬಿ 
ರಾಸಾಯನಿಕ ವಸ್ತುಗಳು ಬೀರುವ ಪರಿಣಾಮದ 

ಭ್ರೂಣದ ಬೆಳವಣಿಗೆ ಕುಂಠಿತಗೊಳ್ಳುವುದನ್ನು 
ವಿರುದ್ಧ ರಕ್ಷಣೆ , ಕೆಲ ಸಂದರ್ಭಗಳಲ್ಲಿ ರಾಸಾ 

ಅವರು ಗುರುತಿಸಿದರು . 
ಯನಿಕ ದ್ರಾವಕ ಮತ್ತು ಸೀಸಗಳ ಪರಿಣಾಮ 
ಮುಟ್ಟಿನ ಮೇಲಾಗಿ ಗರ್ಭಧರಿಸುವಲ್ಲಿ ಆಕೆ ಗರ್ಭಿಣಿ ಸ್ತ್ರೀಯ ಮೇಲೆ ಅರವಳಿಕೆಗೆ 


೯೩ 


ಸ್ತ್ರೀ - ಪುರುಷರು ಸರಿಸಮಾನರೇ ? 


ದುಷ್ಪರಿಣಾಮವುಂಟು ಮಾಡುತ್ತವೆಂದು ವಳಿಕೆ ವಿಭಾಗದಲ್ಲಿ ಕೆಲಸ ಮಾಡುವ ೫೬೩ ಜನ 
ಆರೋಗ್ಯ ಸಂಸ್ಥೆ ವರದಿ ಮಾಡಿದೆ. ಅರವಳಿಕೆ ವಿವಾಹಿತ ಮಹಿಳೆಯರಿಗೂ ೮೨೮ ಜನ ವೈದ್ಯ 
ಗಳಲ್ಲಿ ಹಾಲೊಥೇನ್ ೧೦ ಲಕ್ಷದಲ್ಲಿ ೬೦ರಷ್ಟು ಯರಿಗೂ ಪ್ರಶ್ನೆಪತ್ರಿಕೆಗಳನ್ನು ಕಳುಹಿಸಿ ವಿಷಯ 
ನೈಟ್ರಸ್ ಆಕ್ಸೆಡ್ ಹತ್ತು ಲಕ್ಷದಲ್ಲಿ ೩೦೦೦ ಸಂಗ್ರಹಿಸಿದರು. ಅರಿವಳಿಕೆ ವಿಭಾಗದಲ್ಲಿ ಕೆಲಸ 
ದಷ್ಟು ದಾದಿಯರ ದೇಹದಲ್ಲಿ ಸೇರುತ್ತದೆ ಮಾಡುವವರ ಪೈಕಿ ಶೇಕಡಾ ೧೨ ರಷ್ಟು ಮಹಿಳೆ 
ಎಂದು ೧೯೮೦ರಲ್ಲಿ ನಡೆಸಿದ ಒಂದು ಅಧ್ಯ ಯರಿಗೆ ಉಳಿದ ವಿಭಾಗದಲ್ಲಿನ ಮಹಿಳೆಯರಿಗಿಂತ 
ಯನ ತಿಳಿಸಿದೆ. ಬರ್ಮಿಂಗ್‌ಹ್ಯಾಮಿನ ೨೦ ಎರಡು ಪಟ್ಟು ಹೆಚ್ಚು ಬಂಜೆತನ ಇರುವುದು 
ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವ ದಾದಿಯರನ್ನು ಗೊತ್ತಾಯಿತು; ಶೇಕಡಾ ೬ . ೫ ರಷ್ಟು ಮಹಿಳೆ 
ಪರೀಕ್ಷಿಸಲಾಗಿ ಬಂದ ಫಲಿತಾಂಶವಿದು. ಹಾಲೆ ಯರು ಅಂಗವಿಕಲ ಮಕ್ಕಳಿಗೆ ಜನ್ಮವಿತ್ತದ್ರೂ 
ಥೇನ್ ದೇಹದ ಕೊಬ್ಬಿನಲ್ಲಿ ಹೆಚ್ಚು ಕರಗು ತಿಳಿಯಿತು; ಹಾಗೂ ಶೇಕಡಾ ೧೮. ೨ ರಷ್ಟು 
ವುದರಿಂದ ಹೆಚ್ಚು ಕಾಲ ಉಳಿಯುತ್ತದೆ. ನೈಟ್ರಸ್ ಮಹಿಳೆಯರಿಗೆ ಗರ್ಭಸ್ರಾವವಾಗಿರುವುದೂ 
ಆನ್ಲೈಡ್ ದೇಹದಲ್ಲಿ ಹುಣ್ಣುಗಳನ್ನುಂಟು ಕಂಡು ಬಂತು . 
ಮಾಡಿ ಮಿಟಮಿನ್ ಬಿ - ೧೨ರ ವಿಭಜನೆಯ ಗರ್ಭಿಣಿಸ್ತ್ರೀಯ ಜನನದ್ವಾರ ಹಾಗೂ ಶ್ವಾಸ 
ಮೇಲೆ ದುಷ್ಪರಿಣಾಮವುಂಟುಮಾಡುತ್ತದೆ. ನಾಳಗಳು ಹೆಚ್ಚು ದ್ರವಯುಕ್ತ ಪೊರೆಯನ್ನು 
ದಂತಚಿಕಿತ್ಸಾಲಯಗಳಲ್ಲಿ ಇದರ ಬಳಕೆ ಹೆಚ್ಚು . ಹೊಂದಿರುತ್ತವೆ. ಹೀಗಾಗಿ ರಾಸಾಯನಿಕ 
ಆದ ಕಾರಣ ಅಲ್ಲಿನವರು ಇದಕ್ಕೆ ತುತ್ತಾಗುವ ಪ್ರಯೋಗಶಾಲೆಗಳಲ್ಲಿ ಕೆಲಸ ಮಾಡುವ 
ಪ್ರಮಾಣವೂ ಹೆಚ್ಚು . ೧೯೬೭ಕ್ಕೂ ಮೊದಲೆ ಮಹಿಳೆಯರು ವೈರಸ್‌ಗಳಿಂದುಟಾಗುವ ಅಂಟು 
ಎ. ಐ . ವೈಯಸ್‌ಮನ್ ಕೆಲವು ಪ್ರಶ್ನೆ ಪತ್ರಿಕೆ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಹೆಚ್ಚು , 
ಗಳನ್ನು ರಶಿಯದ ಅರವಳಿಕೆ ಸಂಸ್ಥೆಗಳಿಗೆ ಗೊಟೆನ್‌ಬರ್ಗ್ ವಿದ್ಯಾಲಯದ ಗೋಸ್ವಾ 
ಕಳಿಸಿದರು . ಅಲ್ಲಿ ೧೧೦ ಜನ ಹೆಂಗಸರು ಈ ಆಕ್ಸಿಲ್ಸನ್ ವೈರಸ್ ರೋಗನಿದಾನ ಪ್ರಯೋ 
ಪ್ರಶ್ನೆಗಳಿಗೆ ಉತ್ತರಿಸಿದರು. ಆ ಪೈಕಿ ೩೧ ಗಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ೭೭ ಮಹಿಳೆ 
ಜನ ಗರ್ಭಿಣಿಯರೂ ಇದ್ದು ಅವರಲ್ಲಿ ೧೮ ಯರಿಗೆ ಗರ್ಭಸ್ರಾವವಾದಾಗ ಅವರ ದೇಹದಲ್ಲಿ 
ಗರ್ಭಿಣಿಯರಿಗೆ ಗರ್ಭಸ್ರಾವವಾಗಿತ್ತು . ೧೯೭೦ ಪ್ರತಿಜೀವಕಣಗಳು ಹೆಚ್ಚು ಪ್ರಮಾಣದಲ್ಲಿ ಇದ್ದು 
ರಲ್ಲಿ ಡೆನ್ಮಾರ್ಕಿನಲ್ಲಿ ನಡೆಸಿದ ವೀಕ್ಷಣೆಯು ೩೯೨ ದನ್ನು ಪತ್ತೆ ಮಾಡಲಾಯಿತು. 
ಗರ್ಭಿಣಿಯರ ಪೈಕಿ ೭೯ ಜನರಿಗೆ ಗರ್ಭಸ್ರಾವ “ ಉದ್ಯೋಗಿಮಹಿಳೆಯ ಇರಲಿ , ಪುರುಷನೇ 
ವಾದದ್ದನ್ನು , ಆ ಪೈಕಿ ಬಹುತೇಕ ಮಹಿಳೆಯರು ಇರಲಿ , ಉದ್ಯೋಗ ಪರಿಸರ ಹೆಚ್ಚು ಸುರಕ್ಷಿತ 
ಅಥವಾ ಅವರ ಪತಿ ಅರಿವಳಿಕೆ ವಿಭಾಗದಲ್ಲಿ ವಾಗಿಡುವುದರ ಕಡೆಗೆ ತಜ್ಞರು ಗಮನ ಹರಿಸ 
ಕೆಲಸ ಮಾಡುತ್ತಿದ್ದುದು ತಿಳಿದು ಬಂತು. ಬೇಕು. ಅದು ಅತ್ಯವಶ್ಯ ” ಎಂದು ಉದ್ಯೋಗ 
- ೧೯೭೨ರಲ್ಲಿ ಲಾನ್ಸೆಟ್ ಪತ್ರಿಕೆಯಲ್ಲಿ ಡಾ . ಪರಿಸರ ಅಭ್ಯಾಸಿ ಜಾನ್ ಡೆನ್ಸಿಂಗ್ ಅವರ 
ಆರ್., ಪಿ . ನೀಲ್ ಜೋನ್ಸ್ ಎಂಬವರು ಅರಿ ಅಭಿಪ್ರಾಯ . 


ಹಾರುವ ತಟ್ಟೆಗಳು 


ಎಂ , ಶಿವರಾಮ ಆಚರ 


ಪಂಚದಾದ್ಯಂತ ಅಲ್ಲಲ್ಲಿ ಆಕಾಶದಲ್ಲಿ ಯಲ್ಲಿ ಬಾನಿನಲ್ಲಿ ಹಾರುವ ಇಂಥದೇ ವಸ್ತು 

ಸಂಚರಿಸುವ ಹಾಗೂ ಭೂಮಿಯ ಮೇಲೆ ವೊಂದು ಕೆಂಪು ಮತ್ತು ಹಸುರು ಬೆಳಕನ್ನು 
ತಂಗುವ ಹಾರುವ ತಟ್ಟೆಗಳಂಥ ಕೆಲವು ಸೂಸುತ್ತಾ ಸುಮಾರು ಒಂದು ಗಂಟೆ ಕಾಲ 
ವಸ್ತುಗಳು ಕಾಣಿಸಿಕೊಂಡಿವೆಯೆಂದು ಪತ್ರಿಕೆ ಕಾಣಸಿಕ್ಕಿತೆಂದು ವರದಿ ಮಾಡಿದರು . ಆದರೆ 
ಗಳಲ್ಲಿ ವರದಿಗಳು ಬಂದಿರುವುದನ್ನು ನೀವು ಅಮೇರಿಕದಲ್ಲಿ ಇಂಥಹ ಅನಾಮಧೇಯ 
ನೋಡಿರಬಹುದು. ಕೆಲವರು ಅವು ಬೆಂಕಿಯ ಹಾರುವ ವಸ್ತುಗಳು ಎರಡು ದಿನಕ್ಕೊಮ್ಮೆ 
ಚೆಂಡಿನಂತೆ ಕಾಣುತ್ತವೆ ಎಂದಿದ್ದಾರೆ. ಇನ್ನು ಯಂತೆ ಕೆಲವೊಮ್ಮೆ ದಿನಾಲೂ ಎಂಬಂತೆ ಕಾಣ 
ಕೆಲವರು ಬಾನಿನಿಂದ ಉದುರಿ ಬೀಳುತ್ತಿರುವ ಸಿಕ್ಕಿವೆಯೆಂದು ವರದಿಯಾಗಿದೆ. ಈ ಸಂಭವವು 
ನಕ್ಷತ್ರಕ್ಕಿಂತಲೂ ದೊಡ್ಡದಾಗಿರುವುದನ್ನು ಕಂಡಿ ಸುಮಾರು ನಲವತ್ತು ವರ್ಷಗಳಿಂದಲೂ ಜರ 
ದ್ದೇವೆ ಎಂದಿದ್ದಾರೆ. ಅಮೇರಿಕದಲ್ಲಿಯೂ , ಗುತ್ತಾ ಇದೆಯೆಂದು ಅಲ್ಲಿನ ವರದಿ, ಕೆಲವೊಮ್ಮೆ 
ರಶಿಯದಲ್ಲಿಯೂ ಇಂಥ ವಸ್ತುಗಳನ್ನು ಈ ವಸ್ತುಗಳನ್ನು ಕಂಡ ವಿಮಾನಗಳು ಅವುಗೆ 
ಕಂಡಿದ್ದೇವೆಂದು ಪತ್ರಿಕೆಗಳಿಗೆ ವರದಿ ಮಾಡಿರು - ಳನ್ನು ಬೆನ್ನಟ್ಟಿಕೊಂಡು ಹೋದುದುಂಟೆಂದೂ 
ತಾರೆ. ಭಾರತದಲ್ಲಿಯೂ ಇಂಥ ವಸ್ತುಗಳು ಆದರೆ ಎಷ್ಟು ವೇಗವಾಗಿ ವಿಮಾನ ಚಲಿಸಿದರೂ 
ಕಾಣಸಿಕ್ಕಿವೆಯೆಂದು ವರದಿ ಇದೆ . ಆದರೆ ಅವು ಅದಕ್ಕಿಂತಲೂ ವೇಗದಲ್ಲಿ ಆ ವಸ್ತುಗಳು ಹಾರಿ 
ಗಳು ಇನ್ನೂ ರಹಸ್ಯವಾಗಿಯೇ ಉಳಿದಿವೆ. ಹೋಗುತ್ತಿದ್ದುದರಿಂದ ಅವುಗಳನ್ನು ತಲಪಲು 

ಸಾಧ್ಯವೇ ಆಗಿರಲಿಲ್ಲವಂತೆ ಎಂಬುದಾಗಿಯೂ 
ಯುರೋಪಿನಲ್ಲಿ ಇಂಥ ಒಂದು ಅನಾಮ ವರದಿ, 
ಧೇಯ ಹಾರುವ ವಸ್ತು ಈ ವರ್ಷದಾದಿಯಲ್ಲಿ ಸೋವಿಯೆಟ್ ರಶಿಯದಲ್ಲಿಯೂ ಇದೇ ರೀತಿ 
( ೧೯೮೫ ) ಕಾಣಸಿಕ್ಕಿತೆಂದು ವರದಿಯಾಯಿತು. ಬಾನಿನಲ್ಲಿ ಹಾರುವ ಅನಾಮಧೇಯ ವಸ್ತುಗಳು 
ಪ್ರಾಗ್ ಹವಾ ವೀಕ್ಷಣಾಲಯದ ವರದಿಯ ಗೋಚರಿಸುತ್ತಿರುವ ವರದಿಗಳನ್ನು ಕಂಡು 
ಪ್ರಕಾರ ಚಂದ್ರನಿಗಿಂತಲೂ ದೊಡ್ಡದಾಗಿ ಕಾಣುವ ಇದರ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳಲು 
ವಸ್ತುವು ನಗರದ ಮೇಲಿಂದ ಹಾದು ದಕ್ಷಿಣ ರಶಿಯದ ಪ್ರೊಫೆಸರ್ ನಿಕೋಲ್ಯಾ ಸೆಲ್ಯು ಕಿನ್ 
ದಿಕ್ಕಿಗೆ ಬಾನಿನಲ್ಲಿ ಚಲಿಸಿತೆಂದು ತಿಳಿದು ಬಂತು, ಎಂಬವರು ಇಂಥ ವಸ್ತುಗಳನ್ನು ಬಾನಿನಲ್ಲಿ 
ಫ್ರಾನ್ಸ್ ದೇಶದ ಪೋಲೀಸರೂ ಸುಂಕದ ಕಂಡ ಕೂಡಲೇ ತನ್ನ ವಿಳಾಸಕ್ಕೆ ಇಟ್ಟಿದ್ದ 
ವಿಭಾಗದ ಅಧಿಕಾರಿಗಳೂ ಸ್ಪೇನ್ ದೇಶದ ಗಡಿ ವಿಶೇಷ ಅಂಚೆ ಪೆಟ್ಟಿಗೆಗೆ ಪತ್ರ ಮುಖೇನ 


ಹಾರುವ ತಟ್ಟೆಗಳು 


ಕೊರಗನ ಕೊರಗು. 
ನಮರಕೊರಗ , 

ಅವಗೂ ಒಂದು ಹೆಸರುಂಟು 
ಆದರೆ ನನಗೂ , ಅದಕೂ ಏನು ನಂಟು ? : 
“ ಏ ಕೋರಾ, ” ಎಂದು ವರ್ಷದಲ್ಲಿ ನಾ 

ಕರೆದೆ 
“ ಒಡೆಯಾ” ಇಂದು ಕಳೆಲ್ಲಿ ಉಂಟು ? 
“ ಆ ಸಾಡಿಯ , ಜಡಿ ಮಳೆಯ ನಡುವಿನಲಿ 
ಬೊಜ್ಜ ಶ್ರಾದ್ಧಗಳನ್ನು ಬಿಟ್ಟು ಬೇರೆಂತಹ 


ಕೂಳು? 


ತಿಳಿಸುವಂತೆ ತನ್ನ ದೇಶದ ಜನರಿಗೆ ಸಂದೇಶ 
ವಿತ್ತು ಬಿನ್ನವಿಸಿದರು . ಸೋವಿಯಟ್ ಏರೋ 
ಫೈಟ್ Tu - B 4 ವಿಮಾನದವರು ಒಂದು 
ದಿನ ಪ್ರಾತಃಕಾಲ ತಾವು ಕಂಡ ದೃಶ್ಯವನ್ನು 
ಪತ್ರ ಮುಖೇನ ವಿವರಿಸಿ ಅವರಿಗೆ ತಿಳಿಸಿದರು . 
ಅದರಂತೆ ಈ ಅನಾಮಧೇಯ ಹಾರುವ ವಸ್ತು 
ವನ್ನು ಕಂಡು ಹಿಡಿಯಲು ಬೇರೆ ವಿಮಾನಗಳನ್ನು 
ನಿಶ್ಚಯಿಸಿದರು . ಆಗ ಇವರ ವಿಮಾನವನ್ನೇ 
ಬೆನ್ನಟ್ಟಿಕೊಂಟು . ಮಿನ್ಸ್ ನಗರದಿಂದ 
ಇಸೋನಿಯಾ ರಿಪಬ್ಲಿಕ್ಕಿನವರೆಗೆ ಅತಿ ವೇಗ 
ವೇಗದಿಂದ ಅದು ಬಂತೆಂದು ನಾಲ್ವರು 
ವೈಮಾನಿಕರು ತಿಳಿಸಿದರು . ಆದರೆ ಅದನ್ನು 
ಬೆನ್ನಟ್ಟಿ ಹೋಗಲು ಸಾಧ್ಯವಾಗಲಿಲ್ಲ . 
- ಕೆಲವು ವಿಜ್ಞಾನಿಗಳು ಈ ವಸ್ತುಗಳ ಶೋಧನೆ 
ಗಾಗಿ ಹೊರಟು ಕೊನೆಗೆ ಅವು ಬಾಹ್ಯಾಕಾಶದಿಂದ 
ಬಂದವುಗಳಾಗಿರಬೇಕೆಂದು ವಿವರಣೆಯನ್ನಿತ್ತರು. 
ಎರಿಕ್ ವೊನ್ ಡೆನಿಕೆನ್ ಎಂಬ ಸ್ವಿಸ್ ಗ್ರಂಥ 
ಕಾರನ ಪ್ರಕಾರ ಈ ವಸ್ತುಗಳು ಇತರ ಗ್ರಹ 
ಗಳಿಂದ ಬರುತ್ತಲಿವೆಯೆಂದೂ ಇಂಥ ಘಟನೆ 
ಗಳು ಚರಿತ್ತಾಪೂರ್ವಕಾಲದಿಂದಲೂ ಸಂಭವಿ 
ಸುತ್ತಲೇ ಇವೆಯೆಂದೂ ಇತರ ಗ್ರಹಗಳ 
ಬಾಹ್ಯಾಕಾಶ ಯಾನಿಗಳು ಭೂಮಿಗೆ ಆಗಾಗ್ಗೆ 
ಬರುತ್ತಲಿದ್ದಾರೆಂದೂ ತನ್ನ ಗ್ರಂಥದಲ್ಲಿ ತಿಳಿಯ 
ಪಡಿಸಿರುತ್ತಾನೆ. ಆದರೆ ಹೀಗೇ ನಡೆಯುತ್ತಾ 
ಹೋದಲ್ಲಿ ಇತರ ಗ್ರಹಗಳ ಜೀವಿಗಳು ಭೂಮಿಯ 
ಮೇಲೆ ಇಳಿದು ನಮ್ಮ ಆಧುನಿಕ ಪ್ರಪಂಚದ 
ನಾಗರಿಕತೆಗೆ ಒಂದು ಸವಾಲನ್ನೊಡಲಾರವೇ 
ಎಂಬುದಾಗಿ ಇತರ ವಿಜ್ಞಾನಿಗಳು ಭೂಮಿಯ 
ಭವಿಷ್ಯದ ಕುರಿತೂ ಚಿಂತಿಸುತ್ತಲಿದ್ದಾರೆ. 

ಆದರೆ ಈ ಹಾರುವ ವಸ್ತುಗಳ ಕುರಿತು 
ಹೆಚ್ಚು ಕಡಿಮೆ ಸರಿಯಾದ ವಿವರಣೆ ನೀಡಿದ 
ವ್ಯಕ್ತಿ ಅಮೇರಿಕದ ಖಾಸಗೀ ವೈಮಾನಿಕ ಕೆನ್ 
ಆರ್ನಾಲ್ಡ್ ಎಂಬಾತ. ೧೯೪೭ರಲ್ಲಿ ಆತ ಜಾಜ್ವಲ್ಯ 
ಮಾನವಾದ ತಟ್ಟೆಯಾಕಾರದ ಒಂಬತ್ತು ವಸ್ತು, 
ಗಳು ೪೩೯೧ ಮೀಟರ್ ಎತ್ತರದ ಮೌಂಟ್ 


ಏ ಕೊರಗಾ, ರಾಾರ ಬೊಜ್ಜಕೆ ಕಾದಿರು 

ವೆಯೋ ನೀನು 
ಒಡೆಯಾ, ಎಂಜಲು ತಡೆಗೆ ಕಾದಿರುವೆ 

ನಾನು 
ಸುಕ್ಕುಂದೆ ಸಿಕ್ಕದಿದ್ದರೂ , ಒಂದಿನಿತು 

ಪಾಯಕೊಡಿ 
ಕಡೆಗೆ ನೀವು ಬಿಕ್ಕಿ ಚೆಲ್ಲುವ ಅನ್ನದಲಿ 
ಒಂದು ತುತ್ತನಾದರೂ ಕೊಡಿ; ಹೊಟ್ಟೆ 

- ಕಟ್ಟಿದು ನೋಡಿ 
ವೈಶಾಲದಲ್ಲಿ ಒಣಗಿಸಿದ ಕೊಳೆಲ್ಲಾ 

ಮೊನ್ನೆಯೇ ಖಾಲಿ 
ಕೊರಗಾ, ದಲಿತರನ್ನೆಲ್ಲಾ ಮೇಲೆತ್ತುವ 

ಈ ಯುಗದಲಿ 
ನಿನಗೇಕೆ ಎಂಜಲು ಏನ್ನುವ ಈ ತವಕ ? 
ನಿಧಾನ ಸಾಕು , ನಡೆ ಎಧಾನ ಸೌಧಕ್ಕೆ 
ದಲಿತೋದ್ದಾರಕರ ಸೋಗಬಯಲಿಗೆಳೆ 
ಮತ್ರ್ಯ ನ್ಯಾಕೆ ಮಂಗಲವ ಗಾಡಿ 
ದಲಿತ ಬ್ರಾಹ್ಮಣರೂ , ಕೊರಗಿ ಸೊರಗು 

- ತಿಹ ಕೊರಗರೂ 
ಕರಳ ಕೊರಳ್ ಹಚ್ಚಿ ಹಾಡಿ ಹೊಸ 

ಯುಗದ ನಾಂದಿ 
- - ಪಾ , ಚಂದ್ರಶೇಖರ ಚಡಗ, 


೯೬ 


ಕಸ್ತೂರಿ, ಮಾರ್ಚ್ ೧೯೮೬ 


ರೇನಿಯರ್‌ ಬೆಟ್ಟದ ಮೇಲಿನಿಂದ ಹಾರಿಹೋಗು pheric and geophysical process 
ವುದನ್ನು ಕಂಡಿರುವುದಾಗಿ ಹೇಳಿದ. ಆತನು of unknown nature) ವಾಗಿರಬಹುದೆಂದು 
ವಾಷಿಂಗ್ಟನ್ ನಗರದಿಂದ ನೋಡಿ ವರದಿ ತಿಳಿಸುತ್ತಾರೆ. ಸೋವಿಯೆಟ್ ರಶಿಯದ ರಾಡಾರ್ 
ಮಾಡಿದಂತೆಯೇ ಅದೇ ದಿನ ಆ ಪರ್ವತದ ಕಣಗಳ ಪರದೆಯ ಮೇಲೆ ಈ ರೀತಿಯ ವಸ್ತು 
ಇನ್ನೊಂದು ಬದಿಯಿಂದ ಸ್ವರ್ಣಾನ್ವೇಷಣೆಗಾಗಿ ಗಳ ಛಾಯಾ ಚಿತ್ರವುಮೂಡಿಬರುವುದುಂಟೆಂದೂ 
ಬಂದ ಫ್ರೆಡ್ ಜಾನ್ಸನ್ ಎಂಬ ವ್ಯಕ್ತಿ ಹೇಳುತ್ತಾರೆ. ರಶಿಯದ ಸಾಗರ ತಜ್ಞರೊಬ್ಬರಾದ 
ಹಾರುವ ತಟ್ಟೆ ಹಾರಿ ಹೋದುದನ್ನು ಕಂಡಿ ಗ್ರೆಗರಿ ಬೊನ್ಸ್ಬ್ಬ ಟ್ ಎಂಬವರು ಈ ತಟ್ಟೆ 
ರುದಾಗಿ ವರದಿ ಮಾಡಿದ. ಇದೇ ರೀತಿ ಇತರರೂ ರೂಪದ ವಾಯುವಿನ ವೃತ್ತಾಕಾರದ ಒತ್ತಡವು 
ಅದೇ ಪ್ರದೇಶದಿಂದ ಹಾರುವ ತಟ್ಟೆಯ ಆಕೃ ವಾತಾವರಣ ಮೇಲಿನ ಧೂಳಿನ ಕಣಗಳೊಂದಿಗೆ 
ತಿಯ ಅನಾಮಧೇಯ ವಸ್ತುಗಳನ್ನು ಬಾನಿನಲ್ಲಿ ಸೇರಿಕೊಂಡಾಗ ಕಾಣುವ ದೃಶ್ಯವೇ ಹಾರುವ 
ಕಂಡಿರುವುದಾಗಿ ತಿಳಿಸಿದರು . ಇದರಿಂದಾಗಿ ತಟ್ಟೆಯಂತೆ ಗೋಚರಿಸಿ ನಮ್ಮ ದೃಷ್ಟಿಗೆ ಭ್ರಮೆ 
೧೯೪೭ ರಲ್ಲಿ ಜೂನ್ ತಿಂಗಳ ೨೪ ರಂದು ಯನ್ನುಂಟು ಮಾಡಿಬಿಡುತ್ತದೆ ಎಂದಿರುತ್ತಾರೆ. 
ಬಾಹ್ಯಾಕಾಶದಿಂದ ಒಂದು ಜನವರ್ಗವು ಬಂದು ಒಮ್ಮೆ ಧೂಳಿನ ಕಣಗಳಿಂದ ಕೂಡಿದ ಈ 
ಭೂಮಿಯ ಸಂಶೋಧನೆ ನಡೆಸಿತೆಂದು ಅಮೇರಿಕ ವಾಯುವೃತ್ತವು ಗೋಚರಿಸಿದರೆ, ಆ ವೃತ್ತವು 
ದಲ್ಲಿ ತಿಳಿದುಕೊಂಡರು . 

ಅತ್ಯಧಿಕ ಧೂಳಿನಿಂದಾವೃತವಾಯಿತೆಂದರೆ ಅದು 
ಅಮೇರಿಕದ ವಾಯುದಳವು ತನಗೆ ದೊರೆತ ದೃಷ್ಟಿಯಿಂದ ಮಾಯವಾಗಿಬಿಡುತ್ತದಂತೆ. 
ಇಂಥ ೧೨, ೬೧೮ ವರದಿಗಳ ಕುರಿತು ಅಧ್ಯಯನ ಆದುದರಿಂದಲೇ ಕಣ್ಣಿಗೆ ಕಾಣಿಸುವ ಈ ಹಾರುವ 
ವನ್ನು ಆರಂಭಿಸಿತು . ಹೆಚ್ಚಿನವುಗಳು ವೈಜ್ಞಾನಿಕ ತಟ್ಟೆಗಳು ಬಹು ಬೇಗನೇ ಕಾಣದೆ ಮಾಯವಾಗಿ 
ವಾಗಿ ಅವುಗಳ ಹಾರುವಿಕೆಯನ್ನು ಸಮರ್ಥಿಸ ಬಿಡಲು ಕಾರಣವೆನ್ನುತ್ತಾರೆ. 
ಬಹುದೆಂದು ತಿಳಿದರೆ ಸುಮಾರು ೭೦೦ರಷ್ಟು ತಜ್ಞರ ಅಭಿಪ್ರಾಯವು ಈ ರೀತಿಯಾಗಿದ್ದರೂ 
ವರದಿಗಳು ಕೇವಲ ಅನಾಮಧೇಯ ವಸ್ತುಗಳೇ ಅಮೇರಿಕದಲ್ಲಿಯೂ ರಶಿಯದಲ್ಲಿಯೂ ರಕ್ಷಣಾ 
ಇರಬೇಕೆಂಬುದಾಗಿ ಕಂಡುಕೊಂಡವು. ಅದು ಈ ತಜ್ಞರು ರೇಡಿಯೋ ದೂರದರ್ಶಕ ಯಂತ್ರದ 
ಹಾರುವ ತಟ್ಟೆಗಳ ಗೋಚರವು ಮಾನವದೃಷ್ಟಿಗೆ ಸಹಾಯದಿಂದ ಈ ರೀತಿ ಗೋಚರಿಸಿ ಮಾಯವಾ 
ತೋರುವ ಒಂದು ರೀತಿಯ ಭ್ರಮೆ ಮಾತ್ರ ಗುವ ಹಾರುವ ತಟ್ಟೆಗಳಂಥ ವಸ್ತುಗಳಿಂದ 
ಎಂದು ತಿಳಿಸಿತು. ಮಾತ್ರವಲ್ಲದೆ ಅಮೇರಿಕದಂಥ ಏನಾದರೂ ಸಂಕೇತಗಳು ಇಲ್ಲವೆ ಸಂಜ್ಞೆಗಳು 
ರಾಷ್ಟ್ರಕ್ಕೆ ಅದರ ರಕ್ಷಣೆಗೆ ಈ ಹಾರುವ ತಟ್ಟೆಗಳ ಹೊರಬರುತ್ತವೆಯೋ ಎಂದೂ ಅವುಗಳು ನಿಜ 
ಭ್ರಮಾತ್ಮಕ ಗೋಚರದಿಂದ ಯಾವ ಹಾನಿಯ ವಾಗಿದ್ದಲ್ಲಿ ಅವುಗಳಿಂದ ಭೂಮಿಯ ಮೇಲೆ 
ಒದಗಲಾರದೆಂದೂ ಅಭಿಪ್ರಾಯಪಟ್ಟಿತು, ಏನಾದರೂ ಪರಿಣಾಮವಾಬಹುದೇ ಎಂದೂ 
ರಶಿಯವುಪ್ರೊಫೆಸರ್ ಶೆಲ್ಯುರೆನ್‌ರವರು ಇದನ್ನು ಬಾಹ್ಯಾಕಾಶದಲ್ಲಿರಬಹುದೆಂದು ಊಹಿಸಲಾದ 
ಭೂಮಿಯ ಹವಾವಾತಾವರಣದ ಮತ್ತು ಇತರ ನಾಗರಿಕತೆಗಳ ಕುರುಹಾಗಿರಬಹುದೇ 
ಭೌಗೋಳಿಕ ಸ್ಥಿತಿಯಿಂದಾಗಿ ಜರುಗುವ ಅಪರಿ ಎಂದೂ ತಿಳಿಯಲು ಸದಾ ಎಚ್ಚರದಿಂದಿರುತ್ತಾ 
ಚಿತ ಸ್ವಭಾವದ ಕಾರ್ಯ(globa atmos- ರೆಂಬುದು ನಿಜವಾದ ವಿಷಯವಾಗಿದೆ. ಈ 


ХХХХХХХ 


ಶಾಲಾ 


ಪಲ್ಲಾದ ಮುದಗಲ್ಲ 


ಧ , . ತಿ. ಗಳಗನಾಥರು 'ಕುಮುದಿನಿ - ಇಷ್ಟೆಲ್ಲವನ್ನು ಹೇಳಿದ ನಾನು ನಿಮ್ಮೆಲ್ಲರ 
ಅಥವಾ ಬಾಲಕ್ಕೆ ಬಡಿದಾಟ' ಎಂಬ ಐತಿಹಾಸಿಕ ಕುತೂಹಲ ಕೆರಳಿಸಿದ ಬಳಿಕ ಗುಟ್ಟನ್ನು ಇಲ್ಲಿಯೇ 
ಕಾದಂಬರಿಯನ್ನು ಬರೆದರು . ನನ್ನ ಲೇಖನ ಬಯಲುಗೊಳಿಸುವುದು ಉಚಿತ. 
ಗಳಗನಾಥರ ಕಾದಂಬರಿಯ ವಿಮರ್ಶೆಯಾಗಿರದೆ ಮಾಜಿ ಪ್ರಧಾನ ಮಂತ್ರಿ ದಿ : ಇಂದಿರಾ 
ಮುಂಬೈ ಮಹಾನಗರದಲ್ಲಿ ಕೆಲ ದಿನಗಳ ಹಿಂದೆ ಗಾಂಧಿ ಮತ್ತು ಅವರ ಸುಪುತ್ರ ದಿ. ಸಂಜಯ 
ನಡೆದ ಘಟನೆಯ ಅನುಭವ ಚಿತ್ರಣವಾಗಿದೆ. ಗಾಂಧಿ - ಈ ತಾಯಿ ಮಗ- ಕೈಕೊಂಡ 
೧೯೮೫ ರ ಜೂನ್ ಕೊನೆ ಮತ್ತು ಜುಲೈ ತಿಂಗಳ ` ಮಾರುತಿ' ಮೋಟಾರ್ ಕಾರಿನ ಬಗ್ಗೆ ಮೊದಲಿ 
ಮೊದಲ ವಾರದಲ್ಲಿ ಒಂದು ವಿಷಯ ಎಲ್ಲರ ನಿಂದಲೂ ಒಂದಿಲ್ಲ ಒಂದು ರೀತಿಯ ಚರ್ಚೆ 
ಚರ್ಚೆಯ ಮಾತಾಗಿತ್ತು . ಇದೆಲ್ಲಕ್ಕೆ ತಳಹದಿ ನಡೆದುದು ಅರಿತ ವಿಷಯ . ಈ ವರುಷದ 
ಇರುವದಿಲ್ಲ ” ಎಂದು ಮುಂಬೈ ನಿವಾಸಿ ಜುಲೈ ತಿಂಗಳ ಮೊದಲ ವಾರದಲ್ಲಿ ಈ 
ಗಳಿಗೆ ತಿಳಿಸಿ ಹೇಳಲು ಮಹಾನಗರದಲ್ಲಿ ಉಪ ' ಮಾರುತಿ' ಶ್ರೀಮಂತ, ಬಡವ , ಹಿರಿ ಕಿರಿ 
ಲಬ್ದವಿದ್ದ ಎಲ್ಲ ಪ್ರಚಾರ ಮಾಧ್ಯಮಗಳನ್ನು ಯರ ನಾಲಿಗೆಯ ಮೇಲೆ ಕುಣಿಯುತ್ತಿದ್ದನು; 
ಬಳಸಬೇಕಾಯಿತು. ಕಾಯದೆ ಸುವ್ಯವಸ್ಥೆ , ಎಲ್ಲರೂ ತಾವು ' ಮಾರುತಿ' ಕಾರಿನ ಒಡೆಯ 
ಸುರಕ್ಷಿತ ವಾಹನ ಚಲನೆ, ಇತ್ಯಾದಿಗಳನ್ನು ನಾಗುವೆವೆಂಬ ಹಗಲುಗನಸನ್ನು ಕಾಣುತ್ತಿದ್ದರು. 
ನಿಯಂತ್ರಣದಲ್ಲಿಡುವ ಕೆಲಸ ಮುಂಬೈ ಮಾರುತಿ' ಯ ಬಳಕೆ ಎಲ್ಲ ಮಹಾನಗರಗಳಂತೆ 
ಪೋಲೀಸ್ ಕಮೀಶನರರದಾಗಿರುವುದು . ಅವ ಮುಂಬೈ ಪಟ್ಟಣದಲ್ಲಿಯೂ ಇದೆ. “ ಈ ಕಾರಿನ 
ರೊಡನೆ ಸಹಕರಿಸುವ ರಹದಾರಿ ಖಾತೆ ಅಧಿ ಮೂರುನೂರು ನಂಬರು ಮತ್ತು ಕಾರಿನ 
ಕಾರಿ ಈ ವರುಷದ ಜುಲೈ ತಿಂಗಳ ಮೊದಲ ಬಣ್ಣವನ್ನು ಕಲೆ ಹಾಕಿ ಕೊಟ್ಟವರಿಗೆ ಒಂದು 
ವಾರದಲ್ಲಿ ತಮಗೆ ಇನ್ನಷ್ಟು ಪೋಲೀಸ್ ' ಮಾರುತಿ ' ಕಾರು ಪುಕ್ಕಟೆಯಾಗಿ ಕೊಡಲಾಗು 
ಪಡೆಯ ಅವಶ್ಯವಿದೆ ಎಂದು ಸೂಚಿಸಿ ಹೆಚ್ಚಿನ ವುದು ” ಎಂಬ ಸುದ್ದಿ ಕಾಡಿಚ್ಚಿನಂತೆ ಪಸರಿ 
ಪಡೆಯನ್ನು ಸುರಕ್ಷಿತ ವಾಹನ ಚಲನೆಗಾಗಿ ಸಿತು . 
ಬಳಸಿದರು . 

ದಾರಿಯ ಎರಡೂ ಬದಿಗೆ, ಟ್ರಾಫಿಕ್ 
35 :-13 


೯೭ 


೯೮ 


ಕಸ್ತೂರಿ, ಮಾರ್ಚ್ ೧೯೮೬ 


ಸಿಗ್ನಲ್‌ನ ಪಕ್ಕ , ಬಾಲಕರು ನಿಂತುಕೊಂಡು , ರ್ಗಿಕ ರೋಗಿಯಂತೆ ಹಿರಿಯರೂ ' ಮಾರುತಿ' 
ರಸ್ತೆಯ ಮೇಲೆ ಓಡಾಡುತ್ತಿರುವ ' ಮಾರುತಿ' ಗಾಗಿ ಆಸೆ ಪಡತೊಡಗಿದರು. ಕೆಲವರಿಗಂತೂ 
ಯ ನಂಬರ್ ಮತ್ತು ಬಣ್ಣವನ್ನು ನೋಟ್ ಕನಸಿನಲ್ಲಿ ಮಾರುತಿ' ಬಂದು ತನಗಾಗಿ 
ಬುಕ್ಕುಗಳಲ್ಲಿ ಬರೆದುಕೊಳ್ಳುತ್ತಿದ್ದರು. ಮಾತ್ರ ಗ್ಯಾರೇಜ್ ಎಲ್ಲಿದೆ ಎಂದು ಕೇಳಿದಂತೆ ಅನಿಸಿದರೆ 
ವಲ್ಲ, ಸಿಗ್ನಲ್ ದೊರೆತ ಬಳಿಕ ವೇಗದಿಂದ ಇನ್ನು ಕೆಲವರು ' ಮಾರುತಿ' ಸವಾರರಾಗಿ ಕನಸಿ 
ಸಾಗಿದ ` ಮಾರುತಿ' ಯನ್ನು ಬೆನ್ನಟ್ಟಿ ಅದರ ನಲ್ಲಿಯೇ ಸಿಹಿ ಅನುಭವಿದರು , 
ನಂಬರ್ ಮತ್ತು ಬಣ್ಣ ಕಂಡು ಹಿಡಿದು ಮುಂಬೈ ಮಹಾನಗರದಲ್ಲಿ ಸ್ಥಿತಪ್ರಜ್ಞರಂತೆ 
ಪುನಃ ತಮ್ಮ ಮೊದಲಿನ ಜಾಗೆಗೆ ಹಾರಿ ಚಲಿಸುವ ಆಕಳುಗಳ ಆತಂಕ ತಪ್ಪಿಸುತ್ತ 
ಬಂದು ಟಿಪ್ಪಣಿ ಮಾಡಿ , ಹನುಮನಂತೆ ಹಲ್ಲು ಪ್ರತಿದಿನ ವಾಹನ ನಡೆಸುವವರಿಗೆ ಮಾರುತಿಯ 
ಕಿಸಿದು ಗೆಲುವು ತೋರಿಸುತ್ತಿದ್ದರು. ಇವರಿಗೆ ಬಾಲದ ಹಿಂದೆ ಓಡಾಡುತ್ತಿರುವವರ ಜೀವ 
ಹಸಿವೆ , ನೀರಡಿಕೆ ಮತ್ತು ಜೀವದ ಪರಿವೆ ರಕ್ಷಿಸುವುದು ಒಂದು ಹೊಸ ಹೊಣೆಯಾಯಿತು. 
ಇದ್ದಂತೆ ತೋರುತ್ತಿದ್ದಿಲ್ಲ. ವಿದ್ಯಾರ್ಥಿಗಳು ನೇಪಿಯನ್ ಸೀ ರೋಡ್, ಹುತಾತ್ಮಾ ಚೌಕ, 
ಶಾಲೆ ತಪ್ಪಿಸಿ ಈ ಮಂಗತನದಲ್ಲಿ ಮೈ ಹಾಜೀ ಅಲಿ, ಪೆಡ್‌ ರೋಡ್, ಚೌಪಾಟಿ 
ಮರೆತು ಹೋಗಿದ್ದಾರೆ ಎಂದು ಹೇಳಲು ಅವರ ಇತ್ಯಾದಿ ಬೀದಿಗಳಲ್ಲಿ ವಾಹನಗಳ ಓಡಾಟ 
ಶಾಲಾಗಣವೇಷವೇ ಸಾಕ್ಷಿಯಾಗಿ ಕಾಣುತ್ತಿತ್ತು . ಯಾವಾಗಲೂ ಇರುವುದು . ಸಮಾಜದ ಎಲ್ಲ 
ತಮಗೆ ` ಮಾರುತಿ' ದೊರಕುವ ಕಾಲ ಮಕ್ಕಳೂ ಕಾರಿನ ನಂಬರ್ ಮತ್ತು ಬಣ್ಣವನ್ನು 
ದೂರವಿಲ್ಲ ಎಂಬ ಕನಸಿನ ಪ್ರತಿಬಿಂಬ ಆ ಬಾಲ ಟಿಪ್ಪಣಿ ಮಾಡಿಕೊಳ್ಳುವ ಪರಿಪಾಠವಾಯಿತು. 
ಕರ ಮುಖದಲ್ಲಿ ಸಹಜವಾಗಿ ಕಾಣುತ್ತಿತ್ತು . ಊಟದ ಸಮಯ ತಮ್ಮ ಕಾರ್ಯಾಲಯದಿಂದ 
ಪ್ರಾರಂಭದ ಕೆಲವು ದಿನ ಕನಿಷ್ಠ ವರ್ಗದ ಹೊರಬಂದು ಹಿರಿಯರು ತಮ್ಮ ಮಕ್ಕಳಿಗಾಗಿ 
ಬಾಲಕರಲ್ಲಿ ಈ ಚಟುವಟಿಕೆ ಕಂಡು ಬಂತು. ಟಿಪ್ಪಣಿ ಕೈಕೊಳ್ಳುವುದು ಪ್ರಾರಂಭವಾಯಿತು. 
“ ಮಂಗನ ಬಾವು' ( mums) ಎಂಬ ಸಾಂಸ ಧಾರಾವಿ ಜೋಪಡಿಯಲ್ಲಿರುವ ಕೆಲವು ಬಾಲ 


ಬಾಲಕ್ಕೆ ಬಡಿದಾಟ 

೯೯ 
ಕರು ಮಾರುತಿ ಕಾರಿನಲ್ಲಿ ಪ್ರವಾಸ ಮಾಡುತ್ತಿದ್ದ ಬಾನುಲಿ, ದೂರದರ್ಶನಗಳ ಮೂಲಕ 
ಸ್ತ್ರೀಯನ್ನು ನಿಲ್ಲಿಸಿ ಅವಳಿಂದ ತಮ್ಮ ನೋಟ್ ' ಮಾರುತಿ' ಯ ಬಗ್ಗೆ ಹಬ್ಬಿದ ವಾರ್ತೆ ಯಾವದೇ 
ಬುಕ್ಕಿನಲ್ಲಿ ಸಹಿ ಕೂಡ ಹಾಕಿಸಿಕೊಂಡರು . ಬಗೆಯ ತಲೆಬಾಲ ಇಲ್ಲದ್ದು ; ಬಾಲಕರು , 

ಈ ರೀತಿ ಕಲೆ ಹಾಕಿದ ನಂಬರುಗಳ , ಹಿರಿಯರು ನಂಬಬಾರದು ಎಂದು ಬಾರಿ ಬಾರಿ 
ಬಣ್ಣಗಳ ಪಟ್ಟಿಯನ್ನು ಯಾರಿಗೆ ಯಾವ ತಿಳಿಸಿ ಹೇಳಬೇಕಾಯಿತು. 
ವಿಳಾಸಕ್ಕೆ ಕಳಿಸಬೇಕು ಎಂಬುದು ಯಾರಿಗೂ ಸುಳ್ಳು ಸುದ್ದಿ ಹುಟ್ಟಿಸಿದ ಬುದ್ದಿವಂತ 
ಗೊತ್ತಿದ್ದಿಲ್ಲ. ಈ ಸುದ್ದಿಯನ್ನು ಹಬ್ಬಿಸಿದವ ಯಾರೇ ಇರಲಿ, ಚಿಕ್ಕ ಬಾಲಕರ ಜೀವದೊಡನೆ 
ರಾರು ಎಂಬ ಮೂಲವೇ ತಿಳಿಯದಾಯಿತು. ಈ ರೀತಿ ಚಿನ್ನಾಟ ಆಡುವುದು ಹಿತಕರವೇ ? 
ತಮ್ಮ ಮಿತ್ರ ಹೇಳಿದ ಯಾವುದೋ ವೃತ್ತಪತ್ರ ಮುಂಬೈ ಮಹಾನಗರದ ಅಪರಾಧ ತನಿಖಾ 
ದಲ್ಲಿ ಈ ಬಗ್ಗೆ ಪ್ರಕಟಣೆ ಬಂದಿರುವುದಾಗಿ ಎಂದು ವಿಭಾದವರು ಇದೆಲ್ಲದರ ಮೂಲವನ್ನು ಶೋಧಿಸಿ, 
ಹೇಳುವವರೆ ಹೆಚ್ಚಾದರು . ಒಂದೆರಡು ದಿನಗಳ ಪುನಃ ಈ ರೀತಿ ಸುಳ್ಳು ಸುದ್ದಿ ಹುಟ್ಟದಂತೆ 
ನಂತರ ಕಾರಿನ ಸ್ವಪ್ನ ಕಾಣುವವರಿಗೆ ಮಾರುತಿಯ ದಕ್ಷತೆ ವಹಿಸುವುದು ಉಚಿತ ಎಂದು ಕೆಲವು 
ಮಾಡೆಲ್ ದೊರೆಯುವದು ಎಂಬ ಸುದ್ದಿ ಕೇಳಿ ಪತ್ರಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದರು . 
ಬಂತು. ಆದರೂ ನಂಬರ್ ಕಲೆ ಹಾಕುವ ಇಂದಿನ ವರೆಗೆ ' ಮಾರುತಿ' ಕಾರನ್ನು ಬಹು 
ಉತ್ಸಾಹ ಮೊದಲಿನಂತೆಯೇ ಸಾಗಿತ್ತು . ಮಾನವಾಗಿ ಪಡೆದವರು ಇಬ್ಬರು: ಸುನೀಲ 
ಪೋಲೀಸ್ ವಾಹನ ನಿಯಂತ್ರಣ ಅಧಿಕಾರಿಗಳಿಗೆ ಗವಾಸ್ಕರ ಮತ್ತು ತಿರುಪತಿಯ ಶ್ರೀ ವೆಂಕ 
ಈ ನಂಬರ್ ಕಲೆ ಹಾಕುವವರಿಂದ ಆತಂಕ ದಿನ ಟೇಶ, ಮೊದಲಿಗ ತಾನೇ ಸವಾರನಾಗಿ ವಾಹನ 
ದಿನಕ್ಕೆ ಬೆಳೆಯತೊಡಗಿತಲ್ಲದೆ, ದೊಡ್ಡ ಗಂಡಾಂ ಚಲಿಸುವನು. ಇನ್ನೊಬ್ಬ ಬೆಟ್ಟದ ಮೇಲೆ ನಿಂತು 
ತರ ಉಂಟಾಗುವದು ಎಂಬ ವಿಚಾರ ಬರತೊಡ ತನಗೆ ಪುಕ್ಕಟೆಯಾಗಿ ದೊರೆತ ಕಾರನ್ನು ಭಕ್ತರು 
ಗಿತು. ಸಾಮಾಜಿಕ ಯಂತ್ರಣ ಕಣ್ಣು ತೆಗೆ ಬಳಸುವುದನ್ನು ನೋಡಿ ಸಂತೋಷಪಡುತ್ತಿರು 
ಯುವ ಪರಿಸ್ಥಿತಿ ಒದಗಿತು. ವೃತ್ತಪತ್ರ , ವನು . 


OD 


009 


ವೈದ್ಯರ ಹಸ್ತಸಾಮುದ್ರಿಕ 


ಡಾ . ಸಿ. ಅಶ್ವತ್ಥ 


0 ಬೇರೆಯವರ ಕತೆಯನ್ನು ಬರೆಯಬಹುದು. ಆಗಿರಬಹುದು, ಟೆಟನಿ ' ಯಂಥ ನರಗಳ 
೮ ಆದರೆ ತನ್ನ ಕತೆಯನ್ನು ಪ್ರಾಜ್ಞರ ಬಳಿ ತೊಂದರೆಗಳಲ್ಲಿ ಬೆರಳುಗಳ ಸ್ಥಿತಿ ಅಸ್ತವ್ಯಸ್ತ 
ಮಾತ್ರ ಹೇಳುತ್ತದೆ. ಕೈ ನೋಡಿ ಹಸ್ತಸಾಮು ವಾಗಿರುತ್ತದೆ. 
ದಿಕೆ ಹೇಳುವ ಜ್ಯೋತಿಷಿಗಳಿದ್ದಾರೆ. ಅದೇ ಕೈ ( ಆಸ್ಟಿಯೋ ಆರ್ಥೈಟಿಸ್ ' ಎಂಬ ಕಾಯಿಲೆ 
ನೋಡಿ ದೇಹದ ಸ್ಥಿತಿಯನ್ನು ಹೇಳುವ ಯಲ್ಲಿ ಬೆರಳಿನ ಕೀಲುಗಳಲ್ಲಿ ಮೂಳೆಯಂಥ ವಸ್ತು 
ವೈದ್ಯರಿದ್ದಾರೆ. “ ಕೈ ತೋರಿಸಿ ಅವಲಕ್ಷಣ ತಯಾರಾಗಿ ( ಹೆಬರಡನ್ಸ್ ನೋಂಟ್ಸ್ ) , ಕೀಲುಗಳ 
ಎನ್ನಿಸಿಕೊಳ್ಳುವುದು ಬೇಡ,” ಎಂದು ಶಾಸ್ತ್ರ ಬಳಿ ಸಣ್ಣ ಸಣ್ಣ ಊತಗಳನ್ನು ಕಾಣಬಹುದು. 
ಕೇಳದಿರಬಹುದು. ಆದರೆ ಕಾಯಿಲೆ ಬಂದಾಗ 'ರುಮೆಟಾಯಿಡ್ ಆರ್ಥೋಟಿಸ್ ' ಎಂಬ 
ವೈದ್ಯರ ಬಳಿ ಕೈ ತೋರಿಸಬೇಕಾದದ್ದು ಕಾಯಿಲೆಯಲ್ಲಿ ಬೆರಳಿನ ಕೀಲುಗಳಲ್ಲಿ ಊತಕಾಣ 
ಅನಿವಾರ್ಯ. ಕೈ ದಾನ ಮಾಡುವುದಾಗಿರ ಬಹುದು. ಇದು ಸಾಮಾನ್ಯವಾಗಿ ಕೈಯ ಎಲ್ಲಾ 
ಬಹುದು ಇಲ್ಲವೇ ಯಾಚಿಸುವುದಾಗಿರಬಹುದು, ಬೆರಳುಗಳಲ್ಲಿರುತ್ತದೆ. ಆದರೆ ಗೌಟ್ ' ಎಂಬ 
ಆದರೆ ವೈದ್ಯರ ಬಳಿ ನೀಡಿದಾಗ ತನ್ನ ಗುಟ್ಟ - ಕಾಯಿಲೆಯಲ್ಲಿ ಊತ ಕೆಲವು ಬೆರಳುಗಳಿಗೆ 
ನ್ನೆಲ್ಲಾ ನಿಸ್ಸಂಕೋಚವಾಗಿ ನಿವೇದಿಸಿಕೊಳ್ಳುತ್ತದೆ. ಸೀಮಿತವಾಗಿರುತ್ತದೆಯಲ್ಲದೆ ಊತದ ಪ್ರಮಾಣ 
- ಕೈ ನಡುಗುವುದು ಅಪರೂಪವಾಗಿ ಹುಟ್ಟು ಅಧಿಕವಾಗಿರುತ್ತದೆ. 
ವಾಗಲೇ ಬಂದ ದೌರ್ಬಲ್ಯವಾಗಿರಬಹುದು. ಕೆಲವೊಮ್ಮೆ ಉಗುರಿನ ಬುಡ ಮತ್ತು ಅದರ 
ಆದರೆ ಅನೇಕ ಬಾರಿ ಇದು ನರಗಳ ದೌರ್ಬಲ್ಯ , ಸಮೀಪದ ಚರ್ಮದ ಬಳಿಯೂ ಊದಿಕೊಂಡಿದ್ದು 
ವೃದ್ದಾಪ್ಯ , ಕುಡಿತ ಮುಂತಾದವುಗಳ ಬ್ಯಾಂಡ್ ಬಾರಿಸುವ ಗೋಳದಂತಿರುತ್ತದೆ 
ದುಷ್ಪರಿಣಾಮ ಮಾತ್ರವಲ್ಲದೆ ' ಪಾರ್ಕಿನ್‌ಸೋ (ಕಬ್ಬಿಂಗ್ ) , ಉಗುರಿನ ಸಹಜ ಗೆರೆಗಳು ಮಾಸಿ 
ನಿಸಂ ,' ' ಥೈರೋ ಟಾಕ್ಸಿಕೋಸಿಸ್ ,' ಹೋಗಿ ಮೇಲಿನಿಂದ ಕೆಳಕ್ಕೂ ಒಂದು 
“ ಯರೇಮಿಯಾ,' 'ಹೆಪ್ಯಾಟಿಕ್ ಫೆಯೂರ್‌' ಪಕ್ಕದಿಂದ ಮತ್ತೊಂದು ಪಕ್ಕಕ್ಕೂ ಹ್ಯಾಗೆ 
ಮುಂತಾದ ಕಾಯಿಲೆಗಳ ಸೂಚನೆಯ ನೋಡಿದರೂ ಗೋಳಾಕಾರವಾಗಿರುತ್ತದೆ 

೧೦೦ 


ವೈದ್ಯರ ಹಸ್ತಸಾಮುದ್ರಿಕ 


೧೦೧ 


ಈ ಸ್ಥಿತಿಯು ಹುಟ್ಟಿದಾರಭ್ಯ ಇರಬಹುದು ತಿಳಿಸುತ್ತವೆ: ಕೈಯಿಂದ ಸ್ವಲ್ಪ ಮೇಲ್ಬಾಗಕ್ಕೆ 
ಅಥವಾ ಜೀವಿತ ಕಾಲದಲ್ಲಿ ಯಾವಾಗ ಬಂದರೆ ನಾಡಿ ಸಿಗುತ್ತದೆ. ಅದು ರಕ್ತನಾಳ 
ಬೇಕಾದರೂ ಬರಬಹುದು. ಇದು ಮತ್ತು ಹೃದಯದ ಸ್ಥಿತಿಗತಿಗಳನ್ನು ಸೂಕ್ಷ್ಮವಾಗಿ 
ಹೃದಯ , ಶ್ವಾಸಕೋಶ ಅಥವಾ ಜೀರ್ಣಾಂಗ .. ವಿವರಿಸುತ್ತದೆ, 
ಗಳ ತೊಂದರೆಯ ಸೂಚನೆಯೆಂದು ಸ್ಪಷ್ಟವಾಗಿ 

ಬಲಗೈಯಲ್ಲಿ ನವೆಯಾದರೆ ಹಣ ಬರುತ್ತದೆ 
ಹೇಳಬಹುದು . 

- ಯೆಂದೂ ಎಡಗೈಯಲ್ಲಿ ನವೆಯಾದರೆ ಧನವ್ಯಯ 
ಉಗುರಿನಲ್ಲಿಯ ವಕ್ರ , ಗುಳಿಗಳು ಬೂಜಿನ 

ವಾಗುತ್ತದೆಯೆಂದೂ ಕೆಲವು ವೃದ್ದರು ಹೇಳು 
( ಫಂಗಸ್ ) ಕಾಯಿಲೆಯ ದ್ಯೋತಕವೆನ್ನಬಹುದು. 

ತ್ತಾರೆ. ಯಾವ ಕೈಯಲ್ಲಿ ನವೆಯಾದರೂ 
ಉಗುರುಗಳು ಮೃದುವಾಗಿ, ತೆಳುವಾಗಿ, 

ಅದು ಪೌಷ್ಟಿಕಾಂಶಗಳ ಕೊರತೆಯ ಸೂಚನೆಯಿರ 
ಬಾಗುವಂತಿದ್ದರೆ ರಕ್ತಹೀನತೆ ಎನ್ನಬಹುದು. 

ಬಹುದು ಅಥವಾ ನರಗಳ ದೌರ್ಬಲ್ಯವಿರ 
ರಕ್ತಹೀನತೆ ಅತಿಯಾದಾಗ ಅಥವಾ ದೀರ್ಘ 

ಬಹುದು . ಕೂಡಲೇ ಕೂಲಂಕಷ ಪರೀಕ್ಷೆ 
ಕಾಲದ್ದಾದರೆ ಉಗುರುಗಳು ಗುಳಿ ಬೀಳುತ್ತವೆ. 

ಮಾಡಿಸಿಕೊಳ್ಳಬೇಕೆಂದು ವೈದ್ಯರು ತಿಳಿಸುತ್ತಾರೆ. 
ಕೆಲವೊಮ್ಮೆ ಸುಮಾರು ಎಂಟು ತೊಟ್ಟು ನೀರು 
ಚೆಲ್ಲಿ ಹೋಗದಂತೆ ನಿಲ್ಲುವಷ್ಟು ಆಳವಾಗಿ ಗುಳಿ ಈ ರೀತಿಯಾಗಿ ಕೈ ಗುಣಗಳನ್ನು ತಿಳಿದವರಿಗೆ 
ಬೀಳಬಹುದು, 

| ಮಾತ್ರ ತನ್ನ ಗುಟ್ಟನ್ನು ರಟ್ಟು ಮಾಡುತ್ತದೆ. 
ಕೈ ಹಾಗೂ ಬೆರಳುಗಳ ಆಕಾರ ಮತ್ತು ಉಳಿದವರ ಕಡೆಗೆ ಬೇಕಾದರೆ ಬೊಟ್ಟು ಮಾಡಿ 
ಸ್ಥಿತಿಯೂ ಅನೇಕ ಕಾಯಿಲೆಗಳನ್ನು ಸೂಚ್ಯವಾಗಿ ತೋರಿಸುತ್ತದೆ. 


- ರಶ್ಯಾದಲ್ಲಿ ಚುನಾವಣೆಗಳು ಘೋಷಿಸಲ್ಪಟ್ಟಿವು. ಮತದಾನದ ದಿನ ರೈತನೊಬ್ಬ 
ಮತ ಚಲಾಯಿಸಲು ಮತಕಟ್ಟೆಯ ಬಳಿಗೆ ಧಾವಿಸಿದ. ಅಲ್ಲಿ ಒಬ್ಬ ಅಧಿಕಾರಿ ಅವನ ಕೈಗೆ 
ಒಂದು ಸೀಲು ಮಾಡಿದ ಕವರನ್ನು ಕೊಟ್ಟು ಅದನ್ನು ಮತ ಪೆಟ್ಟಿಗೆಯೊಳಕ್ಕೆ ಹಾಕಲು 
ಸಚಿಸಿದ, ಸೀಲನ್ನು ಬಿಚ್ಚಲು ರೈತ ಪ್ರಯತ್ನಿಸಿದಾಗ , ರೊಚ್ಚಿಗೆದ್ದ ಅಧಿಕಾರಿ - “ಏನು 
ಮಾಡುತ್ತಿದ್ದೀಯಾನೀನು ? ” ಎಂದು ಗದರಿಸಿದ . 

“ ನಾನು ಯಾರಿಗೆ ಓಟು ಮಾಡುತ್ತಿದ್ದೇನೆ ಎನ್ನುವುದನ್ನು ನೋಡಬೇಕು ಅಂತ ಅಷ್ಟೆ ” 
ಎಂದ ರೈತ. 

“ ಹುಚ್ಚು ಹಿಡಿಯಿತೇನು ನಿನಗೆ? ಈ ಮತದಾನ ಅತ್ಯಂತ ನಿಗೂಢವಾಗಿ ನಡೆಯಬೇಕು 
ಅನ್ನುವ ವಿಷಯ ನಿನಗೆ ಗೊತ್ತಿಲ್ಲವೇನು? ” ಗರ್ಜಿಸಿದ ಅಧಿಕಾರಿ , 


ಸಂಜೆ ಕೆಲಸದಿಂದ ಮನೆಗೆ ಬರುತ್ತಿದ್ದ ಹಾಗೆ ಮನೆಯಲ್ಲಿ ಏನೋ ಆಗಿದೆ ಎಂದು 
ನನಗೆ ವಾಸನೆ ಹತ್ತಿತು. ನನ್ನವಳ ಕಡೆ ಒಂದು ಸಲ ನೋಡಿದ ಕೂಡಲೇ ಅದು ಖಾತ್ರಿ 
ಯಾಯಿತು. ನಾನು ಮುಲಾಜಿಲ್ಲದ ಹಾಗೆ ಹೇಳಿದೆ - “ನೋಡು ಯಾವ ಕೆಟ್ಟ ವಿಷಯವನ್ನೂ 
ಹೇಳಬೇಡ, ಒಳ್ಳೆಯದೇನಾದರೂ ಇದ್ದರೆ ಹೇಳು. ” 

“ಏನೂ ಆಗಿಲ್ಲ ” - ಶ್ರೀಮತಿ ಉವಾಚ - “ ನಮ್ಮ ಇಬ್ಬರು ಮಕ್ಕಳಲ್ಲಿ ಒಬ್ಬನಿಗೆ 
ಕೈ ಮುರಿದಿಲ್ಲ ಇವತ್ತು . ” 

- ಗುಬ್ಬಿ ರಾಮಶೇಷು 


ಮರಾಠಿ ಕಥೆ 


రావలు 


ಮಲ: ಸುಭಾಷ ಭೇಂಡೆ 
ಕನ್ನಡಕ್ಕೆ : ಶ್ಯಾಮ ಸುಂದರ ದೇಶಪಾಂಡೆ 


ಆಫೀಸಿನಿಂದ ಇಂದು ಸ್ವಲ್ಪ ತಡವಾಗಿಯೇ ಕಲ್ಯಾಣಿಗೆ ಇಂದು ಖುಷಿಯಾಗಿತ್ತು . ಇಷ್ಟು 
ಬಂದೆ. ದೀಪಗಳು ಉರಿಯುತ್ತಿದ್ದುವು. ಚಾಳಿನ ದಿನ ನೆರೆಹೊರೆಯವರು ಇಲ್ಲದ್ದರಿಂದ ಅವಳಿಗೆ 
ಅಂಗಣದಲ್ಲಿಯ ಮಕ್ಕಳ ಗಲಾಟೆ ಶಾಂತವಾಗಿತ್ತು . ಒಂಟಿತನ ಬೇಸರ ತಂದಿತ್ತು . ಮಧ್ಯಾಹ್ನ ಕಳೆಯು 
ನನ್ನ ದಾರಿ ನೋಡಿ, ಕಲ್ಯಾಣಿ ರಾತ್ರಿ ಅಡಿಗೆಯ ವುದು ಕಷ್ಟವಾಗುತ್ತಿತ್ತು . ಈಗ ಅವಳಿಗೆ ಸ್ನೇಹಿ 
ಸಿದ್ದತೆ ಪ್ರಾರಂಭಿಸಿದ್ದಳು. 

ತೆಯರು ಸಿಕ್ಕಿದ್ದರು. ಚಹ ಕುಡಿದು ಹೊರ 
ಮುಖಮಾರ್ಜನ ಮುಗಿಸಿ ಟವೆಲ್ಲಿನಿಂದ ಕೋಣೆಯಲ್ಲಿ ಬಂದು , ಮನಸೋಕ್ತ ಮೈಮುರಿದೆ, 
ಮುಖ ಒರೆಸುತ್ತ ಗ್ಯಾಲರಿಗೆ ಬಂದೆ. ಎದುರುಗಡೆ | ಆರಾಮ ಕುರ್ಚಿಯಲ್ಲಿ ಕುಳಿತು ' ಟಾಯಿವರ್ ' 
ಮನೆಯಲ್ಲಿ ದೀಪಗಳು ಉರಿಯುತಿದ ವು. ಕಳೆದ ಪತ್ರಿಕೆ ನೋಡತೊಡಗಿದೆ. ಜೊತೆಗೆ ಸಣ್ಣದಾಗಿ 
ಹತ್ತು ಹನ್ನೆರಡು ದಿನಗಳಿಂದ ಕತ್ತಲಲ್ಲಿ ರೇಡಿಯೋ ಕೂಡ ಹೆಚ್ಚಿದೆ. ರೇಡಿಯೋದಲ್ಲಿನ 
ಇದ್ದ ಆ ಮನೆ ಇಂದು ಬೆಳಕು ಕಂಡಿತ್ತು . ಸಂಗೀತದೊಂದಿಗೆ ದಿನದ ದಣಿವು ದೂರವಾಗಿ 
- ಟವೆಲ್ಲನ್ನು ಕಲ್ಯಾಣಿಗೆ ಕೊಡುತ್ತ , “ ಎದುರು ಸ್ವಲ್ಪ ಲವಲವಿಕೆ ಮೂಡಿತು . 
ಗಡೆ ಮನೆಯಲ್ಲಿ ಹೊಸದಾಗಿ ಬಂದಂತೆ ಕಾಣು- ಅಷ್ಟರಲ್ಲಿ ಬಾಗಿಲ ಮೇಲೆ ' ಟಕ್ ಟಕ್ ' 
ಇದೆ," ಎಂದೆ. 

ಸದ್ದು ಕೇಳಿಸಿತು . ಪತ್ರಿಕೆಯನ್ನು ಕೈಯಲ್ಲಿ 
“ ಹೌದು ಇಂದೇ ” ಸಾಯಂಕಾಲ ಬಂದಂತಿದೆ . ಹಿಡಿದುಕೊಂಡೇ ಬಾಗಿಲು ತೆರೆದೆ . 
ನಾನು ಮಹಿಳಾಮಂಡಳದಿಂದ ಹಿಂತಿರುಗಿ ಒಬ್ಬ ಹುಡುಗಿ ನಿಂತಿದ್ದಳು. ಕಲ್ಯಾಣಿಯ 
ಬಂದಾಗ, ಟ್ರಕ್‌ನಿಂದ ಸಾಮಾನುಗಳನ್ನು ಇಳಿಸು ಜೊತೆ ವಿವಾಹವಾಗುವುದಕ್ಕೂ ಮುಂಚೆ ಅನೇಕ 
ತಿದ್ದರು. ಹೆಸರು ವಿಳಾಸ ಇತ್ಯಾದಿ ಗೊತ್ತಾ - ಜನ ಹುಡುಗಿಯರನ್ನು ನೋಡಿದ್ದೆ . ನಾನು 

ತಿರಸ್ಕರಿಸಿದ ಅನೇಕ ಹುಡುಗಿಯರಲ್ಲಿ ಇವಳೂ 
“ ನಾಳೆ ಗೊತ್ತಾದೀತು. ಇಂದೇ ತಾನೆ ಅವರು ಸೇರಿದ್ದಳು. 
ಬಂದಿರೋದು? ನಾಲ್ಕು ದಿನಗಳಲ್ಲಿ ಅವರ ಅವಳೂ ನನ್ನನ್ನು ಗುರುತಿಸಿದಂತೆ ಅನಿಸಿತು . 
ಇತಿಹಾಸವನ್ನೆಲ್ಲ ಸಂಗ್ರಹಿಸಬಲ್ಲೆ ನೀನು” ಇಂಥ ಸಂಗತಿಗಳನ್ನು ಸ್ತ್ರೀಯರು ಅಷ್ಟು ಸುಲಭ 
ಎನ್ನುತ್ತ ಮಣೆಯ ಮೇಲೆ ಕುಳಿತೆ. ವಾಗಿ ಮರೆಯುವದಿಲ್ಲ. ಒಂದು ಕ್ಷಣ ಅವಳೂ 


ಗಿಲ್ಲ. ” 


೧೦೨ 


ಕಾವಲು 


೧೦೩ 


ಕಸಿವಿಸಿಗೊಂಡಳು , ನಿರಭ್ರ ಆಕಾಶದಲ್ಲಿ ಮೊಡ “ ಸರಿ , ನೀವು ಅಡಿಗೆ ಮನೆಗೆ ಹೋಗಿ ಅವಳು . 
ವೊಂದು ಸರಿದು ಹೋಗುವಂತೆ ಅವಳ ಮುಖ ಅಲ್ಲಿಯೇ ಇದ್ದಾಳೆ” ಎಂದು, “ ಏ ಕಲ್ಯಾಣಿ 
ಚರ್ಯೆಯಲ್ಲಿ ಬದಲಾವಣೆಯಾಯಿತು. ಅವಳ ನಿನ್ನನ್ನು ಹುಡುಕಿಕೊಂಡು ಯಾರೋ ಬಂದಿ 
ಮುಖದ ಮೇಲಿನ ಭಾವನೆಗಳನ್ನು ಗಮನಿಸುತ್ತ ದ್ದಾರೆ” ಎಂದು ಹೇಳಿದೆ. ಜೊತೆಗೆ ರೇಡಿಯೋ 
“ಕಲ್ಯಾಣಿಯನ್ನು ಭೇಟಿಯಾಗಲು ಬಂದಿರು ಧ್ವನಿಯನ್ನು ಕಡಿಮೆ ಮಾಡಿ ಕುರ್ಚಿಯಲ್ಲಿ 
ವಿರಾ ? ” ಎಂದೆ. 

ಕುಳಿತುಕೊಂಡೆ, 
ಅವಳು ಸಹಜ ನಗೆ ಬೀರಿ, “ ನಿಜ ಹೇಳ ಏನಪ್ಪಾ ಅವಳು ಹೆಸರು ? ಯೋಚಿಸ 
ಬೇಕೆಂದರೆ ಅವರ ಪರಿಚಯ ನನಗಿಲ್ಲ. ಈಗ ತೊಡಗಿದೆ. ಸುನಂದಾ ಇರಬಹುದೆ? ಹಾಂ 
ತಾನೆ ನಾವು ಬಂದಿದ್ದೇವೆ. ಯಾವುದಕ್ಕೂ ನಿಮ್ಮ ಹೌದು ಸುನಂದಾ! ಅಮರಾವತಿಯ ಜೋಶಿ 
ಮನೆಯವರ ಹೆಸರು ತಿಳಿಯಿತಲ್ಲ. ಸಣ್ಣದೊಂದು ವಕೀಲರ ಮಗಳು . ಬಹುಶಃ ಒಬ್ಬಳೇ ಮಗಳು 
ಮನೆಗೆಲಸಕ್ಕಾಗಿ ಕಲ್ಯಾಣಿಯವರನ್ನು ಕಾಣ ಇರಬೇಕು. ನನ್ನ ಕಕ್ಕ ಈ ವಧುವನ್ನು ನನಗಾಗಿ 
ಬೇಕಾಗಿದೆ ” ಎಂದಳು , 

ತಂದಿದ್ದ , ನೋಡಲು ಪರವಾಗಿಲ್ಲವಾದರೂ 


ಕಸ್ತೂರಿ, ಮಾರ್ಚ್ ೧೯೮೬ 


ಸ್ವಲ್ಪ ಕುಳ್ಳಗಿದ್ದಾಳೆ. ಹಾಗೆ ನೋಡಿದರೆ ಈ ತ್ಯಾರೆ ಹೊಸ ನೆರೆಮನೆಯವರು ? ” ಎಂದೆ . 
ಕುಬ್ಬತನ ಗಂಭೀರದೋಷವೇನೂ ಅಲ್ಲ . ಆದರೂ “ ಆ ಹುಡುಗಿಯ ಬಗ್ಗೆ ಕೇಳುತ್ತಿದ್ದೀರಾ? 
ಪ್ರಥಮ ಬಾರಿ ಸುನಂದಾಳನ್ನು ನಾನು ನೋಡಿ ಅವಳ ಹೆಸರು ಸುನಂದಾ ಅಂತೆ, ' ನಾಳೆ 
ದಾಗ ಅವಳು ನನಗೆ ಪೂರ್ತಿಯಾಗಿ ಒಪ್ಪಿಗೆ ಹಾಲಿನವ ಬಂದಾಗ, ನಮ್ಮ ಮನೆಗೂ ಕಳು 
ಯಾಗಿರಲಿಲ್ಲವೆಂಬುದು ಮಾತ್ರ ನಿಜ . ಕುಳ್ಳತನ ಹಿಸಿ ನಿತ್ಯ ತೆಗೆದುಕೊಳ್ಳಬೇಕು' ಎಂದು ಹೇಳಲು 
ಸ್ತ್ರೀಯರ ' ಪರ್ಸನಾಲಿಟಿ' ಗೆ ಹೊಡೆತ ಕೊಡು ಬಂದಿದ್ದಳು . ಅವಳ ಅಡ್ಡ ಹೆಸರು ಜೋಶಿಎಂದು. 
ತದೆ ಎಂಬುದು ನನ್ನ ವಿಚಾರ, ಇದೊಂದು ತಂದೆ ವಕೀಲರಂತೆ. ಅಣ್ಣ ಬ್ಯಾಂಕಿನಲ್ಲಿದ್ದಾನೆ. 
ಕೊರತೆ ಬಿಟ್ಟರೆ ಅವಳಲ್ಲಿ ಮತ್ತಾವಕೊರತೆಯೂ ಅಮರಾವತಿಯಿಂದ ಅಣ್ಣನ ವರ್ಗವಾಗಿದ್ದರಿಂದ 
ಇರಲಿಲ್ಲ . ಅದೂ ಅಲ್ಲದೇ ಆಗ ತಾನೆ ನಾನು ಅಣ್ಣನ ಜೊತೆ... ” 
ವಧುಶೋಧಪ್ರಾರಂಭಿಸಿದ್ದೆ . ಅನೇಕ ಹುಡುಗಿ “ ನನಗೆ ಅವರೆಲ್ಲರ ಪರಿಚಯ ಇದೆ,” ಮಧ್ಯೆ 
ಯರು ನನ್ನ ಲಿಸ್ಟ್ ' ನಲ್ಲಿದ್ದರು. ಮತ್ತೆ ಅವಳ ನಾನು ಹೇಳಿದೆ. 
ಆ ದೋಷವನ್ನು ( ಎಷ್ಟೇ ಕ್ಷುಲ್ಲಕವಾಗಿದ್ದರೂ ) “ನಿಜವಾಗ್ಲ ? ಅದೇಗೆ? ” ಕಲ್ಯಾಣಿ 
ಕಡೆಗಾಣಿಸಿ ಮದುವೆ ಮಾಡಿಕೊಳ್ಳುವಷ್ಟು ಆಶ್ಚರ್ಯದಿಂದ ಕೇಳಿದಳು . 
ಗಡಿಬಿಡಿಯೂ ಇರಲಿಲ್ಲ. ವಧು ಪರೀಕ್ಷೆ ನಂತರ “ನಿಜಕ್ಕೂ ವಿಚಿತ್ರ ಯೋಗ, ಈಗ ಆ ಹುಡುಗಿ 
ನನ್ನ ' ನಕಾರ ' ವನ್ನು ಎರಡು ಮೂರು ದಿನಗಳಲ್ಲಿ ಬಂದಿದ್ದಳಲ್ಲ ಅವಳನ್ನು ನನಗೆ ತೋರಿಸಿದ್ದರು. 
ತಿಳಿಸಿದ್ದೆ . 

ನಿನ್ನನ್ನು ನೋಡುವುದಕ್ಕೂ ಐದಾರು ತಿಂಗಳ 
- ಅದೇ ಹುಡುಗಿ ನಮ್ಮ ಎದುರು ಮನೆಯಲ್ಲಿ ಮುಂಚೆ ಇರಬೇಕು. ಕಾರಣಾಂತರದಿಂದ ಅವಳು 
ಉಳಿದುಕೊಳ್ಳಲು ಬಂದಿದ್ದಾಳೆ, ನನ್ನ ಗುರುತು ನನಗೆ ಒಪ್ಪಿಗೆಯಾಗಲಿಲ್ಲ. ಅವರ ಮನೆಯಲ್ಲಿ 
ಹಿಡಿದು ಸ್ವಲ್ಪ ಗಲಿಬಿಲಿಗೊಂಡಿದ್ದಾಳೆ. ತಿಂಡಿ ತೀರ್ಥವನ್ನೂ ನಾನು ಪಡೆದಿದ್ದೇನೆ” ಎಂದೆ. 
- ತಿರಸ್ಕರಿಸಲ್ಪಟ್ಟ ಹುಡುಗಿ, ತನ್ನನ್ನು “ ಆ೦ , ನಿಮಗೆ ಅವಳು ನಿಜಕ್ಕೂ ಒಪ್ಪಿಗೆ 
ತಿರಸ್ಕರಿಸಿದ ವ್ಯಕ್ತಿಯನ್ನು ಮತ್ತೆ ಕಂಡಾಗ ಯಾಗಲಿಲ್ಲವೆ ? ಕಾರಣ ? ಸುಂದರವಾಗಿದ್ದಾಳೆ. 
ಅವಳ ಮನದಲ್ಲಿ ಯಾವ ಭಾವನೆಗಳಿರಬಹುದು? ಅವಳ ಮುಖಕ್ಕೆ ಹೊಂದಿಕೊಳ್ಳುವ ಮೂಗು, 
ಕೋಪವೇ ? ದ್ವೇಷವೆ? ಅಥವಾ ಈತ ತನ್ನನ್ನು ಕಪ್ಪು ಕಣ್ಣುಗಳಿವೆ. ನೀವು ನಿಜಕ್ಕೂ ಅವಳನ್ನು 
ತಿರಸ್ಕರಿಸಿದ್ದು ಒಳ್ಳೆಯದೇ ಆಯಿತು ಎಂಬ ತಿರಸ್ಕರಿಸಿದಿರಾ ? ” 
ಭಾವವೇ ? ಮುಂದೆ ವಿವಾಹಗೊಂಡವರ ಸಂಗತಿ “ ನಾನು ಅವಳನ್ನು ತಿರಸ್ಕರಿದ್ದು ನಿಜ ” 
ಬಿಟ್ಟರೂ ಅವಿವಾಹಿತರಾಗಿ ಉಳಿದ ಹುಡುಗಿ ತಪ್ಪನ್ನು ಒಪ್ಪಿಕೊಳ್ಳುವ ಅಪರಾಧಿಯಂತೆ 
ಯರಿಗೆ ಯಾವ ಭಾವನೆಗಳು ಉಂಟಾಗುತ್ತಿರ ನುಡಿದೆ. 
ಬಹುದು? ಉಳಿದವರ ವಿಷಯ ಹಾಗಿರಲಿ . “ ನಿಜ ಹೇಳಬೇಕೆಂದರೆ ನನಗಿಂತ ಅವಳು 
ಸುನಂದಾಳಿಗೆ ನನ್ನ ಬಗ್ಗೆ ಏನೆನಿಸುತ್ತಿರಬಹುದು? ಎಷ್ಟೋ ಚೆನ್ನಾಗಿದ್ದಾಳೆ. ” 
ತಿಳಿಯುವುದು ಕಷ್ಟ ಎಂಬುದಾಗಿ ಯೋಚಿಸ “ಹೋಗಲಿ ಬಿಡು, ಈಗ ಪಶ್ಚಾತ್ತಾಪ ಪಟ್ಟು 
ತೊಡಗಿದೆ. 

ಪ್ರಯೋಜನವಿಲ್ಲ . ನೀನು ನನ್ನನ್ನು ಮರಳು 
ಸುನಂದಾ ಅಡಿಗೆ ಮನೆಯಿಂದ ಹೊರಬಂದು ಗೊಳಿಸುವಲ್ಲಿ ಗೆದ್ದೆ , ಅವಳು ಗೆಲ್ಲಲಿಲ್ಲ ಅಷ್ಟೆ , 
ನನ್ನತ ಮುಗಳಗೆ ಬೀರಿ ಹೊರಟು ಹೋದಳು . ಅದೇನೋ ಅನ್ನುತ್ತಾರಲ್ಲ ಬ್ರಹ್ಮದೇವನ 
ನಾನು ' ಟಾಯಿಮ್ಸ್ ' ಪತ್ರಿಕೆಯಲ್ಲಿಯ ಕ್ರಿಕೆಟ್ ಗಂಟಂತೆ, ಒಪ್ಪಲು ಅಥವಾ ತಿರಸ್ಕರಿಸಲು 
ಸುದ್ದಿ ಓದತೊಡಗಿದೆ. 

ನಾನಾರು ? ಆ ಪರಮಾತ್ಮನ ಸೂತ್ರದ ಬೊಂಬೆ 
ರಾತ್ರಿ ಊಟವಾದ ನಂತರ ಒಂದೆರಡು ಪತ್ರ ನಾನು ” ಎಂದು ನಕ್ಕು , ದೀಪವಾರಿಸಿದೆ. 
ಗಳನ್ನು ಬರೆದೆ. ಅದಾದ ನಂತರ ಸಹಜವಾಗಿ, 
ಹಾಸಿಗೆ ಹಾಸುತ್ತಿದ್ದ ಕಲ್ಯಾಣಿಗೆ, “ ಏನನ್ನು ಇದಾದ ನಂತರ ಮರಾಲ್ಕು ದಿನ ಹೊಸಬ 


ಕಾವಲು 


೧೦೫ 


ರೊಂದಿಗೆ ಯಾವ ಸಂಬಂಧವೂ ಬರಲಿಲ್ಲ. ಈ ಘಟನೆಯ ನಂತರ ಸುನಂದಾ ಅಪ್ಪಿತಪ್ಪಿ 
ಸುನಂದಾ ಕೂಡ ಎಲ್ಲ ಕಾಣಲಿಲ್ಲ . ಆಗೀಗ ಕಾಣುತ್ತಿದ್ದಳು. ಒಬ್ಬರನ್ನೊಬ್ಬರು ನೋಡಿ, 
ಕಲ್ಯಾಣಿ ಆ ಕುಟುಂಬದ ಕುರಿತು ಮುಗುಳಕ್ಕು “ ಹ್ಯಾಗಿದ್ದೀರಾ? ” ಎನ್ನುವುದನ್ನು 
ಮಾಹಿತಿಯನ್ನು ಹೇಳುತ್ತಿದ್ದಳು. ಸುನಂದಾಳ ಬಿಟ್ಟರೆ ಇನ್ನೇನೂ ಮಾತುಕತೆ ಮುಂದುವರಿಯು 
ಅಣ್ಣನಿರುವ ಬ್ಯಾಂಕು , ಆತನ ಸಂಬಳ ಹಾಗೂ ತ್ತಿರಲಿಲ್ಲ. ಅದರ ಅವಶ್ಯಕತೆಯೂ ಇರಲಿಲ್ಲ . 
ತನ್ನ ದೂರದ ಸಂಬಂಧಿಯೊಬ್ಬಳು ಅಮರಾವತಿ ಅಂದು ಆಫೀಸು ಬಿಟ್ಟನಂತರ ಬಸ್ಸಿಗಾಗಿ 
ಯಲ್ಲಿದ್ದು , ಅವಳ ಪರಿಚಯವೂ ಈ ಬಸ್ ಸ್ಟಾಪಿನಲ್ಲಿ ಕ್ಯೂನಲ್ಲಿ ನಿಂತಿದ್ದೆ . ಸುನಂದಾ 
ಕುಟುಂಬಕ್ಕೆ ಇರುವುದು, ಇತ್ಯಾದಿ ಅಷ್ಟೇನೂ ಕೂಡ ಅಲ್ಲೆ ನಿಂತಿರುವುದು ಕಂಡಿತು. ಒಂದೇ 
ಮಹತ್ವದಲ್ಲದ ಸಂಗತಿಗಳನ್ನು ಹೇಳುತ್ತಿದ್ದಳು. ಬಸ್ಸಿನಲ್ಲಿ ಇಬ್ಬರಿಗೂ ಜಾಗ ಸಿಕ್ಕಿತು. ನಾನೇ 
ಟಾಯಿಮ್ಸ್ ಪತ್ರಿಕೆ ಓದುತ್ತ , ಟೀ ಕುಡಿಯುತ್ತ ಇಬ್ಬರ ಟಿಕೇಟನ್ನೂ ತೆಗೆಸಿದೆ . ನಮ್ಮ ಮನೆಯ 
ಹೆಚ್ಚು ಗಮನ ನೀಡದೆ ಅವಳ ಮಾತುಗಳನ್ನು ಸ್ಟಾಪ್ ಬರುತ್ತಿದ್ದಂತೆ ಬಸ್ಸಿನಿಂದಿಳಿದು ಇಬ್ಬರೂ 
ಆಲಿಸುತ್ತಿದ್ದೆ , 

ಒಟ್ಟಿಗೆ ಹರಟೆ ಹೊಡೆಯುತ್ತ ಮನೆಗೆ ಬಂದೆವು. 
ಮುಂದಿನ ಭಾನುವಾರ ಪ್ರತಿಬಾರಿಯಂತೆ ಗ್ಯಾಲರಿಯಲ್ಲಿ ಕಲ್ಯಾಣಿ ನಿಂತಿದ್ದಳು . ಅವಳನ್ನು 
ತಡವಾಗಿ ಎದ್ದು , ಮುಖಕ್ಷೌರ, ಸ್ನಾನ ಮುಗಿಸಿ , ನೋಡಿಸುನಂದಾ, “ನೀವು ಹೇಳಿದ ರೇಶೆ ಲಡಿ 
ಸಮಯ ಕಳೆಯಲು ಗ್ಯಾಲರಿಯಲ್ಲಿ ಬಂದು ನಿಂತೆ. ಗಳು ಸಿಕ್ಕಿವೆ. ಆಮೇಲೆ ಕೊಡಲು ಬರುತ್ತೇನೆ” 
ಅಷ್ಟರಲ್ಲಿ ಸುನಂದಾ ಕಿಟಕಿಯಲ್ಲಿ ಬಂದು ನಿಂತಳು . ಎಂದಳು . 
ನನ್ನನ್ನು ಕಂಡು ಸ್ವಲ್ಪ ಮುಜುಗರವಾಯಿತು. “ ಪರವಾಗಿಲ್ಲ ನಿಧಾನವಾಗಿ ಬನ್ನಿ , ಗಡಿಬಿಡಿ 
ಆದರೂ ಕ್ಷಣಮಾತ್ರದಲ್ಲಿ ಏನನ್ನೋ ನಿರ್ಧರಿಸಿ , ಏನೂ ಇಲ್ಲ ” ಎಂದಳು ಕಲ್ಯಾಣಿ, 

“ ಏನು , ಇಂದು ಭಾನುವಾರ , ಎಲ್ಲದಕ್ಕೂ ಮನೆ ಸೇರುತ್ತಿದ್ದಂತೆ “ ಸುನಂದಾ ಸಿಕ್ಕಿ 
ರಜೆ ಅಲ್ಲವಾ ? ” ಎಂದಳು . ದಿನನಿತ್ಯದ ಸಂಬಂಧ ದ್ದೆಲ್ಲಿ? ” ಕಲ್ಯಾಣಿ ಪ್ರಶ್ನಿಸಿದಳು . 
ಗಳು ಬರುವುದರಿಂದ ಹಿಂದಿನದನ್ನು ಮರೆತು ರಾಜ “ ಬಸ್ ಸ್ಟಾಪ್‌ನಲ್ಲಿ ಇಬ್ಬರೂ ಒಟ್ಟಿಗೆ 
ನೈತಿಕ ಸಂಬಂಧಗಳನ್ನು ಪ್ರಾರಂಭಿಸಬೇಕೆಂಬ ಬಂದೆವು” ಎಂದೆ. 
ಭಾವನೆ ಅವಳಲ್ಲಿದ್ದಂತೆ ಅನಿಸಿತು . 

- “ ಅದನ್ನು ನಾನೇ ನೋಡಿದೆನಲ್ಲ” ಎಂದು 
“ ಹೌದು, ರವಿವಾರವೆಂದರೆ ರಜೆ ಹಾಗೂ ಹೆಚ್ಚೇನೂ ಹೇಳದೆ ಅಡಿಗೆ ಮನೆ ಸೇರಿದಳು . 
ಆಲಸ್ಯದ ದಿನ. ನಿದ್ದೆ ಮಾಡುವುದು , ಸಿನಿಮಾ ಸ್ವಲ್ಪ ಸಮಯದ ನಂತರ ಬಂದು, “ ದಾದಾ 
ನೋಡುವುದನ್ನು ಬಿಟ್ಟು ಮತ್ತೇನು ಮಾಡಲು ಅವರ ಕಾಗದ ಬಂದಿದೆ. ಅಮ್ಮನನ್ನೂ 
ಸಾಧ್ಯ ? ” ನಾನೆಂದೆ. 

ಕರೆದುಕೊಂಡು ಇಲ್ಲಿ ನಾಲ್ಕು ದಿನ ಇರಲು 
“ನಿನ್ನೆ ನಿಮಗೆ ರಜೆ ಇರಲಿಲ್ಲವೆ ? ” 

ಬರುತ್ತಾರಂತೆ . ” ಎಂದಳು . 
“ ಯಾವುದಕ್ಕಪ್ಪ ರಜೆ? ” 

ಬರಲಿ ಬಿಡು ” ನಾನು ಬೂಟ್ ಲೇಸ್ 
“ ಈಗ ಐದು ದಿನಗಳ ವಾರ ಅಲ್ಲವೆ? ” ಬಿಚ್ಚುತ್ತ ಹೇಳಿದೆ. 
“ ಇಲ್ಲ . ನಮ್ಮದು ಬೇರೆ ಆಫೀಸು, ಶನಿವಾರ “ ಅಲ್ಲಾ ಈ ಚಿಕ್ಕ ಮನೆಯಲ್ಲಿ ಅವರು 
ಅರ್ಧದಿನ , ” ಎಂದೆ. ಅವಳು ಮುಗುಳಕ್ಕು ಇರುವುದಾದರೂ ಹೇಗೆ? ದೊಡ್ಡಮನೆ ಸಿಗುವ 
ಹೊರಟು ಹೋದಳು . ನಾನೂ ಮನೆಯೊಳಗೆ ವರೆಗೆ ಸ್ವಲ್ಪ ತಡೆಯುವಂತೆ ನಾನು ಬರೆಯ 
ನಡೆದೆ . ಕಲ್ಯಾಣಿ ಬಾಗಿಲಲ್ಲೇ ನಿಂತಿದ್ದಳು. ಲಿದ್ದೇನೆ. ” ಎಂದಳು ಕಲ್ಯಾಣಿ, 
“ ಏನು ಹರಟೆ ಜೋರಾಗಿ ನಡೆದಿತ್ತಲ್ಲ? ಏನೆನ್ನು ಏನಾದರೊಂದು ಕಾರಣ ನಿನ್ನದು. 
ತಾಳೆ ಸುನಂದಾ ? ” ಎಂದಳು . 

ಬೊಂಬಾಯಿಯಲ್ಲಿ ಒಂದೇ ಕೋಣೆಯಲ್ಲಿ 
“ ವಿಶೇಷವೇನಿಲ್ಲ ” ಎಂದು ಹೇಳಿ ನಾನು ಹತ್ತು ಜನ ಜೀವನವನ್ನೆಲ್ಲ ಕಳೆಯುತ್ತಾರೆ? 
ಹೊರಗೆ ಹೊರಡಲು ಅನುವಾದೆ. 

ನಾನೆಂದೆ. 
353- 14 

೫೭ 


೧೦೬ 


ಕಸ್ತೂರಿ, ಮಾರ್ಚ್ ೧೯೮೬ 


ಇರಬಹುದು, ದಟ್ಟಣಿಕೆಯಲ್ಲಿರುವುದು ತರುವುದಕ್ಕಾಗಿ ಜೋಶಿಯವರ ಮನೆಗೆ ಹೋದೆ. 
ನನಗೆ ಸೇರುವುದಿಲ್ಲ. ಅದೂ ಅಲ್ಲದೆ ಇದು ಪೂನಾ ಸುನಂದಾ ಹೊರಗೇ ನಿಂತಿದ್ದಳು. ಬೀಗದ ಕೈ 
ಬೊಂಬಾಯಿ ಅಲ್ಲವಲ್ಲ. ” 

ಕೊಡುತ್ತ “ ಕಲ್ಯಾಣಿ ಗೆಳತಿಯ ಮನೆಗೆ 
ಜಾಗದ ಕುರಿತು ನಡೆವ ಈ ಚರ್ಚೆ ಸಾಮಾನ್ಯ ಹೋದಂತೆ ಕಾಣುತ್ತದೆ ” ಎಂದಳು . 
ವಾದುದರಿಂದ ಹೆಚ್ಚಿಗೆ ಮಾತನಾಡಲಿಲ್ಲ . ಅದೂ “ ಪರವಾಗಿಲ್ಲ ” ಎಂದು ನಾನು ಹೊರಟೆ. 
ಅಲ್ಲದೆ ಆಫೀಸಿನಿಂದ ತಂದ ಫೈಲುಗಳು ನನ್ನ “ ಹಾ ನಿಮಗೆ ಹೇಳಬೇಕೆಂದರೂ ನಿಮ್ಮ 
ದಾರಿಯನ್ನು ನೋಡುತ್ತಿದ್ದವು. ಚಹ ಕುಡಿದು ಭೇಟಿಯೇ ಆಗುವುದಿಲ್ಲ. ಅಂದ ಹಾಗೆ ನಿಮ್ಮ 
ಕೆಲಸದಲ್ಲಿ ಮಗ್ನನಾದೆ. ಮಧ್ಯೆ ತಲೆ ಎತ್ತಿ ಬಳಿ ಇಂಗ್ಲೀಷ್ ಕಾದಂಬರಿಗಳಿವೆಯೇ ? ” 
ನೋಡಿದಾಗ ಕಲ್ಯಾಣಿ ಹೊರಗೆ ಹೊರಡುವ “ ಹಾಂ , ಇಪ್ಪತ್ತು ಇಪ್ಪತ್ತೈದು ಪಾಕೆಟ್ 
ಸಿದ್ಧತೆಯಲ್ಲಿದ್ದಳು. 

ಬುಕ್ ಇವೆ. ನನ್ನ ಜೊತೆ ಬನ್ನಿ , ನಿಮಗಾವ 
“ ಎಲ್ಲಿಗೆ ಹೊರಟಿದ್ದು ? ” ಪ್ರಶ್ನಿಸಿದೆ . ಪುಸ್ತಕ ಬೇಕೋ ಆರಿಸಿಕೊಳ್ಳಿ . ಮುಂಚೆ 
“ ಪಕ್ಕದ ಮನೆಗೆ, ಸುನಂದಾಳಿಂದ ರೇಷ್ಮೆ ಕಾದಂಬರಿಗಳ ಬಗ್ಗೆ ಆಸಕ್ತಿ ಇತ್ತು . ಆಗಲೇ 
ಲಡಿ ತರಲು . ” 

ಅವನ್ನು ಖರೀದಿಸಿದ್ದು , ಈಗ ಆಫೀಸಿನ ಕೆಲಸ 
“ ಆದರೆ ಅವಳು ತಾನೇ ಕೊಡುತ್ತೇನೆಂದಿದ್ದ ದಲ್ಲಿ ಓದಲು ಸಮಯವೇ ಸಿಕ್ಕುವುದಿಲ್ಲ ” ಎಂದೆ. 
ಇಲ್ಲಾ ? ” 

ನನ್ನ ಜೊತೆ ಅವಳೂ ಮನೆಗೆ ಬಂದಳು . 
“ ಹೌದು, ಆದರೆ ಸುಮ್ಮನೆ ಅವಳಿಗೇಕೆ ಕಪಾಟಿನಿಂದ ಒಂದೊಂದೆ ಪುಸ್ತಕ ತೆಗೆದುಕೊಡು 
ತೊಂದರೆ ? ಅದೂ ಅಲ್ಲದೆ ನನಗೂ ಏನೂ ಕೆಲಸ ತಿದ್ದೆ . ಪ್ರತಿಯೊಂದು ಪುಸ್ತಕವನ್ನು ನೋಡಿ, 
ವಿಲ್ಲ. ” ಎಂದಳು . 

ಓದಿದ್ದರೆ ಓದಿದ್ದೇನೆ' ಎಂದು ಪಕ್ಕದಲ್ಲಿಡುತ್ತಿ 
“ ಆಯು ” ಎಂದು ನಾನು ಮತ್ತೆ ಕೆಲಸದಲ್ಲಿ ದ್ದಳು. ಓದದೇ ಇದ್ದ ಪುಸ್ತಕವಿದ್ದಲ್ಲಿ ಕೆಲವು 
ಮಗ್ನನಾದೆ. 

ಹಾಳೆಗಳನ್ನು ತಿರುವಿ ಹಾಕುತ್ತಿದ್ದಳು. ಈ 

ಕೆಲಸದಲ್ಲಿ ನಾವು ದಂಗಾಗಿ ಹೋಗಿದ್ದೆವು. ಅಷ್ಟ 
ಮತ್ತೆ ಕೆಲವು ದಿನಗಳು ಕಳೆದವು. ಅಂದು ರಲ್ಲಿ ಕಲ್ಯಾಣಿ ಬಂದು ನಮ್ಮಿಬ್ಬರ ಕಡೆ ತೀಕ್ಷ 
ಮನೆಗೆ ಬಂದಾಗ ಬೀಗ ಹಾಕಿತ್ತು . ಬೀಗದ ಕೈ ದೃಷ್ಟಿ ಹರಿಸಿ ಅಡಿಗೆ ಮನೆಗೆ ಹೋದಳು 


8 


ಕಾಟಗಳು ಕ್ರೀಡಾ ಕಾಜಗಳ | 


@ 


gog.. 


0 


0 


0 


0 


& 


ಕಾವಲು 


೧೦೭ 


ಅಲ್ಲಿಂದ ಕೂಗಿ, “ ರೀ ನೀವು ಟೀ ಕೂಡ ಬೇಕು. ಅಂದು ಸುನಂದಾ ನಮ್ಮ ಮನೆಗೆ 
ಮಾಡಿಕೊಂಡು ಕುಡಿದಿಲ್ಲವಲ್ಲ . ಈ ಶಿರಾ ಬಂದಳು . ಎಂತಹುದೊ ಹಾಳೆಯ ಮೇಲೆ ನನ್ನ 
ನಿಮಗೋಸ್ಕರವೇ ಮಾಡಿಟ್ಟಿದ್ದೆ ” ಎಂದಳು ಸಹಿ ಬೇಕಾಗಿತ್ತು . ನೌಕರಿಗಾಗಿ ಅರ್ಜಿ, 
ಕಲ್ಯಾಣಿ ತುಸು ಕೋಪದಿಂದ. 

“ ಅರೆ ನಾನು ಅಡಿಗೆ ಮನೆಗೆ ಹೋಗಿಯೇ 
- ಈಗ ಅವಳನ್ನು ಸಮಜಾಯಿಸುವ ಕೆಲಸ ಇಲ್ಲವಲ್ಲ. ಬಂದಾಗಿನಿಂದ ಇಲ್ಲೇ ಇದ್ದೇನೆ. 
ವನ್ನು ಕೈಗೆತ್ತಿಕೊಳ್ಳಲೇಬೇಕಾಯಿತು. 

ಇವರೂ ನನ್ನ ಜೊತೆ ಬಂದರು . ಓದಲು ಕೆಲವು 
- ಮರುದಿನವೂ ಅವಳ ತಲೆಯಲ್ಲಿ ಸುನಂದಾಳ ಪುಸ್ತಕಗಳು ಬೇಕಾಗಿವೆಯಂತೆ ಅದಕ್ಕೆ ... ” 
ವಿಷಯವೇ ಸುತ್ತುತ್ತಿರಬೇಕು. ಟೀ ಕೊಡುತ್ತ , ಸುನಂದಾ ತನಗೆ ಬೇಕಾದ ಪುಸ್ತಕಗಳನ್ನು 
“ ಸುನಂದಾಳ ಬಗ್ಗೆ ನನಗೆ ಭಾರಿ ವಿಚಿತ್ರವೆನಿ ತೆಗೆದುಕೊಂಡು , “ಕಲ್ಯಾಣಿಯವರೆ ಮತ್ತೆ 
ಸುತ್ತದೆ” ಎಂದು ಮಾತಿಗಾರಂಭಿಸಿದಳು . ಬತ್ತೇನೆ” ಎಂದು ಹೇಳಿ ಹೊರಟು ಹೋದಳು . 
“ ಯಾಕಪ್ಪಾ ? ” 

ನಾನೂ ಬೂಟು ಬಿಚ್ಚಿ , ಬಟ್ಟೆ ಬದಲಾಯಿಸಿ 
“ ಮುಂಚೆ ನೀವು ಅವಳನ್ನು ನಿರಾಕರಿಸಿದ್ದಿ ಒಳಗೆ ಹೋದೆ. ಇವಳು ಬಹಳ ಸೀರಿಯಸ್ಸಾಗಿ 
ರಲ್ಲ. ಹಾಗೆ ನೋಡಿದರೆ ಅದು ಅವಳ ಅವಮಾ ದ್ದಂತೆ ಅನಿಸಿತು . ಬಹುಶಃ ಗೆಳತಿ ಹೊಸ 
ನವೇ ಹೌದು. ಆದರೂ ನಿಮ್ಮೊಂದಿಗೆ ನಿಸ್ಸಂ ಫ್ಯಾಶನ್ನಿನ ಸೀರೆಗಳನ್ನು ತಂದಿರಬೇಕು. ಅವುಗ 
ಕೋಚವಾಗಿ ಬೆರೆಯುತ್ತಾಳಲ್ಲ ? ” ಎಂದಳು . ಇನ್ನು ಖರೀದಿಸಲು ನನ್ನ ಮೇಲೆ ಪ್ರಭಾವ 

ಮನುಷ್ಯನೆಂದಮೇಲೆಹೀಗೇ ಇರಬೇಕು. ಕೆಲ ಬೀರುವುದರ ಪೂರ್ವ ಪೀಠಿಕೆ ಇದಿರಬೇಕೆಂದು 
ವೊಮ್ಮೆ ನಮ್ಮ ಲೆಕ್ಕ ತಪ್ಪುವುದುಂಟು . ಅವುಗ ಭಾವಿಸಿ ಸುಮ್ಮನೆ ಕುಳಿತೆ. ಒಂದೆರಡು ಪ್ರಶ್ನೆ 
ಇನ್ನೇ ಜೀವನವಿಡೀ ಮೆಲುಕು ಹಾಕುತ್ತಿರುವುದೆ ? ಕೇಳಿದೆ. ಸರಿಯಾಗಿ ಉತ್ತರಿಸಲೇ ಇಲ್ಲ. ಊಟ 
ಜೀವನದಲ್ಲಿ ಬರೀ ನಿರಾಸೆ, ದುಃಖಗಳನ್ನೇ ಮುಗಿದರೂ ಮೌನ ಮುರಿಯಲಿಲ್ಲ. ಮದು 
ಎಷ್ಟೆಂದು ಹೊರಲು ಸಾಧ್ಯ ? ಮನುಷ್ಯ ಕ್ರೀಡಾ ವೆಯ ನಂತರ ಮೊದಲ ಬಾರಿ ಇಷ್ಟು ಹೊತ್ತು 
ಪಟುವಿನಂತಿರಬೇಕು... ” ನಾನು ಹೇಳುತ್ತಲೇ ಮೌನ ಧರಿಸಿದ್ದಳು. ಅವಳ ಈ ಶಕ್ತಿಯ 

ಬಗ್ಗೆ ಅಭಿಮಾನ ಮೂಡಿತು . 
“ ಸಾಕು ನಿಮ್ಮ ತತ್ವಜ್ಞಾನ, ನನಗಂತೂ ಅವಳು ಬೇಗ ಬೇಗ ಅಡಿಗೆ ಮನೆಯ ಕೆಲಸ 
ಬೇರೆಯೇ ಏನೋ ಇರಬೇಕೆಂದೆನಿಸುತ್ತದೆ” ಮುಗಿಸಿ , ಬರುತ್ತಿದ್ದಂತೆ ಅವಳ ಮೌನಕ್ಕಾಗಿ 
ಎಂದಳು . 

ಅವಳನ್ನು ಅಭಿನಂದಿಸಿದೆ. ಮತ್ತೆ ಈ ಯಶಸ್ವಿ 
“ ಏನಪ್ಪಾ ಅದು ? ” 

ಮೌನದ ಹಿಂದಿನ ರಹಸ್ಯವೇನು ? ” ಎಂದು 
“ ಅವಳಿಗೆ ನಿಮ್ಮ ಮೇಲೆ ತನಗಾದ ಅವಮಾ ಕೇಳಿದೆ. 
ನದ ಹಗೆ ತೀರಿಸಿಕೊಳ್ಳುವುದಿರಬೇಕು. ನೀವು ಅವ “ನಿಮಗೆ ಯಾವಾಗಲೂ ಚೇಷ್ಟೆಯೆ . ಬೆಳಗಿ 
ಳನ್ನು ನಿರಾಕರಿಸಿದರಲ್ಲ, ಅದಕ್ಕೆ ... ” ಎಂದು ನಿಂದ ನನ್ನ ತಲೆ ಸಿಡಿಯುತ್ತಿದೆ, ” ಎಂದಳು . 
ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿದಳು , ಸ್ವಲ್ಪ ಸಮಯದ ನಂತರ ಅವಳೇ “ನೀವು 
- “ ಅರೇ , ಅರ್ಧಕ್ಕೆ ಏಕೆ ನಿಲ್ಲಿಸಿದೆ? ಏನು ಹೇಳು ಮನೆಗೆ ಬಂದದ್ದು ಯಾವಾಗ? ” ಕೇಳಿದಳು . 
- ವುದಿದೆ ಸ್ಪಷ್ಟವಾಗಿ ಹೇಳಿಬಿಡು. ಸಂಕೋಚ “ನೀನು ಬರುವುದಕ್ಕಿಂತ ಅರ್ಧ ಮುಕ್ಕಾಲು 
ಏಕೆ ? ” ನಾನೆಂದೆ . 

ಗಂಟೆ ಮುಂಚೆ ” ಎಂದೆ . 
ಕಡ್ಡಿ ಮುರಿದಂತಿತ್ತು ಅವಳ ಮಾತು . ಆದರೆ ಮತ್ತೆ ಸುನಂದಾ ಬಂದಿದ್ದು ??” 
ಕಲಾಣಿ ಆ ವಿಷಯವನ್ನು ಮುಂದುವರಿಸಲಿಲ್ಲ . ನನ್ನ ಜೊತೆಗೇ ಬಂದಳು . ” 
ಒಳಗೆ ಹೊರಟು ಹೋದಳು . ಏನೋ ಮುಳ್ಳು “ ಕೆಲಸವೇನಿತ್ತು ? ” 
ಚುಚ್ಚುತ್ತಿರುವಂತೆನಿಸುತ್ತಿತ್ತು . 

“ ಆಗಲೇ ಹೇಳಲಿಲ್ಲವೆ ? ಅವಳಿಗೆ ಕೆಲವು 
ಇದಾಗಿ ಏಳೆಂಟು ದಿನಗಳು ಕಳೆದಿರ ಪುಸ್ತಕಗಳು ಬೇಕಾಗಿದ್ದವು. ” 


ಇದ್ದೆ . 


) 


೧೦೮ 


ಕಸ್ತೂರಿ, ಮಾರ್ಚ್ ೧೯೮೬ 


“ ಅದ್ಭರಿ. ಆದರೆ ಅವಳಿಗೆ ಇಂದೇ ಪುಸ್ತಕ ಹೊರಟು ಹೋದಳು. ಇವಳ ನಡೆ ನನಗೆ 
ಗಳನ್ನು ಓದುವ ಇಚ್ಛೆಯಾಗಿದ್ದೇಕೆ? ದಿನವೂ ವಿಸ್ಮಯವನ್ನುಂಟು ಮಾಡತೊಡಗಿತು . ಆರಾವು 
ಮನೆಗೆ ಬರುತ್ತಾಳೆ, ನನಗೆಂದೂ ಕೇಳಿಲ್ಲವಲ್ಲ ? ” ಕುರ್ಚಿಯಲ್ಲಿ ಕುಳಿತು ಅವಳ ಮಾತುಗಳನ್ನು 
ಎಂದಳು . 

- ಮೆಲುಕು ಹಾಕುತ್ತಾ , ಪೂರ್ಣವಾಗಿ ಘಟನೆ 
ನಾನು ಆಶ್ಚರ್ಯದಿಂದ, “ ಅರೇ ಅದರಲ್ಲಿ ಗಳನ್ನು ಜ್ಞಾಪಿಸಿಕೊಳ್ಳುತ್ತ ಅವುಗಳ ಬಗ್ಗೆ 
ಇಷ್ಟೊಂದು ಆತಂಕಪಡುವುದೇನಿದೆ? ಬಹುಶಃ ಯೋಚಿಸತೊಡಗಿದೆ. 
ಅವಳಿಗೆ ನನ್ನ ಸಹಾಯದಿಂದ ಪುಸ್ತಕಗಳನ್ನು ಆರಿ - ಹೀಗೇ ಮತ್ತೊಂದೆರಡು ದಿನಗಳು ಉರುಳ 
`ಸುವುದಿರಬೇಕು. ನನಗೂ ಪುಸ್ತಕಗಳನ್ನು ಆರಿಸು ದವು. ಒಂದು ದಿನ ನಾನು ಆಫೀಸಿನಿಂದ ಬರುವ 
ವುದು ಗೊತ್ತು . ಕೆಲಸಕ್ಕೆ ಅರ್ಜಿ ಹಾಕುವವಳಿ ದನೇ ಕಲಾಣಿ ಕಾಯುತಿದಳು , ನಾನು ಬೂಟು 
ದ್ದಳು. ಅವಳ ಪರಿಚಯವಿದ್ದ ವ್ಯಕ್ತಿಯೋರ್ವನ ಗಳನು ಬಿಚಿ ಸಾಂಡಿನಲಿಟೆ , ಕಲಾಣಿ ನನ 
ಶಿಫಾರಸು ಬೇಕಾಗಿತ್ತು . ಅರ್ಜಿದಾರಳ ಪರಿಚಯ 

ಪ್ಯಾಂಟನ್ನು ಮಡಿಸಿ ಹ್ಯಾಂಗರಿಗೆ ಹಾಕಿ 
ಯಾವಾಗಿನಿಂದ ಎಂಬ ಕಾಲಮ್ಮಿಗೆ ಎರಡು ವರ್ಷ | 

ಹ್ಯಾಂಗರನ್ನು ವಾರ್ಡ್ ರೋಬ್‌ನಲ್ಲಿಡುತ್ತ , 
ದಿಂದ ಎಂದು ಬರೆದೆ. ಅವಳು ಹೋದ ಮೇಲೆ 

“ ಇನ್ನು ದಾದಾ ಇಲ್ಲಿಗೆ ಬರಲು ಅಡ್ಡಿ 
ಅವಳನ್ನು ನಾನು ನಿರಾಕರಿಸಿ ಎರಡು ವರ್ಷ 
ಗಳಾಗಿದ್ದುದು ನೆನಪಾಯಿತು” ಎಂದೆ. ಕಲ್ಯಾಣಿ 

ಇಲ್ಲ ” ಎಂದಳು . 
ಗಂಭೀರವಾಗಿಯೇ ಉಳಿದಳು. ಸ್ವಲ್ಪ ಹೊತ್ತಿನ 

- “ ಯಾಕೆ ? ಈಗಲೇ ಕರೆಯುವಂತಹದೇನಾ 
ನಂತರ “ ಆ ಹುಡುಗಿಯ ಬಗೆ ನನಗೆ ನಿಜಕ್ಕೂ ಗಿದೆ? ಮುಂಚಿನ ಸ್ಥಿತಿಗೂ ಇಂದಿನ ಸ್ಥಿತಿಗೂ 
ಆಶ್ಚರ್ಯವಾಗುತ್ತದೆ ” ಎಂದಳು . 

ಏನಾದರೂ ಬದಲಾವಣೆಯಾಗಿದೆಯೇ ? ” ನಾನು 
“ ಮತ್ತೇನಾಯಿತು ಈಗ? ” ನಾನು ಪ್ರಶ್ನಿ 

ಪ್ರಶ್ನಿಸಿದೆ. 
ಸಿದೆ. 

“ಸ್ಟೇಶನ್ ಎದುರಿನಲ್ಲಿರುವ ಒಂದು ಮನೆ 
“ ಪೂನಾದಲ್ಲಿಯ ಇತರೆಲ್ಲರನ್ನೂ ಬಿಟ್ಟು ಯನ್ನು ಇಂದೇ ನಿಶ್ಚಯಸಿ ಬಂದೆ. ಪರಿಸರ 
ನಿಮ್ಮಿಂದಲೇ ಶಿಫಾರಸಿನ ಪತ್ರ ಪಡೆಯಲು ಬರ ಚೆನ್ನಾಗಿದೆ. ನಾಲ್ಕು ಕೋಣೆಗಳಿವೆ. ಹಾಗೆ 
ಬೇಕೇಕೆ? ಅದೂ ಅಲ್ಲದೇ ನಿಮ್ಮಿಂದ ಆ ಪತ್ರ ನೋಡಿದರೆ ಬಾಡಿಗೆಯೂ ಬಹಳ ಕಡಿಮೆ . 
ಪಡೆಯಲು ಸ್ವಲ್ಪವೂ ಸಂಕೋಚಪಡಲಿಲ್ಲ. ನಿಮಗೆ ನಿಶ್ಚಿತವಾಗಲೂ ಸೇರುತ್ತದೆ. ನಿಮಗೆ 

“ ಈಗ ತಾನೇ ಅವಳು ಇಲ್ಲಿಗೆ ಬಂದಿದ್ದಾಳೆ. ತೋರಿಸಿ ಒಪ್ಪಿಗೆ ಪಡೆಯುವಷ್ಟು ಸಮಯವೇ 
“ ಇಲ್ಲಿ ಅವಳ ಪರಿಚಯದವರು ಇರುವವರಾದರೂ ಇರಲಿಲ್ಲ. ತಡವಾಗಿದ್ದರೆ ಮನೆ ನಮಗೆ ದಕ್ಕದೆ 
' ಯಾರು ? ಅದೂ ಅಲ್ಲದೇ ಯಾವುದೇ ಕಾರಣ ಹೋಗಬಹುದಿತ್ತು . ಈಗ ದಾದಾ ಅವರನ್ನಷ್ಟೇ 
ದಿಂದಲಾದರೂ ಸರಿ ನನ್ನ ಪರಿಚಯವಿದೆ. ಅಲ್ಲ ಪ್ರಭಾ, ಕಿರಣ ಅವರನ್ನು ಕರೆದರೂ ಪರ 
ಇಷ್ಟಕ್ಕೂ ಮೇಲಾಗಿ ನಾನು ಶಿಫಾರಸು ಪತ್ರ ವಾಗಿಲ್ಲ ” ಅವಳು ಆತುರದಿಂದ ಹೇಳುತ್ತಲೇ 
ಕೊಡಬಾರದಂತಹದನ್ನು ಅವಳೇನು ಮಾಡಿ ಇದ್ದಳು. 
ದ್ದಾಳೆ? ” ನಾನೆಂದೆ. 

ಅವಳ ಉತ್ಸಾಹ ಉಕ್ಕುತ್ತಿತ್ತು . ಅವಳು 
* ತುಟಿ ಬಿಗಿ ಹಿಡಿದು, ತೀವ್ರ ಸ್ವರದಲ್ಲಿ ವಾರ್ಡ್‌ರೋಬಿಗೆ ಅಡ್ಡವಾಗಿ ನಿಂತು ನನಗೆ 
“ ನಾನಾಗಿದ್ದರೆ ಮಾತ್ರ ಅವಳಿಗೆ ಈ ಸರ್ಟಿ ಹೇಳುತ್ತಿದ್ದುದರಿಂದ ಅವಳ ಮುಖ ಕಾಣದ 
ಫಿಕೇಟನ್ನು ಕೊಡುತ್ತಿರಲಿಲ್ಲ. ನಿಮ್ಮ ಸಂಸಾರದ ತ್ತಿರಲಿಲ್ಲ. ಆದರೆ ಅವಳು ಬೇಕೆಂದೇ ನನ್ನ 
ಮೇಲೆ, ಸುಖದ ಮೇಲೆ ಕಣ್ಣಿಟ್ಟಿರುವ...... ” ದೃಷ್ಟಿಯನ್ನು ತಪ್ಪಿಸಲು ಯತ್ನಿಸುತ್ತಿದ್ದಳು 
ಎಂದು ಅರ್ಧದಲ್ಲೇ ನಿಲ್ಲಿಸಿ ಕಲ್ಯಾಣಿ ಒಳಗೆ ಎಂಬುದರ ಅರಿವಾಗದಿರಲಿಲ್ಲ. 


ಚಲನಚಿತ್ರ ಭಾಷೆ 
ಹಾಗೆಂದರೇನು ? 


ಟಿ . ಪಿ . ಅಶೋಕ 


ನಿಮ್ಮ ವಿಚಾರಗಳನ್ನು , ಭಾವನೆಗಳನ್ನು , 

ಸುವುದರ ಮೂಲಕ ಚಿತ್ರಗಳ ಕಲ್ಪನೆಯನ್ನು 
ಅನುಭವಗಳನ್ನು ಇತರರೊಂದಿಗೆ ಹಂಚಿ ಮೂಡಿಸಬೇಕಾಯಿತು. ಇದನ್ನು ಒಂದು 
ಕೊಳ್ಳಲು ಯಾವುದಾದರೊಂದು ಅಭಿವ್ಯಕ್ತಿ 

ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸ 
ಮಾಧ್ಯಮವನ್ನು ಹುಡುಕಿಕೊಳುತಿರುತ್ತೇವೆ. ಬಹುದು, ಮರ ಎಂಬ ವಸ್ತುವನ್ನು ಕಾಣಿ 
ಈ ಮಾಧ್ಯಮವನ್ನೇ ಭಾಷೆ ಎನ್ನುವುದು . ಇದು ಸಲು ಮರದ ಚಿತ್ರ ಮುಂದೆ ಮರವನ್ನು 
( ಹಲವು ರೂಪಗಳಲಿರಬಹುದು. ಶಬ ಗಳು , ಹೋಲುವಂಥ ಒಂದು ಸಂಕೇತ - ಚಿತ್ರ ಭಾಷೆ 

ಚಿತ್ರಗಳು , ಆಂಗಿಕ ಸನ್ನೆಗಳು ಹೀಗೆ. ಮನುಷ್ಯ ಯಲ್ಲಿ. ಶಾಬ್ಲಿಕ ಭಾಷೆಯಲ್ಲಿ - ಮರ ಎಂಬ 
ಶಾಬಿಕ ಭಾಷೆಯನ್ನು ಉಪಯೋಗಿಸುವುದಕ್ಕಿಂತ ಶಬ್ದವನ್ನು ಕೇಳಿಸುವುದರ ಮೂಲಕ ಮರ ಎಂಬ 
ಎಷೋ ನೂರು ವರ್ಷಗಳ ಹಿಂದಿನಿಂದಲೇ ವಸ್ತುವನ್ನು ಕಾಣಿಸುವುದು . ಚಿತ್ರ, ಮೂರ್ತ 
ಆಂಗಿಕ ಭಾಷೆ, ಚಿತ್ರ ಭಾಷೆ ರೂಢಿಯಲ್ಲಿತ್ತು . ವಾದ್ದರಿಂದ, ದೃಷ್ಟಿಗೋಚರವಾದ್ದರಿಂದ ಚಿತ್ರ 
ಹಳೇ ಶಿಲಾಯುಗದ ಮನುಷ್ಯ ಗುಹೆಗಳಲ್ಲಿ ವಾಸ ಭಾಷೆ ಸಾರ್ವತ್ರಿಕವಾಗುತ್ತದೆ. ಮರ ಎಂಬ 
ಮಾಡುತ್ತಿದ್ದ ಕಾಲದಲ್ಲಿ ಗುಹೆಗಳಲ್ಲಿ ಚಿತ್ರಗಳ ಧ್ವನಿ ವ್ಯವಸ್ಥೆಗೆ ಒಂದು ಜನ ಸಮೂಹ ಮರ 
ಮೂಲಕವೇ ಸಂವಹನ ನಡೆಸುವ ಪ್ರಯತ್ನ ಎಂಬ ವಸ್ತುವನ್ನು ಅರ್ಥವಾಗಿಟ್ಟುಕೊಂಡಿದ್ದರೆ 
ಮಾಡುತ್ತಿದ್ದು, ಚಿತ್ರಗಳನ್ನು ಒಂದು ವ್ಯವಸ್ಥಿತ ಮಾತ್ರ ಸಂವಹನ ಕ್ರಿಯೆ ಸಫಲವಾಗುವುದು. 
ಕ್ರಮದಲ್ಲಿ ಉಪಯೋಗಿಸಲು ಆತ ಪಳಗುತ್ತಿದಂತೆ ಬೇರೆ ಬೇರೆ ಶಾಬ್ಬಿಕ ಭಾಷೆಗಳಲ್ಲಿ ಮರ ಎಂಬ 
ಚಿತ್ರ ಭಾಷೆ ಒಂದು ನಿಟ್ಟಿನಲ್ಲಿ ಅರ್ಥ ವ್ಯವಸ್ಥೆ ವಸ್ತುವನ್ನು ಸೂಚಿಸಲು ಬೇರೆ ಬೇರೆ ಧ್ವನಿ 
ಯನ್ನು ಮತ್ತೊಂದು ನಿಟ್ಟಿನಲ್ಲಿ ಸಾಂಕೇತಿಕತೆ ವ್ಯವಸ್ಥೆ ಇರುವುದರಿಂದ ಶಾಬ್ಲಿಕ ಭಾಷೆಗೆ ಒಂದು 
ಯನ್ನೂ ರೂಢಿಸಿಕೊಳ್ಳುತ್ತ ಬಂದಿರಬೇಕು . ಮಿತಿ ಇರುತ್ತದೆ. ಆದರೆ ಶಾಬಿಕ ಭಾಷೆ ಚಿತ್ರ 
ನೋಡಿದ ನ್ನು , ಅನುಭವಿಸಿದ್ದನ್ನು ಕಾಣಿಸುವ, ಭಾಷೆಗಿಂತ ಹೆಚ್ಚು ಅಮೂರ್ತವೂ , ಸೂಕ್ಷ್ಮವೂ 
ಅನುಭವವೇದ್ಯವಾಗಿಸುವ ಕ್ರಮ ಇದು . ಸಂಕೀರ್ಣವೂ ಆಗಿ ಬೆಳೆದುಕೊಂಡು ಬಂದಿರುವು 
ಮುಂದೆ ಶಾಬ್ಲಿಕ ಭಾಷೆ ಬೆಳೆದ ನಂತರವೂ ಇದೇ ದನ್ನು ಕಂಡಿದ್ದೇವೆ. ವ್ಯವಹಾರ , ಶಾಸ್ತ್ರ , ಕಲೆ 
ಉದ್ದೇಶವನ್ನು ಬೇರೊಂದು ಮಾಧ್ಯಮದಲ್ಲಿ ಎಲ್ಲಕ್ಕೂ ಬಳಸುತ್ತ ಬಂದಿದ್ದೇವೆ. ಆದರೂ 
ಮನುಷ್ಯ ಸಾಧಿಸಬೇಕಾಯಿತು. ಅಂದರೆ ಕೇಳಿ- ಕಣ್ಣಿಗೆ ಕಟ್ಟಿಸುವಂಥ ಭಾಷೆ - ಅದು ಯಾವ 

೧೦೯ 


೧೧೦ 


ಕಸ್ತೂರಿ, ಮಾರ್ಚ್ ೧೯೮೬ 


ಮಾಧ್ಯಮವನ್ನೇ ಬಳಸಿಕೊಳ್ಳಲಿ – ಮಾತ್ರ ಕ್ಯಾಮರಾ, ಟೇಪ್ ರೆಕಾರರ್ , ಪ್ರೊಜೆಕ್ಟರಿನಂಥ 
ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಚಲನ ಯಂತ್ರಗಳನ್ನು ಅವಲಂಬಿಸಿಕೊಂಡಿರುತ್ತದೆ. 
ಚಿತ್ರ ಭಾಷೆಯು ಒಂದು ದೃಷ್ಟಿಯಿಂದ ಚಿತ್ರ: 
ಭಾಷೆಯ ವಿಸ್ತರಣವೇ ಆಗಿದೆ. ಚಿತ್ರ ಭಾಷೆ ಚಲನಚಿತ್ರ ಭಾಷೆಯ ಸಾಧ್ಯತೆಗಳು 
ಯಲ್ಲಿ ಚಿತ್ರಗಳು ಸ್ಥಿರವಾಗಿರುತ್ತವೆ, ಚಲಿಸುವು - ಯಾವುದೇ ಭಾಷೆಯ ಮೂಲ ಉದ್ದೇಶ 
ದಿಲ್ಲ. ಆದ್ದರಿಂದ ಬದುಕಿನ ಅವಿಭಾಜ್ಯ ಅಂಗ ದಾಖಲಿಸುವಂಥದ್ದು . ಭಾಷೆಯ ಬಳಕೆಯ ಕ್ರಮ 
ವಾದ ಚಲನೆಯ ಭ್ರಮೆಯನ್ನು ಸದ್ಯದಲ್ಲಿ ದಲ್ಲೇ ನಾವು ದಾಖಲಿಸಿದ್ದಕ್ಕಿಂತ ಹೆಚ್ಚಿನದನ್ನು 
ಮೂಡಿಸಲಾರವು. ಒಂದು ಸೆಕೆಂಡಿಗೆ ೨೪ ಚಿತ್ರ ಸೂಚಿಸಲು ಸಾಧ್ಯವಾದಾಗ ಆ ಭಾಷೆ ಕಲಾತ್ಮಕ 
ಗಳು ಒಂದರ ಹಿಂದೊಂದು ಚಲಿಸುವಂತೆ ಮಾಡಿ ವಾಗಿ ಬಳಕೆಯಾಯಿತು ಎನ್ನುತ್ತೇವೆ. ಅಪ್ಪ ನೆಟ್ಟ 
ದಲ್ಲಿ ಚಲನೆಯ ಭ್ರಮೆ ಮೂಡುತ್ತದೆ. ದೃಷ್ಟಿ ಆಲದಮರ ಎನ್ನುವ ಮಾತುಗಳನ್ನೇ ಗಮನಿ 
ಶೇಷ ( Persistence of vision ) ತತ್ವ ಸೋಣ, ಅಪ್ಪ , ನೆಟ್ಟ , ಆಲದಮರ ಈ ಮೂರು 
ವನ್ನು ಇದು ಒಳಗೊಳ್ಳುತ್ತದೆ. ನಾವು ವಸ್ತು - ನಮಗೆ ಪರಿಚಿತವಾದ ಪದಗಳೇ , ಈ ಪದಗಳಿಗೆ 
ವೊಂದನ್ನು ನೋಡಿದ ನಂತರ ಕಣ್ಣು ಮುಚ್ಚಿ ಕನ್ನಡ ಭಾಷೆಯಲ್ಲಿ ನಿರ್ದಿಷ್ಟ ಅರ್ಥಗಳೇ ಇವೆ 
ಕೊಂಡರೂ ನಮ್ಮ ಅಕ್ಷಿ ಪಟಲದ ಮೇಲೆಮೂಡಿ ಆದರೆ ಈ ಮೂರು ಪದಗಳನ್ನು ಜೋಡಿಸಿರುವ 
ಕೊಂಡಿರುವ ಚಿತ್ರ ಸೆಕೆಂಡಿಗೆ ಹತ್ತನೇ ಒಂದು ಕ್ರಮದಲ್ಲೇ ಆ ಪದಗಳ ನಿರ್ದಿಷ್ಟ ಅರ್ಥವನ್ನು 
ಭಾಗ ಕಾಲ ಮಾಯವಾಗುವುದಿಲ್ಲ. ಕ್ಯಾಮರಾ ಮೀರುವ ಹವಣಿಕೆಯಿದೆ. ಅಂದರೆ ಸಾಮಾನ 
ಕೆಲಸ ಮಾಡುವುದೂ ಇದೇ ತತ್ವವನ್ನು ಆಧರಿಸಿ , ವಾಗಿ ರೂಢಿಯಲ್ಲಿರುವ ಅರ್ಥಗಳಿಗೆ ಹೊರತಾರ 
ಒಂದು ಸೆಕೆಂಡಿಗೆ ೨೪ ಚಿತ್ರಗಳನ್ನು ತೆಗೆದು ಇನ್ನೂ ಹೆಚ್ಚಿನ ಅರ್ಥಗಳನ್ನು ಈ ಪದ ಸಮ 
ಕೊಂಡು ಅದೇ ವೇಗದಲ್ಲಿ ಪ್ರೊಜೆಕ್ಟರಿನ ಮೂಲಕ ಚಯ ದುಡಿಸಿಕೊಳ್ಳುತ್ತಿದೆ. ಈ ಪದಗಳನ್ನು 
ಈ ಚಿತ್ರಗಳನ್ನು ತೆರೆಯ ಮೇಲೆ ಬಿಟ್ಟಾಗ ನಾವು ಬಳಸಿಕೊಂಡು ಇನ್ನೇನನ್ನೂ ಸೂಚಿಸುವ ಕವ 
ನೋಡುವುದು ೨೪ ಬಿಡಿ ಬಿಡಿ ಚಿತ್ರಗಳೇ ಇದು . ಅದು ಒಂದು ಮೇಜು ಎನ್ನುವಾಗ 
ಆಗಿದ್ದರೂ ಚಲನೆಯನ್ನೂ ಭ್ರಮಿಸಿಕೊಳ್ಳುತ್ತ ' ಭಾಷೆ ಈ ವಿಸ್ತ್ರತಾರ್ಥ ಪಡೆದುಕೊಳ್ಳುವುದಿಲ್ಲ. 
ಹೋಗುತ್ತೇವೆ. ಕ್ಯಾಮರಾ ಚಿತ್ರಗಳನ್ನು ನೇರ ಒಟ್ಟಿನಲ್ಲಿ ಹೇಳುವುದಾದರೆ ಭಾಷೆಯನ್ನು ಅದರ 
ವಾಗಿ ದಾಖಲಿಸಿಕೊಳ್ಳುವುದರಿಂದ ವಾಸ್ತವತೆಯ | ವಾಚ್ಯ ಮತ್ತು ಸೂಚ್ಯ ಎರಡೂ ಸ್ವರಗಳಲ್ಲಿ 
ಭ್ರಮೆಯ ಉಂಟಾಗುತ್ತದೆ. ಈ ಚಿತ್ರಗಳೇ ಬಳಸಿಕೊಳ್ಳಬಹುದು. ವ್ಯವಹಾರದಲ್ಲಿ, ಶಾಸ್ತ್ರ 
ಪೂರಕವಾದ ಧ್ವನಿಯನ್ನು ಮೊದಲೇ ಟೇಪ್ ದಲ್ಲಿ ವಾಚ್ಯ ಮುಖ್ಯವಾಗುತ್ತದೆ. ಆಳವಾದ 
ರಿಕಾರರಿನಲ್ಲಿ ದಾಖಲಿಸಿಕೊಂಡು ಕಾಣಿಸುವುದರ ಅಮೂರ್ತವಾದ, ಸಂಕೀರ್ಣವಾದ ಅನುಭವ 
ಜೊತೆ ಜೊತೆಗೇ ಕೇಳಿಸುವುದನ್ನೂ ಮಾಡಿ ಗಳನ್ನು ಅಭಿವ್ಯಕ್ತಿಸಲು ವಾಚ್ಯದ ಸ್ವರವೆ 
ಬಿಟ್ಟಾಗ ನೈಜ ಘಟನೆಯನ್ನೇ ಗಮನಿಸುವಂತೆ , ಸಾಕಾಗುವದಿಲ್ಲ. ಚಿತ್ರ ಭಾಷೆ, ಚಲನಚಿತ್ರಭಾತ 
ಅನುಭವಿಸುವಂತೆ ಆಗುತ್ತದೆ. ಚಿತ್ರಗಳು ಗಳಲ್ಲಿಯೂ ಇದು ಇನ್ನಷ್ಟು ಸಮಸ್ಯೆಗಳನ್ನು 
ಮತ್ತು ಧ್ವನಿಗಳನ್ನು ಹೀಗೆ ಕ್ರಮಬದ್ಧವಾಗಿ ತಂದೊಡ್ಡುತ್ತದೆ. ಚಿತ್ರಗಳು ಮರ್ತವಾದ 
ಜೋಡಿಸಿಕೊಂಡು, ಅಂದರೆ ಈಗಾಗಲೇ ರಿಂದ, ನಿರ್ದಿಷ್ಟವಾದ್ದರಿಂದ ಅಮೂರ್ತವಾರ 
ದಾಖಲಿಸಿಕೊಂಡಿರುವ ತುಣುಕುಗಳನ್ನು ಒಂದು ದ್ದನ್ನು ಸಾಧಿಸಲು ಆ ಬಿಡಿ ಬಿಡಿ ಚಿತ್ರಗಳನು 
ನಿರ್ದಿಷ್ಟ ವೇಗದಲ್ಲಿ ಚಲಿಸುವಂತೆ ಮಾಡುವುದರ ಜೋಡಿಸುವ ಕ್ರಮದಲ್ಲೇ ಅಸಾಧಾರಣ ಕೌಶಲ 
ಮೂಲಕ ನಿಜವನ್ನು ಸಾಕ್ಷಾತ್ಕರಿಸಿಕೊಡುವಂಥ ಬೇಕಾಗುತ್ತದೆ. ಉದಾಹರಣೆಗೆ , ದುಃಖ ಎಂಬ 
ಭಾಷೆಯೇ ಚಲನಚಿತ್ರವಾಗುತ್ತದೆ. ಶಾಬ್ಲಿಕ ಕಲ್ಪನೆಯನ್ನು ಮೂಡಿಸಲು ಚೀನಿ ಭಾಷೆಯ 
ಮತ್ತು ಚಿತ್ರ ಭಾಷೆಯ ಕೆಲವು ಮಿತಿಗಳನ್ನೂ ಕಣ್ಣು ಮತ್ತು ನೀರಿನ ಚಿತ್ರಗಳನ್ನು ಅವರ 
ಚಲನಚಿತ್ರ ಭಾಷೆ ಈ ರೀತಿ ಗೆಲ್ಲುತ್ತದೆ. ಆದರೆ ಪಕ್ಕದಲ್ಲಿ ಬರೆಯುತ್ತಿದ್ದರಂತೆ. ಈ ಜೋಡಣೆ 


ಚಲನಚಿತ್ರ ಭಾಷೆ- ಹಾಗೆಂದರೇನು ? 


೧೧೧. 


ಕಣ್ಣೀರಾಗಿ, ದುಃಖವಾಗಿ ಬೆಳೆಯುವಂತೆ ಮೂರನೇ ಆಯಾಮವೊಂದನ್ನು ಸಹಜ ರೂಢಿಸಿ 
ನಿಯೋಜಿಸುತ್ತಿದ್ದರಂತೆ. ಚಲನಚಿತ್ರ ವಾಸ್ತ ಕೊಂಡುಬಿಡುತ್ತದೆ. ಚಲನ ಚಿತ್ರ ಮಾಧ್ಯಮ 
ವದ ಭ್ರಮೆಯನ್ನೇ ಮೂಡಿಸುವ ಭಾಷೆಯಾದ್ದ ವನ್ನು ಆಳದ ಅಮೂರ್ತ ಭಾವನೆಗಳನ್ನು 
ರಿಂದ ನಮ್ಮ ಕಣ್ಣ ಮುಂದೆ ಕಾಣಿಸುತ್ತಿರುವದ ತೋಡಿಕೊಳ್ಳಲೂ , ಅನುಭವಗಳನ್ನು ಹಂಚಿ 
ಕ್ಕಿಂತ ಹೆಚ್ಚಿನದನ್ನು ಹೊಳೆಯಿಸುವ ಸವಾಲನ್ನು ಕೊಳ್ಳಲೂ ಬಳಸಿಕೊಳ್ಳಬಹುದು. ಇಂಥ ಚಿತ್ರ 
ಚಿತ್ರ ನಿರ್ದೇಶಕ ಎದುರಿಸಬೇಕಾಗುತ್ತದೆ. ಗಳನ್ನು ಕಥಾಚಿತ್ರಗಳು ಎನ್ನಬಹುದು . ಓಲಿಂಪಿಕ್ 
ಮೂರ್ತವಾದದ್ದರ ಮೂಲಕವೇ ಅಮೂರ್ತ ಕ್ರೀಡೆಗಳನ್ನು ತೋರಿಸುವ ಚಿತ್ರ ಸಾಕ್ಷ್ಯ ಚಿತ್ರ 
ವಾದದ್ದನ್ನು ಮೂಡಿಸುವ ಸವಾಲು ಇದೆ. ವಾದರೆ ಸಂಸ್ಕಾರ, ಪಥೇರ್ ಪಾಂಚಾಲಿಯಂಥ 

ಚಲನಚಿತ್ರಭಾಷೆಯ ಶಾಬ್ಲಿಕ ಭಾಷೆಯಂತೆ ಚಿತ್ರಗಳು ಕಥಾಚಿತ್ರಗಳೆನಿಸಿಕೊಳ್ಳುತ್ತವೆ. 
ಹಲವು ಸ್ತರಗಳಲ್ಲಿ ಮಿಡಿಯಬಲ್ಲ ಭಾಷೆಯಾಗಿ ಕಥೆಯೇ ಇಲ್ಲದ, ಕೇವಲ ಅಮರ್ತ ಭಾವನೆ 
ಬೆಳೆಯುತ್ತಿದೆ, ನೃತ್ಯ , ಸಂಗೀತ, ಶಿಲ್ಪ ಗಳನ್ನೇ ಹೊಳೆಯಿಸುವಂಥ ಕೃತಿಗಳನ್ನೂ ಚಲನ 
ಮಂತಾದ ಭಾಷೆಗಳಲ್ಲಿ ಇಂದು ದೈನಂದಿನ ಚಿತ್ರ ಭಾಷೆಯಲ್ಲಿ ಸಾಧಿಸಬಹುದು. ಕಾರ್ಟೂನು 
ವ್ಯವಹಾರಗಳನ್ನು ನಡೆಸಲು ಸಾಧ್ಯವಿಲ್ಲ . ಕಲಾ ಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಚಿತ್ರಿಸಿ 
ತ್ಮಕ ಅಭಿವ್ಯಕ್ತಿಗೇ ಅವು ಮೀಸಲಾಗಿಬಿಟ್ಟಿವೆ. ಕೊಂಡು ಕಾಲ್ಪನಿಕ ಕೃತಿಗಳನ್ನು ರಚಿಸಬಹುದು. 
ಸಾಕ್ಷ್ಯ ಚಿತ್ರಗಳು , ಶೈಕ್ಷಣಿಕ ಚಿತ್ರಗಳು , ವೈಜ್ಞಾ 
ನಿಕ ಚಿತ್ರಗಳು , ಜಾಹೀರಾತು ಚಿತ್ರಗಳು , ಸುದ್ದಿ 

ಚಲನಚಿತ್ರ ರಸಗ್ರಹಣ 
ಚಿತ್ರಗಳು , ಇಲ್ಲೆಲ್ಲ ಚಲನಚಿತ್ರಮಾಧ್ಯಮವನ್ನು ಯಾವುದೇ ಕಲಾಕೃತಿ ಬಿಡಿಬಿಡಿ ಭಾಗಗಳಿಂದ 
ಯಾವ ರೀತಿಯಲ್ಲಿ ಬಳಸಿಕೊಳ್ಳಲಾಗಿದೆ ಎಂಬು ರಚಿತವಾಗಿರುತ್ತದೆ. ಈ ಬಿಡಿ ಬಿಡಿ ಭಾಗಗಳು 
ದನ್ನು ಗಮನಿಸಬಹುದು. ಒರಿಸ್ಸಾದ ಯಾವುದೋ ಕೆಲವು ಮೂಲ ಘಟಕಗಳನ್ನು ಒಳಗೊಂಡಿರು 
ಒಂದು ಹಳ್ಳಿಯ ಜನ ಜೀವನವನ್ನು , ಮೊಟ್ಟೆ ಇವೆ. ಚಲನಚಿತ್ರಕ್ಕೆ ಬಂದಾಗ ನಾವು ಕೆಲವು 
ಒಡೆದು ಮರಿಯಾಗುವ ಕ್ರಮವನ್ನು , ಇಂಥದೇ | ಚಿತ್ರಗಳನ್ನು ನೋಡುತ್ತೇವೆ, ಮತ್ತು ಕೆಲವು 
ಬ್ರಾಂಡಿನ ಸೋಪನ್ನೇ ಏಕೆ ಕೊಳ್ಳಬೇಕೆಂಬು ಧ್ವನಿಗಳನ್ನು ಕೇಳುತ್ತೇವೆ. ಚಿತ್ರ - ಚಿತ್ರಗಳ 
ದನ್ನು , ಒಂದು ಸಭಾ ಕಾರಕ್ರಮದ ವರದಿ ನಡುವೆ ಧ್ವನಿ- ಧ್ವನಿಗಳ ನಡುವೆ ಮತ್ತು ಅಂತಿಮ 
ಯನ್ನು ಚರಿತ್ರ ಪಾಠವನ್ನು - ಇಂಥದೇ ಹಲವು ವಾಗಿ ನಾವುನೋಡುತ್ತಿರುವ ಚಿತ್ರಗಳು ಮತ್ತು 
ಹತ್ತು ವ್ಯವಹಾರಗಳನ್ನು ಚಲನಚಿತ್ರ ಭಾಷೆ ಕೇಳುತ್ತಿರುವ ಧ್ವನಿಗಳ ನಡುವೆ ಒಂದು ಸಂಬಂಧ 
ಯಲ್ಲಿ ಸಾಧಿಸಬಹುದಾಗಿದೆ. ಕೇಳುತ್ತಿರುವುದರ ವಿರುವುದನ್ನು ಕಾಣುತ್ತೇವೆ. ಈ ಜೋಡಣಾ 
ಜೊತೆಗೆ ಕಾಣುತ್ತಲೂ ಹೋಗುವುದರಿಂದ ಕ್ರಮವೇ ಅರ್ಥಗಳನ್ನು ಹೊಳೆಯಿಸುತ್ತಹೋಗು. 
ಸಂಗತಿಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ಚಿತ್ರ ವುದು , ಚಲನಚಿತ್ರ ರಸಗ್ರಹಣದಲ್ಲಿ ಈ ಮಾಧ್ಯ 
ಪಟ್ಟಿಯ ಜೊತೆ ಧ್ವನಿಪಟ್ಟಿಯನ್ನು ಸೇರಿಸು ಮಕ್ಕೆ ಸಂಬಂಧಿಸಿದಂತೆ ಕೆಲವುಮೂಲತೊಡಕು 
ವುದು ಗೊತ್ತಿಲ್ಲದಿದ್ದಾಗ ಚಲನಚಿತ್ರ ಬರೇ ಗಳಿವೆ . ಸಂಭಾಷಣೆಗಳು ನಮಗೆ ಅರ್ಥವಾಗದ 
ದೃಶ್ಯ ಮಾಧ್ಯಮವಾಗಿತ್ತು . ಈಗ ಧ್ವನಿ ಭಾಷೆಯಲ್ಲಿರುವುದೂ ಒಂದು ತೊಡಕೇ ಆದರೂ 
ಪಟ್ಟಿಯನ್ನು ಸೇರಿಸುವ ತಂತ್ರ ಗೊತ್ತಾಗಿರು - ಚಲನಚಿತ್ರದಲ್ಲಿ ಸಂಭಾಷಣೆ ಕೇವಲ ಒಂದು 
ವುದರಿಂದ ಚಲನಚಿತ್ರ ಮಾಧ್ಯಮ ಈಗ ದೃಶ್ಯ ಅಂಗವಾಗಿರುವುದರಿಂದ ಮತ್ತು ಅದೇನೂ 
ಶವ ಎರಡನ್ನೂ ಒಳಗೊಂಡ audio - ಚಲನಚಿತ್ರದ ಒಂದು ಅನಿವಾರ್ಯ ಅವಿಭಾಜ್ಯ 
visual ಮಾಧ್ಯಮವಾಗಿದೆ. ದೃಶ್ಯ ಮತ್ತು ಅಂಗವಾಗಬೇಕಿಲ್ಲದಿರುವುದರಿಂದ ಅದೇನೂ ಅಂಥ 
ಶ್ರವ ಅಂಶಗಳು ಚಲನಚಿತ್ರದಲ್ಲಿ ಬಿಡಿ ಬಿಡಿ- ಮುಖ್ಯ ತೊಡಕೇನಲ್ಲ . ಸಾಹಿತ್ಯದಲ್ಲಿ ಹೇಗೋ 
ಯಾಗಿ ಮುಖ್ಯವಾಗದೆ ಇಡಿಯಾಗಿ ಮುಖ್ಯ ಹಾಗೆ ಚಲನಚಿತ್ರದಲ್ಲಿ ವಿವರಗಳು ಮತ್ತು ಅವು 
ಎಗುವುದರಿಂದ ಅವೆರಡರ ಜೋಡಣೆಯಲ್ಲೇ ಗಳ ಜೋಡಣಾ ಕ್ರಮ ಒಂದೇ ಸಾರಿಗೆ ನಿರ್ಧರಿಸ 


೧೧೨ 


ಕಸ್ತೂರಿ, ಮಾರ್ಚ್ ೧೯೮೬ 


ಲ್ಪಟ್ಟಿರುತ್ತವೆ. ರಂಗಭೂಮಿ, ನೃತ್ಯ , ಸಂಗೀತ ತೋರಿಸಿದ್ದನ್ನು , ತೋರಿಸುವಂತೆ, ಚಲನಚಿತ್ರ 
ಇಲ್ಲೆಲ್ಲ ಒಂದು ಕಾರ್ಯಕ್ರಮಕ್ಕೂ ಅದರದೇ ಒಂದು sensuous ಮಾಧ್ಯಮವಾಗಿರುವುದ 
ಇನ್ನೊಂದು ಕಾರ್ಯಕ್ರಮಕ್ಕೂ ವ್ಯತ್ಯಾಸಗಳಿರ ರಿಂದ ನೋಡಿದ್ದನ್ನು ನಾವು ನಿಜವೆಂದು ಭ್ರಮಿಸಿ 
ಬಹುದು. ಆದರೆ ರಂಗಭೂಮಿಯಲ್ಲಿ ಆಗುವಂತೆ ಬಿಡಬಹುದಾದಷ್ಟು ಪರಿಣಾಮಕಾರಿಯಾಗು 
ಚಲನಚಿತ್ರ ಪ್ರದರ್ಶನದಲ್ಲ ಒಂದು ನಿರ್ದಿಷ್ಟ ಇದೆ. ಆದ್ದರಿಂದ ಚಲನಚಿತ್ರ ರಸಗ್ರಹಣ 
ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಗತಿಯಲ್ಲಿ ನಮ್ಮ ಕ್ರಿಯೆಯಲ್ಲಿ ನಾವು ಗಮನಿಸಬೇಕಾದ ಮುಖ್ಯ 
ಮುಂದೆ ಏನೋ ಕಾಣಿಸಿಕೊಳ್ಳುತ್ತ ಹೋಗುವು ಅಂಶವೆಂದರೆ ಕ್ಯಾಮರಾ ತೋರಿಸಿದ್ದನ್ನು 
ದರಿಂದ ಹೆಚ್ಚಿನ ಏಕಾಗ್ರತೆ ಮತ್ತು ಸ್ಮರಣ ಮಾತ್ರ ನಾವು ನೋಡತಕ್ಕದ್ದಲ್ಲ. ದೃಶ್ಯವನ್ನು 
ಶಕ್ತಿ ಬೇಕಾಗುತ್ತದೆ. ಕೇಳಿಸಿಕೊಳ್ಳುವುದರ ನೋಡುತ್ತಿರುವ ತೋರಿಸುತ್ತಿರುವ ಕ್ಯಾಮ 
ಲ್ಲಿಯೂ ದೃಶ್ಯ ಮತ್ತು ಶ್ರವ್ಯ ಅಂಶಗಳ ರಾದ ಸ್ಥಳವನ್ನೂ ಸೇರಿಸಿಕೊಂಡೇ ನೋಡ 
ಸಂಬಂಧವನ್ನು ಗುರುತಿಸಿಕೊಳ್ಳುತ್ತ ಹೋಗುವು ಬೇಕು. ಆಗ ಮಾತ್ರ ನಿರ್ದೆಶಕ ಏನನ್ನು 
ದರಲ್ಲಿಯೂ ಅವು ಅವಶ್ಯಕವಾಗುತ್ತವೆ. ಆ ತೋರಿಸುತ್ತಿದ್ದಾನೆ? ಏಕೆ ತೋರಿಸುತ್ತಿದ್ದಾನೆ? 
ಕ್ಷಣದಲ್ಲಿ ಜಾಗೃತರಾಗಿರದಿದ್ದರೆ ವಿವರಗಳನ್ನು ಹೇಗೆ ತೋರಿಸುತ್ತಿದ್ದಾನೆ? ಯಾವ ಸಂದರ್ಭ 
ಕಳೆದುಕೊಳ್ಳುತ್ತ ಹೋಗುತ್ತೇವೆ. ಕಣ್ಣು , ಕಿವಿ ದಲ್ಲಿ ತೋರಿಸುತ್ತಿದ್ದಾನೆ? ಅವನ ಆಯ್ಕೆಯಲ್ಲಿ 
ಒಟ್ಟಿಗೇ ಚುರುಕಾಗಿರಬೇಕಾಗುತ್ತದೆ. ಬರೇ ಔಚಿತ್ಯವಿದೆಯೆ ? ವಿವರಗಳನ್ನು ಕಲೆ ಹಾಕುವಲ್ಲಿ 
ಶ್ರವ್ಯ ಮಾಧ್ಯಮ ಅಥವಾ ಬರೇ ದೃಶ್ಯ ಒಂದನ್ನೊಂದು ಜೋಡಿಸುವಲ್ಲಿ ಪ್ರಮಾಣ 
ಮಾಧ್ಯಮದಲ್ಲಿ ವ್ಯವಹರಿಸುತ್ತಿರುವುದಕ್ಕಿಂತ ಜ್ಞಾನ ತೋರಿಸಿದ್ದಾನೆಯೆ ? ನಿರ್ದೆಶಕ ಹೇಳ 
ಹೆಚ್ಚಿನ ಪರಿಶ್ರಮವನ್ನು audio - visual ಬೇಕೆಂದುಕೊಂಡಿರುವುದು ಆತನು ಹೇಳುತ್ತಿರುವ 
ಮಾಧ್ಯಮದಿಂದ ಚಲನಚಿತ್ರ ಬೇಡುತ್ತದೆ. ಕ್ರಮದಲ್ಲಿ ನಿಜವಾಗುತ್ತಿದೆಯೆ ? ಅಥವಾ 
ಮತ್ತು ಆ ಕ್ಷಣದಲ್ಲಿ ಹಿಂದಿನ ವಿವರಗಳನ್ನು ಹೇಳುವ ಕ್ರಮದಲ್ಲೇ ತೊಡರಿದ್ದು ತದ್ವಿರುದ್ದ 
ಪರೀಕ್ಷಿಸಿಕೊಳ್ಳಲು (ಉದಾ: ಕಾದಂಬರಿಯೊಂ ವಾದ ಪರಿಣಾಮಗಳನ್ನು ಸೃಷ್ಟಿಸುತ್ತಿದೆಯೇ ? 
ದರ ೭೦ ನೇ ಪುಟ ಓದುತ್ತಿದ್ದಾಗ ಅವಶ್ಯ ಭಾಷೆಯ ಸಾಧ್ಯತೆಗಳನ್ನು ಸೂಕ್ಷ್ಮವಾಗಿ ಬಲ್ಲ 
ಬಿದ್ದಲ್ಲಿ ೧೫ನೇ ಪುಟಕ್ಕೆ ವಾಪಸ್ಸು ಹೋಗಲು ನಿರ್ದೇಶಕ ಪ್ರೇಕ್ಷಕರನ್ನು ಸೂಕ್ಷ್ಮವಾಗಿ ವಂಚಿಸು 
ಸಾಧ್ಯವಾಗುವಂತೆ) ಇಲ್ಲಿ ಸಾಧ್ಯವಾಗುವುದಿಲ್ಲ. ತ್ತಿದ್ದಾನೆಯೆ , ಸತ್ಯದ ಹತ್ತಿರ ಕರೆದೊಯ್ಯುತ್ತಿ 
- ಚಲನಚಿತ್ರ ನಿರ್ದೇಶಕನ ಮಾಧ್ಯಮ ದ್ದಾನೆಯೆ ? ಎಂಬ ಮೂಲಭೂತಪ್ರಶ್ನೆಗಳನ್ನು 
ಕ್ಯಾಮರಾ, ಆದ್ದರಿಂದ ಕ್ಯಾಮರಾ ದೃಶ್ಯಗಳನ್ನು ಉತ್ತರಿಸಿಕೊಳ್ಳಲು ಸಾಧ್ಯ . ಇಂಗ್ಲೀಷಿನ ಒಂದು 
ಗ್ರಹಿಸುವ ಕ್ರಮವೇ ನಿರ್ದೆಶಕನ ಉದ್ದೇಶ ಕಾದಂಬರಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ 
ಮತ್ತು ಧೋರಣೆಗಳನ್ನು ಸೂಚಿಸುತ್ತಿರುತ್ತದೆ. ಇಂಗ್ಲಿಷ್ ಭಾಷೆಯ ಪ್ರಾಥಮಿಕ ಪರಿಚಯ , 
ಕ್ಯಾಮರಾವನ್ನು ನಿರ್ದಿಷ್ಟ ದೂರ ಮತ್ತು ಕಮೀಕಿ ರಂಗಭೂಮಿಯನ್ನು ಅರ್ಥ ಮಾಡಿಕೊ 
ಕೋನಗಳಲ್ಲಿಟ್ಟುಕೊಂಡು ನೋಡುವ ನಿರ್ದೆಶಕ ಳ್ಳುವುದಕ್ಕೆ ಆ ಮಾಧ್ಯಮದ ಪ್ರಾಥಮಿಕ ಪರಿ 
ನಮ್ಮನ್ನೂ ಅದೇ ರೀತಿಯಲ್ಲಿ ನೋಡುವಂತೆ ಚಯ ಅವಶ್ಯವಾದಂತೆ ಚಲನಚಿತ್ರ ಕೃತಿಯೊಂ 
ಒತ್ತಾಯಿಸುತ್ತಾನೆ. ಅಂದರೆ ನಾವು ನೋಡು ದನ್ನು ಅರ್ಥಮಾಡಿಕೊಳ್ಳಲಿಕ್ಕೆ ಚಲನಚಿತ್ರ 
ವುದು ನಿರ್ದೇಶಕ ನೋಡಿದ್ದನ್ನು , ನಿರ್ದೆಶಕ ಭಾಷೆಯ ಪ್ರಾಥಮಿಕ ಪರಿಚಯ ಅಗತ್ಯ . # 


ಇದೊವೆ ಜೀವ ಇದು ಜೀವನ 


ರೂಟ್ ನಂಬರ್ ಹದಿನಾಲ್ಕು ಬನಶಂಕರಿ ಹೋಗುವುದೇ ಅಭ್ಯಾಸವಾಗಿ ಹೋಗಿತ್ತು . 
ಯಿಂದ ವಿಧಾನಸೌಧದ ಬಳಿಯಿರುವ ಕಚೇರಿಗೆ ಅದೇನೋ ಅದೃಷ್ಟ , ಈ ದಿನ ಸೀಟು ಸಿಕ್ಕಿತು. 
ಹೊರಟಿದ್ದೆ , ಕುಳಿತುಕೊಳ್ಳಲು ಸರಿಯಾದ ಅದೇನೋ ಖುಷಿ ಸದ್ಯ , ಎಂದುಕೊಂಡು 
ಮೂಲೆಯೇ ಸಿಕ್ಕಿತ್ತು . ಪಕ್ಕದಲ್ಲೇ ನನ್ನ ಚಾಲಕ ಬಸ್ಸು ಹತ್ತುವುದನ್ನೇ ಎದುರುನೋಡು 
ಗೆಳೆಯನಿದ್ದ , 

ತಿದ್ದೆ . ಅಷ್ಟರಲ್ಲಿ “ ಸ್ವಾಮೀಜಿ ಬನ್ನಿ ” ಎಂದು 
ಹಿಂದಿನ ರಾತ್ರಿ ನಿದ್ದೆಗೆಟ್ಟಿದ್ದರಿಂದಲೇ ಒಬ್ಬ ವ್ಯಕ್ತಿ ತನ್ನ ಸೀಟಿನಿಂದ ಎದ್ದು ಬಸ್ಸಿ 
ಏನೋ , ಬಸ್ಸು ನಂದಾ ಚಿತ್ರಮಂದಿರ ತಲು - ನೋಳಗೆ ಬರುತ್ತಿದ್ದ ಒಬ್ಬ ಕಾವಿಧಾರಿಗೆ ಜಾಗ 

ಪುವ ಹೊತ್ತಿಗೆ ಸಣ್ಣಗೆ ಜೊಂಪು ಹತ್ತಿದ್ದು ಬಿಟ್ಟ . ಅಷ್ಟರಲ್ಲೇ ಪುಸಕ್ಕನೆ ಮತ್ತೆ ಯಾರೋ 
- ಗಾಢ ನಿದ್ರೆಯಾವರಿಸಿತು . ಸ್ವಲ್ಪ ಹೊತ್ತಿನ ಒಬ್ಬಾತ ಅದೇ ಜಾಗದಲ್ಲಿ ಕುಳಿತುಬಿಟ್ಟ , ಸರಿ 

ಬಳಿಕ ಪಕ್ಕದಲ್ಲಿದ್ದ ನನ್ನ ಸ್ನೇಹಿತ ಮೆಲ್ಲಗೆ ಶುರುವಾಯಿತು ವಾಗ್ಯುದ್ದ , “ ರೀ ಯಾರಿ 
ತಿವಿದ . ನಾನು ನಿದ್ದೆಗಣ್ಣಿನಲ್ಲೇ ಅವನ ಕೈಯನ್ನು ಅದು ಬೆಳಿಗ್ಗೆ ... ” ಎಂದು ಮತ್ತೊಬ್ಬ ಅರಚಿದ. 
ಸರಿಸಿ ಮತ್ತೆ ಸೀಟಿಗೆ ಒರಗಿದೆ. 

ಇದು ಏಕೆ ನಿಲ್ಲುವ ಸೂಚನೆ ಇಲ್ಲ ಎಂದು 
- ಮತ್ತೆ ಅವನ ಕೈ ತಿವಿತ. ಈ ಸಾರಿ ಸ್ವಲ್ಪ - ಕೊಳ್ಳುವಷ್ಟರಲ್ಲಿ ಅಲ್ಲಿಗೆ ಬಂದ ಕಾವಿಧಾರಿ , 
ಬೇಸತ್ಯ ನಾನು “ ಬಸ್ಸಿನಲ್ಲಿ ನಿದ್ದೆ ಮಾಡಿದರೆ “ ಏನಣ್ಣ ಅದು? ” ಎಂದು ತನ್ನ ಕಡೆಯವನಿಗೆ 
ಇವನ ಗಂಟೇನು ಹೋಗುತ್ತೆ ” ಎಂದು ಮೃದುವಾಗಿ ಕೇಳಿದ. ಸೀಟು ಹಿಡಿದಿದ್ದ ವ್ಯಕ್ತಿ 
ಶಪಿಸುತ್ತ ಮತ್ತೆ ಕಣ್ಮುಚ್ಚಿದೆ. 

ದೂರು ಹೇಳುವ ಹಾಗೆ ವರದಿ ಒಪ್ಪಿಸಿದ. ಆಗ 
ಪುನಃ ಅವನ ತಿವಿತೆ, ಸ್ವಲ್ಪ ಜೋರಿನ ಕಾವಿಧಾರಿ, “ ಅಷ್ಟೇ ತಾನೆ ಕಣಪ್ಪ ! ” ಈ ಜೀವ 
ತಿವಿತ, ಈ ತಿವಿತಕ್ಕೆ ಸಿಟ್ಟಿಗೆದ್ದ ನಾನು ಕಣ್ಣು ಅನುಭವಿಸಬೇಕಾದ ಸುಖವನ್ನು ಆ ಜೀವ 
ಬಿಟ್ಟು ಕಿಟಕಿಯಿಂದ ನೋಡಿದೆ . ಇನ್ನೂ ಅನುಭವಿಸುತ್ತೆ . ಹೋಗಲಿ ಹೊಗಣ್ಣ 
ಅರ್ಧ ದೂರವೂ ಬಂದಿಲ್ಲ, ನಾನು ಇಳಿಯ ಬೇಜಾರು ಮಾಡಿಕೊಳ್ಳಬೇಡ ” ಎಂದು ಜಗಳ 
ಬೇಕಾದ ಸ್ಥಳ ದೂರವಿದ್ದುದರಿಂದಲೂ ಆತ ಮಾಡುತ್ತಲಿದ್ದ ವ್ಯಕ್ತಿಗೆ ಸಮಾಧಾನ ಹೇಳಿ 
ವಿನಾಕಾರಣ ನಿದ್ದೆಯನ್ನು ಹಾಳು ಮಾಡಿದ್ದ ತಾನು ಕುಳಿತುಕೊಳ್ಳಬೇಕಾಗಿದ್ದ ಜಾಗದಲ್ಲಿ 
ರಿಂದಲೂ ಗೆಳೆಯನ ಮೇಲೆ ಸ್ವಲ್ಪ ಜೋರಾ ಕುಳಿತ ವ್ಯಕ್ತಿಗೆ ಏನೂ ತಿಳಿದುಕೊಳ್ಳಬೇಡಿ 
ಗಿಯೇ ರೇಗಿ, ಮತ್ತೆ ಕಣ್ಣು ಮುಚ್ಚಲು ಹೋದೆ, ಇವರೆ ” ಎಂದಾಗ ಅಂಥ ಬರಿದಾದ ವಾತಾವರಣ 
ತಕ್ಷಣ ಅವನು “ ಲೋ , ಏಳೋ , ಬಸ್ಸಿನಲ್ಲೇ ದಲ್ಲಿಯ ನನ್ನ ಕಣ್ಣಲ್ಲಿ ನೀರು ತುಂಬಿತು . 
ಎಲ್ಲಾ ನಿದ್ದೆ ಮಾಡ್ಲಿಟ್ಟರೆ ಆಫೀಸ್ನಲ್ಲಿ 

- ಹ . ರಾ . ಶಿ ಧರ 
ಮಾಡೋಕೆ ಏನೋ ಉಳಿಯುತ್ತೆ ? ” ಅಂದ , 

' ಹೂಂ , ಅದೂ ಸರಿ ಅನ್ನು ,'' ಎನ್ನುತ್ತ ಸುಮಾರು ೨೦ ವರ್ಷಗಳಿಗೆ ಹಿಂದಿನ ಮಾತು . 
ಸರಿಯಾಗಿ ಕುಳಿತು ಕಣ್ಣು ಪಿಳಿಪಿಳಿ ಬಿಟ್ಟೆ , ಪೇಟೆಯ ಮುಕ್ತ ವಾತಾವರಣದಿಂದ, ಹಳ್ಳಿಯ 
- - ಜಿ. ಆರ್ , ಸುಬ್ರಹ್ಮಣ್ಯ ತುಂಬು ಸಂಸಾರಕ್ಕೆ ಸೊಸೆಯಾಗಿ ಬಂದಿದ್ದೆ . 

ಮನೆ ತುಂಬ ಜನ, ಮದುವೆಯಾಗಿ ತಿಂಗಳೆರಡರ 
ಮಾಮೂಲಿನಂತೆ ಅಂದು ಬಸ್ ಸ್ಟಾಪಿಗೆ ಲ್ಲಿಯೇ ದೊಡ್ಡ ಸೊಸೆಗೆ ವಿನಯ ಸಾಲದು , 
ಹೋದೆ. ಆಗಲೇ ಜನಸಂದಣಿ ಬಹಳ ಇತ್ತು . ಶುದ್ದ ಮುದ್ರಿಕೆ ಇಲ್ಲ ಎಂದು ಟೀಕೆಗೆ ಗುರುವಾಗಿ 
ಸರಿ , ' ಕೂ ' ಗೆ ಸೇರಿದೆ. ಬಸ್ಸು ಸಿಕ್ಕರೂ ಸೀಟು ಇತರ ವಿಷಯಗಳಿಗೂ ಹಬ್ಬಿತು. ಹೇಗೆ ನುಡಿದರೆ 

ಕುವದು ಅಪರೂಪ. ಅಂತೂ ನಿಂತು ಹೇಗೋ ಎಂಬ ಅನುಮಾನ , ಭಯಗಳಲ್ಲಿ 
.555 - 15 

೧೧೩ 


ಕಸ್ತೂರಿ, ಮಾರ್ಚ್ ೧೯೮೬ 


ದಿನಗಳು ಸರಿಯುತ್ತಿದ್ದವು. ನಮ್ಮ ಮನೆಯಲ್ಲಿ ಇದ್ದಾರೆ. ಅದೇ ನನ್ನನ್ನು ನೋಡು” ಅವರ 
ಬಾಲವಿಧವೆ ಓರ್ವರಿದ್ದರು. ೯ರಲ್ಲಿ ವಿವಾಹವಾಗಿ ದನಿ ಕಂಪಿಸಿತು. “ ನಾನೊಂದು ಮುದಿಕೊರಡು . 
೧೧ ಗಂಡನನ್ನು ಕಳೆದುಕೊಂಡು ತವರಿಗೆ ನನಗೇನು ಸೌಖ್ಯಸಿಕ್ಕಿತು ಜೀವನದಲ್ಲಿ ? ಆದರೂ 
ಬಂದಿದ್ದಳಾಕೆ , ಜೀವನ ಆಕೆಗೆ ಕಹಿಯ ಹಾಗಲ ನಾನು ಬದುಕಿಲ್ಲವೆ? ದೇವರು ಕೊಟ್ಟ ಜೀವವನ್ನು 
ರಸವನ್ನೇ ಕುಡಿಸಿದ್ದರೂ ತಾಳ್ಮೆಯಿಂದ ಅದನ್ನು ಅವನೇ ಕೊಂಡು ಹೋಗಬೇಕು. ಬಾ 
ನುಂಗಿ, ತನ್ನಿಂದಾದ ಉಪಕಾರವನ್ನು ನಿರ್ವಂಚನೆ ಹೊಗೋಣ. ” ಆ ೬೦ರ ವೃದ್ದೆಯ ಮಾತಿಗೆ 
ಯಿಂದ ಮಾಡುತ್ತಿದ್ದಳಾಕೆ. ಎಷ್ಟೋ ಬಾರಿ ತಲೆಬಾಗಿ ಮನೆಗೆ ಬಂದೆ. 

– ರತ್ನಾ 
ಮನೆಯ ಹಿರಿಯರ ಬಿರುನುಡಿಗಳಿಂದ ನಾನು 
ನೊಂದಾಗ ಆಕೆ ತಮ್ಮ ಮೃದು ವಚನಗಳಿಂದ ನನ್ನ ಮಗಳು ಮತ್ತು ಅಳಿಯ ಇಂಗ್ಲೆಂಡಿಗೆ 
ನನ್ನೆದೆಗೆ ಅಮೃತವೆರೆಯುತ್ತಿದ್ದಳು. ಹೀಗಿರಲು ಹೋಗುವಾಗ ಮೊಮ್ಮಗಳು ರಶ್ಮಿಯನ್ನು ನನ್ನ 
ಒಂದು ದಿನ ಎಂದಿಗಿಂತಲೂ ಮಿಗಿಲಾಗಿ ನನಗೆ ಬಳಿ ಬಿಟ್ಟು ಹೋಗಿದ್ದರು. ಮಗುವಿಗೆ ಆಗ 
ಬೈಗುಳದ ಪುಷ್ಪಾರ್ಚನೆಯಾಯಿತು. ಹಿರಿಯರ ನಾಲ್ಕು ವರ್ಷ . ಊಟಕ್ಕೆ ತುಂಬ ತಕರಾರು . 
ಆಜ್ಞಾಧಾರಕರಾಗಿಯೋ , ಶಾಂತಿಯನ್ನು ಕೆಡಿ - ಹೇಗೆ ಹೇಗೋ ಅವಳ ಮನವೊಲಿಸಿ ದಿನಕ್ಕೆರಡು 
ಸಲು ಮನವಿಲ್ಲದೆಯೂ ಕೈ ಹಿಡಿದವರು ಬಾರಿ ಅವಳಿಗೆ ಉಣ್ಣಿಸುವುದರಲ್ಲೇ ನನಗೆ ಸಾಕು 
ಮೌನವಾಗಿದ್ದರು. ನನ್ನ ಮನಕ್ಕೆ ತುಂಬಾ ಬೇಕಾಗಿ ಹೋಗುತ್ತಿತ್ತು . ಅವಳನ್ನು ಬಯ್ಯಲು 
ವ್ಯಥೆಯಾಗಿತ್ತು . ಇನ್ನು ನಾನಿದ್ದೇನು ಪ್ರಯೋ ನನಗಾಗುತ್ತಿರಲಿಲ್ಲ. ತಾಯಿತಂದೆಗಳು ಹೊರ 
ಜನ? ಕೈಹಿಡಿದವರಿಗೇ ಬೇಡವಲ್ಲಾ ' ಅನಿಸಿತು . ದೇಶದಲ್ಲಿರುವಾಗ ನಾನು ಗದರಿದರೆ ಪಾಪ ಮಗು 
ಆಗ ರಾತ್ರಿ ೧೦ರ ಸಮಯ , ಹೊರಗೆ ಜೋರಾಗಿ ಇನ್ನಷ್ಟು ಕಂಗಾಲಾದೀತೆಂದು ನಾನು ಭಾವಿಸಿದ್ದೆ 
ಮಳೆ ಬೀಳುತ್ತಿತ್ತು . ಮಳೆಯನ್ನು ಲೆಕ್ಕಿಸದೇ ಒಂದು ದಿನ ತೀರ ಗಲಾಟೆ ಮಾಡಿ ಎಷ್ಟು 
ತೋಟಕ್ಕಿಳಿದೆ. ತೋಟದ ವಿಶಾಲವಾದ ಕೆರೆಯ ಒಳ್ಳೆಯ ಮಾತಿನಿಂದ ರಮಿಸಿದರೂ ರಶ್ಮಿ ಒಂದು. 
ಬದಿಗೆ ಹೋಗಿ ನಿಂತೆ. ಆಗಾಗ ಮಿಂಚುತ್ತಿದ್ದ ತುತ್ತು ಅನ್ನವನ್ನೂ ತಿನ್ನದಿದ್ದಾಗ ನಾನು, 
ಬೆಳಕಿನಲ್ಲಿ ಕೆರೆಯ ಸ್ವಬ್ದವಾಗಿದ್ದ ನೀಲಿ ನೀರು “ ರಶ್ಮೀ , ನೋಡು ನಾನೀಗ ಭೀಮಸೇನನಾಗಿ 
ಮತ್ತಷ್ಟು ನೀಲಿಯಾಗಿ ಕುಂಡು ' ಬಾ ನನ್ನ ಮಡಿ- ದೀನಿ, ನೀನೇನಾದರೂ ಅನ್ನಕ್ಕೆ ಕೈ ಹಚ್ಚದಿದ್ದರೆ 
ಲಲ್ಲಿ ಮಲಗು' ಎಂದಂತಾಯಿತು. ಆ ದಿನ ನನ್ನ ಗದೆಯಿಂದ ನಿನಗೆ ನಾಲ್ಕು ಬಾರಿಸುತ್ತೇನೆ” 
ಅಮಾವಾಸ್ಯೆ , ಹೊರಗಿನ ಕತ್ತಲೆಯಂತೆಯೇ ಎಂದು ಮನೆಯಲ್ಲಿರುವ ದೊಡ್ಡ ಕಡಗೋಲನ್ನು 
ನನ್ನೆದೆಯಲ್ಲ ನಿರಾಶೆ ಹೆಪ್ಪುಗಟ್ಟಿತ್ತು . ಒಮ್ಮೆ ಎತ್ತಿಕೊಂಡು ಗದರಿಸುವ ಧ್ವನಿಯಲ್ಲಿ ಹೇಳಿ: 
ದೇವರನ್ನು ಧ್ಯಾನಿಸಿದೆ . ಗಟ್ಟಿ ಮನಸ್ಸು ಮಾಡಿ ಮುಖ ಗಂಟಿಕ್ಕಿಕೊಂಡು ನಿಂತೆ. 
ಇನ್ನೇನು ಹಾರಬೇಕು, ಹಿಂದೆ ಯಾವ ಮಾಯ - ರಶ್ಮಿ ಸ್ವಲ್ಪ ಹೊತ್ತಿನ ವರೆಗೆ ಎವೆಯಿಕ್ಕದೆ 
ದಲ್ಲಿ ಬಂದಿದ್ದರೋ ಚಿಕ್ಕಮ್ಮ ( ವಿಧವೆ) “ ರತ್ನಾ ” ನನ್ನ ಮುಖವನ್ನೇ ನೋಡುತ್ತ ನಿಂತವಳು ಫಕ್ಕನೆ: 
ಎನ್ನುತ್ತ ನನ್ನನ್ನು ಹಿಡಿದೆಳೆದರು . “ ಬಾ , ಮನೆಗೆ ನಕ್ಕು “ ಅಜ್ಜಿ , ಭೀಮಸೇನನಿಗೆ ಮೀಸೆ ಇರುತ್ತೆ , 
ಹೋಗೋಣ” ಅವರ ದನಿ ದೃಢವಾಗಿತ್ತು . ನಿನಗೆ ಇಲ್ಲೇ ಇಲ್ವಲ್ಲ! ” ಅಂದುಬಿಟ್ಟಳು. ಆಗ 

ಆತ್ಮಹತ್ಯೆ ಮಹಾಪಾಪ ಗೊತ್ತೇ ? ಆತ್ಮಹತ್ಯೆ ನನಗೆ ಜ್ಞಾನೋದಯವಾಯಿತು; ಆಕೆಯನ್ನು 
ಮಾಡಿಕೊಂಡವರಿಗೆ ಏಳೇಳು ಜನ್ಮ ನರಕ ಕಾದಿದೆ . ಕೆಲವೇ ದಿನಗಳ ಹಿಂದೆ ' ಪಾಂಡವರ ವನವಾಸ' 
ತಿಳಿದಿದೆಯೆ ? ಇಷ್ಟಕ್ಕೂ ನಿನಗೇನಾಗಿದೆ? ಇನ್ನೂ ಸಿನೇಮಾಕ್ಕೆ ಕರೆದು ಹೋದದ್ದು ನೆನಪಾಯಿತು. 
ಚಿಕ್ಕ ಪ್ರಾಯ , ಗಂಡ, ತಾಯ್ತಂದೆ ಎಲ್ಲಾ 

- ಸೌ , ಲಲಿತಮ್ಮ ಡಾ . ಚಂದ್ರಶೇಖರ 
ಅಲAAAA 


ಪುಸ್ತಕ 


ವಿಭಾಗ 


ಪತಿಕಾ 
, 


ಮೂ೮ 
: ಮಾರಿಹರಲ್ಲಿ 
ಸಂಗ್ರಹಾನುವಾದ 
: 
ರೀತ 
- ಮಠe 


mnogondugu 


ಪ್ರತೀಕಾರ 


ಈ ಕಥೆಯಲ್ಲಿ ಬರುವ ಸನ್ನಿವೇಶಗಳು ಕಲ್ಪನಾತೀತವಾಗಿ ಅಸಂಭವವೆನಿಸಿದರೂ 
೧೮೮೪ರಲ್ಲಿ ಇಟಲಿಯ ನೇಪಲ್ಸ್ ನಗರದಲ್ಲಿ ನಡೆದ ಸತ್ಯ ಘಟನೆಯೊಂದರ ಮೇಲೆ 
ಆಧಾರಿತವಾಗಿದೆ. 

ಮಾರೀ ಕೋರೆಲ್ಲಿಯ ಖ್ಯಾತ ಇಂಗ್ಲೀಷ್ ಕಾದಂಬರಿ “ ವೆಂಡೆಟ್ಟಾ ” ಅರ್ಥಾತ್ 
' ಪ್ರತೀಕಾರ' ದ ಕನ್ನಡರ ಉಪಾಂತರವಿದು. 


ಉತ್ತರವಿದು; ಮೃತದೇಹಕ್ಕೆ ಅಗ್ನಿ ಸಂಸ್ಕಾರವೇ 
ಉಚಿತ, ಶವವನ್ನು ಪೆಟ್ಟಿಗೆಯಲ್ಲಿಟ್ಟು ಭೂಮಿ 

ಯಲ್ಲಿ ಹೂಳುವ ಕ್ರೈಸ್ತಮತೀಯರ ಅಂತ್ಯ 
ಈ ಕಥೆ ಬರೆಯುತ್ತಿರುವ ನಾನು , ಸತು , ಸಂಸ್ಕಾರದ ಪದ್ಧತಿ ಅತ್ಯಂತ ಅಪಾಯಕರ . 
ಹೋದ ಮನುಷ್ಯ . ಕಾಯದೆ ಬದ್ಧವಾಗಿ, ಸಾಕ್ಷ ನಿಮ್ಮ ಬಂಧು ಬಳಗ, ನೆಂಟರಿಷ್ಟರು ತೀರಿ 
ಪುರಾವೆಗಳಿಗನುಸಾರವಾಗಿ, ನಾನು ಸತ್ತು ಕೊಂಡಾಗ ಅವರನ್ನು ಶಾಶ್ವತವಾಗಿ ತೊಲ 
ಹೋಗಿ, ಶವಸಂಸ್ಕಾರವನ್ನೂ ಪಡೆದವನು , ನನ್ನ ಗಿಸುವ ಒಂದೇ ಒಂದು ದಾರಿಯೆಂದರೆ ಅಗ್ನಿ 
ಹುಟ್ಟೂರಾದ ನೇಪಲ್ಲಿನಲ್ಲಿ ಬೇಕಾದರೆ ನನ್ನ ಸಂಸ್ಕಾರ, 
ಬಗ್ಗೆ ಕೇಳಿ; ೧೮೮೪ರಲ್ಲಿ ದೇಶದಲ್ಲ ಹಾವಳಿ ನನ್ನ ಹೆಸರು ಫೇಬಿಯೊ ರೊಮಾನಿ . 
ಯಾಡಿದ ಕಾಲರಾ ಪಿಡುಗಿನಿಂದ ನಾನು ಮತ ನನ್ನ ತಂದೆ ಕೌಂಟ್ ಫಿಲಿಪಿನೊ ತೀರಿಕೊಂಡಾಗ, 
ಪಟ್ಟನೆಂದು ಎಲ್ಲರೂ ಹೇಳುತ್ತಾರೆ. ಆದರೂ ನಾನು ಅವರ ಅಪಾರ ಆಸ್ತಿಗೆಲ್ಲ ಉತ್ತರಾಧಿ 
ನಾನೀಗ ಜೀವಿಸಿದ್ದೇನೆ: ಹೌದು; ನಾನು ಸತು , ಕಾರಿಯಾದೆ. ನನಗಾಗ ಕೇವಲ ಹದಿನೇಳು 
ಹೋದ ಮನುಷ್ಯನಾದರೂ ಈಗ ಜೀವಂತ ವರ್ಷ, ಇಂಥಾ ಎಳೆವಯಸ್ಸಿನಲ್ಲಿ ಅಷ್ಟೆ ಶ್ವರ್ಯ 
ವಿರುವೆ; ಉಸಿರಾಡಿಸುವೆ; ನನ್ನ ಕಥೆ ಬರೆಯು - ಬಂದಿದ್ದರಿಂದ ನಾನು ದುಂದುಗಾರ ಜೂಜು 
ತಿರುವೆ. ದಕ್ಷಿಣ ಅಮೇರಿಕದ ಈ ನಿಬಿಡಾ- ಖೋರ, ಕುಡುಕ, ಕಾಮುಕ - ಏನೆಲ್ಲಾ ಆಗ 
ರಣ್ಯದ ಪ್ರಶಾಂತ ಮೌನದಲ್ಲಿ ಕಾಲ ಕಳೆಯುತ್ , ಬಹುದೆಂದು ಅನೇಕರು ಆಡಿಕೊಂಡರು . ಆದರೆ 
ಜಗತ್ತಿಗೆಲ್ಲ ನನ್ನ ದಾರುಣ ಕಥೆ ನೀವೇದಿ - ನಾನು ಇಂಥ ಯಾವ ದುಶ್ಚಟಗಳಿಗೆ ಬಲಿಬೀಳ 
ಸುತ್ತೇನೆ. 

ಸತ್ತು ಹೋದವನು ಜೀವಿಸುವುದು ಹೇಗೆ? ನನ್ನ ಪಿತ್ರಾರ್ಜಿತ ಬಂಗಲೆ ಊರಿನ ಹೊರ 
ಎಂದು ನೀವು ಪ್ರಶ್ನಿಸಬಹುದು . ಅದಕ್ಕೆ ನನ್ನ ವಲಯದಲ್ಲಿ ದಿಬ್ಬದ ಮೇಲೆಶೋಭಿಸುವ ಶುಭ 

೧೧೬ 


ಪ್ರತೀಕಾರ 


೧೧೭ 


ಅಮೃತ ಶಿಲೆಯ ಚಿಕ್ಕದೊಂದು ಅರಮನೆ ನನ್ನನ್ನು ಹತ್ತೂರ್ವಕವಾಗಿ ಅಭಿನಂದಿಸಿದ. 
ಯಂತಿತ್ತು . ಸುತ್ತಲೂ ಹಸರಿನ ಸಮೃದ್ಧಿ , ಆತನ ಕೈಯನ್ನು ಕುಲುಕುತ್ತಿರುವಾಗ, ಇನ್ನು 
ವಿಶಾಲ ಉದ್ಯಾನಗಳು , 

ಆತ ನನ್ನ ಹೃದಯದಲ್ಲಿ ದ್ವಿತೀಯ ಸ್ಥಾನವನ್ನು 
ಸ್ವಭಾವಕ್ಕನುಗುಣವಾಗಿ ನಾನು ಮೊದಲಿ ಪಡೆಯುವನಲ್ಲ ಎಂದು ನನಗೆ ಒಂದು ಕ್ಷಣ ಕೆಡು 
ನಿಂದಲೂ ಸ್ತ್ರೀಯರಿಂದ ದೂರ ಇರುತ್ತಿದ್ದೆ , ಕೆನಿಸಿತು . ಆದರೆ ನನ್ನ ವಧು ನೈನಾಳತ್ತ 
ಅನೇಕ ಮದುವೆಯ ಪ್ರಸ್ತಾಪಗಳು ಬಂದರೂ ನೋಡಿದಾಗ ಅವಳ ರೂಪರಾಶಿಯನ್ನು 
ಅವುಗಳನ್ನೆಲ್ಲ ನಿರಾಕರಿಸಿದೆ. ಪ್ರೇಮಕ್ಕಿಂತ ನೋಡುತ್ತಾ ಮೈ ಮರೆತೆ , 
ಸ್ನೇಹದಲ್ಲಿಯೇ ನನಗೆ ಅಧಿಕ ವಿಶ್ವಾಸ, ನನ - ಅವಳಾದರೂ ನನ್ನನ್ನು ಮನಸಾ ಪ್ರೇಮಿಸು 
ಗೊಬ್ಬ ಸ್ನೇಹಿತನಿದ್ದ ; ಗೈಡೋ ಫೆರಾರಿ ಎಂದು ವಂತಿದ್ದಳು. ಅವಳ ಅಂದಚಂದ, ನಯ 
ಆತನ ಹೆಸರು . ಆತ ಚಿತ್ರಕಾರ; ಅಷ್ಟೇನೂ ನಾಜೂಕುಗಳಿಂದ ಸಕಲ ಜನರ ಮೆಚ್ಚುಗೆ ಪಡೆದು 
ಸ್ಥಿತಿವಂತನಾಗಿರದ್ದರಿಂದ ನಾನವನಿಗೆ ಧಾರಾಳ ಎಲ್ಲರ ಪ್ರೀತಿ ಪಾತ್ರಳಾಗಿದ್ದಳು. ನಮ್ಮ 
ವಾಗಿ ಧನ ಸಹಾಯ ನೀಡುತ್ತಿದ್ದೆ . ಆತನ ಬಂಗಲೆಯು ನೇಪಿನ ಸುಸಂಸ್ಕೃತ ಸಮಾಜ 
ಸ್ನೇಹ, ವಿಶ್ವಾಸವನ್ನು ತಡೆಯುವುದಕ್ಕಿಂತ ಕೆಲ್ಲ ಸಮಾಗಮ ಸ್ಥಳವಾಗಿತ್ತು , 
ಹೆಚ್ಚಿನ ಅಭಿಲಾಷೆ ನನಗಿರಲಿಲ್ಲ . 

- ಗೈಡೋಗಂತೂ ನಮ್ಮಲ್ಲಿ ಮುಕ್ತದ್ವಾರ. ತನ್ನ 
ಆದರೆ, ಮಾನವ ಸತತ ಸುಖಿಯಾಗಿರುವು- ಇಚ್ಛಾನುಸಾರ ಬಂದು ಹೋಗುತ್ತಿದ್ದ . ನನಗೆ 
ದನ್ನು ವಿಧಿ ಸಹಿಸುವದಿಲ್ಲ. ಒಂದು ಬೇಸಿಗೆಯ ಆತನಲ್ಲಿ ಸೋದರನ ಪ್ರೀತಿ ವಿಶ್ವಾಸ, ಅವ 
ಸಂಜೆ; ನಾನು ನೇಪಿನ ಬೀದಿಯಲ್ಲಿ ಹೊರ ನಾದರೂ ನೈನಾಳೊಡನೆ ಭಾತೃ ಭಾವ , 
ಟಿರುವಾಗ , ಬಾಲಿಕೆಯರ ಒಂದು ಧಾರ್ಮಿಕ ಸೌಜನ್ಯ , ಆದರಗಳಿಂದ ವರ್ತಿಸುತ್ತಿದ್ದ . ಜೀವನ 
ಮೆರವಣಿಗೆಯನ್ನು ಕಂಡು ತಡೆದು ನಿಂತೆ, ದಲ್ಲಿ ಪ್ರೇಮ, ಸ್ನೇಹ, ಸಂಪತ್ತು ಇವೆಲ್ಲವನ್ನು 
ಅದರಲ್ಲಿ ಒಂದು ಎಳೆಯ ಮುಖ ನನ್ನ ಪಡೆದವನಿಗೆ ಇನ್ನೇನು ಬೇಕು ? 
ಕಳೆಯಿತು. ಗುಲಾಬಿ ವರ್ಣ, ಮಿನುಗು ಬರುವ ವರ್ಷ ನಮಗೊಂದು ಹೆಣ್ಣು ಮಗು 
ತಿರುವ ಕಪ್ಪು ಕಣ್ಣುಗಳು , ನಸುನಗುತ್ತಿರುವ ಜನಿಸಿದಾಗ, ಬಾಳಜೇನಿನಲ್ಲಿ ಇನ್ನೊಂದು ಮಧು 
ಕೆಂಪು ಅಧರಗಳು , ಆ ಸೌಂದರ್ಯದಿಂದ ಬಂದು ಕೂಡಿದಂತಾಯಿತು. ಹೂವಿನ ಚೆಲವು, 
ನಾನು ಮಂತ್ರಮುಗ್ಧನಾದೆ. 

ತಾರೆಯ ಕಾಂತಿಯುಳ್ಳ ನಮ್ಮ - ಮಗುವಿಗೆ 
- ಅವಳು ಹದಿವಯದ ಹುಡುಗಿ, ಹಿಂದೊಮ್ಮೆ ಸ್ಟೆಲ್ಲಾ ಎಂದು ಹೆಸರಿಟ್ಟೆವು. 
ಶ್ರೀಮಂತನಾಗಿದ್ದು ಸದ್ಯ ನಿರ್ಗತಿಕನಾದ 
ಫೊರೆನ್ಸಿನ ಓರ್ವ ಸಭ್ಯಗೃಹಸ್ಥನ ಪುತ್ರಿ . ನೇಪಲ್ಲಿನಲ್ಲಿಯ ೧೮೮೪ರ ಗ್ರೀಷ್ಮ ಕಾಲ. 
ನೇಪಲ್ಸ್ ಹತ್ತಿರದ ಸಂನ್ಯಾಸಿನಿಯರ ಆಶ್ರಮ ಊರ ತುಂಬೆಲ್ಲ ವಿಧ್ವಂಸಕ ಕಾಲರಾ ಪಿಡುಗಿನ 
ದಲ್ಲಿ ವಿದ್ಯಾಭ್ಯಾಸ ನಡೆಸಿದ್ದಳು. ರೂಪಕ್ಕೆ ಹಾವಳಿ, ನೂರಾರು ಜನರು ಬೀದಿಗಳಲ್ಲಿಯೇ 
ತಕ್ಕಂತೆ ಸರಳತೆಯ ಅವಳಲ್ಲಿತ್ತು ಎಂಬು ಕುಸಿದು ಬಿದ್ದು , ವೇದನೆ ಪಟ್ಟು , ಕೊನೆ 
ದನ್ನು ನಂತರ ಕೇಳಿದೆ. 

ಯುಸಿರು ಎಳೆಯುತ್ತಿದ್ದರು. 
* ಒಂದು ತಿಂಗಳೊಳಗೇ ನಮ್ಮ ವಿವಾಹ ನೇರ- ಪಟ್ಟಣದಲ್ಲಿ ಬಿಸಿಲಿನ ಬೇಗೆ ತೀಕ್ಷವಾಗಿತ್ತು . 
ವೇರಿತು . ನಾವು ಇಟಾಲಿಯನ್ನರು ಭಾರಿ ಸೂರ್ಯನ ಪ್ರಖರ ಕಿರಣಗಳಿಂದ ಆಗಸ 
ಭಾವುಕರು , ವಿವಾಹದ ವಿಷಯದಲ್ಲಿ ಆಂಗ್ಲ ಪ್ರಜ್ವಲಿಸುವ ಛತ್ತಿನಂತೆ , ಸಮುದ್ರ, ಕನ್ನಡಿ 
ರಂತೆ ಶಾಂತವಾಗಿ, ಹಿಂದು ಮುಂದು ನೋಡು- ಯಂತೆ ಥಳಥಳಿಸುತ್ತಿತ್ತು . ದಿಬ್ಬದ ಮೇಲೆ 
ವವರಲ್ಲ . ಪ್ರೇಮಿಸಿದೊಡನೆ ಬಯಸಿ, ಬಯಸಿ- ನಮ್ಮ ಬಂಗಲೆ ಮಾತ್ರ ತುಸು ತಂಪಾಗಿತ್ತು . 
ದೊಡನೆ ವಶಪಡಿಸಿಕೊಳ್ಳುತ್ತೇವೆ. ನಮ್ಮ ಗೈಡೋ ನಮ್ಮ ಮನೆಯಲ್ಲಿಯೇ ವಾಸವಾಗಿರಲು 
ಮದುವೆಯ ದಿನ ನನ್ನ ಮಿತ್ರ ಗೈಡೋ ಫೆರಾರಿ ಬಂದ. ನಾವೆಲ್ಲರೂ ದಿನವೆಲ್ಲ ಸಂತಸದಿಂದ 


೧೧೮ 


ಕಸ್ತೂರಿ, ಮಾರ್ಚ್ ೧೯೮೬ 


ಕಳೆದು , ಸಾಯಂಕಾಲ ಸಂಗೀತದಲ್ಲಿ ಆನಂದಿಸು ಅನಂತಕಾಲ , ನನಗೆ ಸ್ಮತಿ ಮರಳಿದಾಗ, 
ತಿದ್ದೆವು. ನೈನಾ ಜಾನಪದ ಗೀತೆಗಳನ್ನು ನಾನು ಗಾಢಾಂಧಕಾರದ ಭೀಕರ ವಾತಾವರಣ 
ಇಂಪಾಗಿ ಹಾಡುತ್ತಿದ್ದಳು. ಕೆಲವೊಮ್ಮೆ ಗೈಡೋ ದಲ್ಲಿರುವುದರ ಅರಿವಾಯಿತು. ನನಗೆ ಉಸಿ 
ತನ್ನ ತುಂಬು - ಕಂಠದಿಂದ ದನಿಗೂಡಿಸುತ್ತಿದ್ದ , ರಾಡಲೂ ಸರಿದಾಡಲೂ ಸಾಧ್ಯವಿರಲಿಲ್ಲ. 

ಒಮ್ಮೆ ಬೇಸಿಗೆಯ ಬೆಳಗಿನಲ್ಲಿ ಎಂದಿಗಿಂತ ತಟ್ಟನೆ ನನಗೆ ಹೊಳೆಯಿತು: ನನ್ನನ್ನು ಜೀವಂತ 
ಬೇಗನೆ ಎದ್ದು , ಉದ್ಯಾನದಲ್ಲಿ ಅಡ್ಡಾಡಬೇಕೆಂಬ ವಾಗಿ ಹುಗಿಯಲಾಗಿತ್ತು ! ಸದ್ಯ ನಾನು ಬಿದ್ದು 
ಆಸೆಯಾಯಿತು. ಗಾಢ ನಿದ್ರೆಯಲ್ಲಿದ್ದ ನನ್ನ ಕೊಂಡಿರುವ ಕಟ್ಟಿಗೆಯ ಸೆರೆಮನೆ ನನ್ನ ಶವ 
ಪತ್ನಿಯನ್ನೊಮ್ಮೆ ನೋಡಿ, ನನ್ನನ್ನು ಕಾದಿರುವ ಪೆಟ್ಟಿಗೆಯಾಗಿತ್ತು ! ನನ್ನ ಶಕ್ತಿಯನ್ನೆಲ್ಲ ಒಟ್ಟು 
ವಿಧಿಯ ಅರಿವಿಲ್ಲದೆ ಹೊರಹೊರಟೆ. ನಾನು ಗೂಡಿಸಿ , ರಭಸದಿಂದ , ಪ್ರಯಾಸಪಟ್ಟು 
ಎಣಿಸಿದ್ದಕ್ಕಿಂತ ಮುಂದೆ ಸಾಗುತ್ತ , ಕೆಲಹೊತ್ತಿ ಹೋರಾಡಿ, ಕೊನೆಗೊಮ್ಮೆ ಪೆಟ್ಟಿಗೆಯ 
ನಲ್ಲಿ ಬಂದರವೂ ಕಾಣಿಸಹತ್ತಿತ್ತು , 

ಮುಚ್ಚಳವನ್ನು ಮೇಲೆ ದೂಡಿಕೊಂಡು ಆ 
ಒಮ್ಮೇಲೆ ಯಾರೋ ನರಳುತ್ತಿದ್ದುದನ್ನು ಅಸಹ್ಯ ಶವಪೆಟ್ಟಿಗೆಯಿಂದ ಹೊರಗೆ ಹಾರಿ 
ಕೇಳಿ, ತಿರುಗಿ ನೋಡಿದೆ. ಹುಲ್ಲಿನ ಮೇಲೊಬ್ಬ ಕಲ್ಲಿನ ನೆಲಗಟ್ಟೆಯ ಮೇಲೆ ಬಿದ್ದು ಬಿಟ್ಟೆ . ಬೆಳಿಗ್ಗೆ 
ಬಾಲಕ ಕಾಲರಾಬೇನೆಯಿಂದ ಒದ್ದಾಡುತ್ತ ಬಹಳ ಹೊತ್ತು ಮೂರ್ಛಿತನಾಗಿದ್ದಾಗ, ನಾನು 
ಬಿದ್ದಿದ್ದ . ಅವನಿಗೆ ವೈದ್ಯಕೀಯ ಸಹಾಯ ಮರಣ ಹೊಂದಿದನೆಂದು ಜನ ಭಾವಿಸಿರಬೇಕು. 
ಒದಗಿಸಲು ಊರಲ್ಲೆಲ್ಲ ಅಲೆದಾಡಿದೆ. ಆದರೆ ಆ ಪಾದ್ರಿ ನನ್ನ ಅಂತ್ಯಕ್ರಿಯೆಯ ವ್ಯವಸ್ಥೆಯಲ್ಲ 
ಯಾರೂ ಸಹಾಯಕ್ಕೆ ಬರಲು ಸಿದ್ಧರಿಲ್ಲ. ಮಾಡಿರಬೇಕು, 
ಕೊನೆಗೆ ಒಬ್ಬ ಪಾದ್ರಿ ಬರಲೊಪ್ಪಿದ. ನಾವು ಇನ್ನು ನಾನು ಇಲ್ಲಿಂದ ಪಾರಾಗುವ ಬಗೆ 
ಜತೆಗೂಡಿ ನಡೆದು ಬರುತ್ತಿದ್ದಾಗ, ಆತ ನನ್ನ ಹೇಗೆ, ಎಂದು ಯೋಚಿಸಿದೆ. ಸದ್ಯ ನಾನು 
ಹೆಸರು , ವಿಳಾಸವನ್ನು ಕೇಳಿಕೊಂಡ. ಬಿದ್ದಿರುವುದು ನೆಲಮಾಳಿಗೆ ಇರಬಹುದು. 

ಅಷ್ಟರಲ್ಲಿ ಬಿಸಿಲು ಏರಹತ್ತಿತು. ನನಗೆ ಅಲ್ಲಿಂದ ಹೇಗಾದರೂ ಮೆಟ್ಟಿಲುಗಳನ್ನೇರಿ, 
ತಲೆ ಸುತ್ತಿದಂತಾಗಿ, ನೆಲದ ಮೇಲೆ ಕುಸಿದು ಮೇಲೆ ಹೋದರೂ , ಹೊರಗಿನ ಕಬ್ಬಿಣ ಸಳಿಯ 
ಬಿದ್ದೆ , ಪಾದ್ರಿಯು ನನ್ನನ್ನು ಹತ್ತಿರದ ಚಿಕ್ಕ ಪ್ರವೇಶ ದ್ವಾರಕ್ಕೆ ಬೀಗ ಹಾಕಿರುವುದು 
ಉಪಾಹಾರಗೃಹಕ್ಕೆ ಎಳೆದುಕೊಂಡು ಹೋಗಿ, ಖಂಡಿತ, ಹಾಗಾದರೆ ಈ ಸೆರೆಮನೆಯಲ್ಲಿಯೇ 
ಅದರ ಮಾಲಿಕನಿಗೆ ನನ್ನನ್ನು ಒಪ್ಪಿಸಿ, ತಾನು ಭೀಕರ ಉಪವಾಸ , ಬಾಯಾರಿಕೆಗಳಿಂದ ನಾನು 
ಆ ಸಾಯುವ ಬಾಲಕನತ್ತ ಧಾವಿಸಿದ. ಸಾಯಲೇಬೇಕು; ನನ್ನ ಸಾವಿನ ಕಲ್ಪನೆಯಿಂದ 

ನನಗೆ ತೀರ ನಿಃಶಕ್ತಿಯೆನಿಸಿತು , ಮೈಯೆಲ್ಲ ದೇಹದಲ್ಲಿ ನಡುಕವುಂಟಾಯಿತು. ಓ ದೇವರೇ ! 
ಕಂಪಿಸುತ್ತಿತ್ತು . ತಲೆಯಲ್ಲಿ ಏನೋ ವಿಚಿತ್ರವಾದ ಈ ಗಾಢಾಂಧಕಾರದ ಭಯಂಕರ ಪರಿಸರದಲ್ಲಿ 
ಭ್ರಮೆ, ವಿಲಕ್ಷಣವಾದ ಗಲಿಬಿಲಿ , ದೇಹದಲ್ಲೆಲ್ಲ ಹಿಂಸೆಪಡುವುದಕ್ಕಿಂತ ತಕ್ಷಣ ನಾನು ಪ್ರಾಣ 
ಸಹಿಸಲಾರದ ತೀವ ವೇದನೆ ಕ್ಷಣಕ್ಷಣಕ್ಕೂ ನೀಗಬಾರದೆ, ಎಂದು ಗಟ್ಟಿಯಾಗಿ ಬೇಡಿಕೊಂಡೆ. 
ಹೆಚ್ಚಾಗುತ್ತಲಿತ್ತು . ಕ್ರಮೇಣ ಸ್ವಪ್ನದಲ್ಲಿ , ಎಲ್ಲಿಯೋ ದೂರದಲ್ಲಿ ಗಡಿಯಾರ ಹನ್ನೆರಡು 
ಯಾವುದೋ ಗಂಭೀರ ಸ್ವರದಲ್ಲಿ ಮಂತ್ರೋ ಸಲ ಬಾರಿಸಿತು . ಅತೀವ ಚಿಂತಾಕ್ರಾಂತನಾಗಿ, 
ಚ್ಛಾರಣೆ ಕೇಳಿದಂತೆ ಭಾಸ, ಕೊನೆಗೆ ಕೆಳಗೊಂದು ಸ್ವಲ್ಪ ಅಲ್ಲಿಯೇ ಕಲ್ಲು ಹಾಸಿಗೆಯ ಮೇಲೆ ತಲೆ 
ಕರಾಳ ಕಂದಕದಲ್ಲಿ ಎಳೆದುಕೊಂಡು ಹೋದ ಯಿಟ್ಟು ಕಣ್ಣು ಮುಚ್ಚಿದೆ. ಎಚ್ಚರವಾದಾಗ, ಬೆಳ 
ಭಯಾನಕ ಅನುಭವ. ಅಂತ್ಯದಲ್ಲಿ ಎಲ್ಲವೂ ಗಾಗುವ ಕ್ಷೀಣ ಛಾಯೆ ಕಂಡಿತು. ಮೆಟ್ಟಿಲುಗಳ 
ಅಂಧಕಾರ; ಆಳವಾದ ಪಾತಾಳದ ಶೂನ್ಯದಲ್ಲಿ ಮೇಲೆ ಧಾವಿಸುತ್ತ ಹೋಗಿ, ಆ ಕಬ್ಬಿಣ ದ್ವಾರ 
ಎಲ್ಲವೂ ಲೀನವಾಗಿ ಹೋಯಿತು.. 

ವನ್ನು ಬಿರುಸಿನಿಂದ ಅಲುಗಾಡಿಸಿದೆ ; ಆದರೆ 
ದೀರ್ಘ ವಿಸ್ಕೃತಿ, ಪ್ರಶಾಂತ ನಿಃಶಬ್ದತೆಯ ಭದ್ರವಾಗಿ ಬೀಗ ಹಾಕಿತ್ತು . ಸಂಪೂರ್ಣ ಎದೆ 


ಪ್ರತೀಕಾರ 


೧೧೯ 


ಗುಂದಿ , ದುಃಖಸಂತಪ್ತನಾದೆ. ಇನ್ನು ಪೂರ್ತಿ ಲಕ್ಷಾವಧಿ ನಗದು ಹಣ , ಎಷ್ಟು ಯೋಚಿಸಿದರೂ 
ಬೆಳಗಾಗಿ, ಇಂಥ ನಿರ್ಜನ ಪ್ರದೇಶದಲ್ಲಿ ಯಾರಾ ಈ ನಿಗೂಢ ರಹಸ್ಯವನ್ನು ಬಿಡಿಸಲು ಆಗಲಿಲ್ಲ. 
ದರೂ ಅಪರೂಪದ ದಾರಿಹೋಕ ಹಾಯ್ದರೆ ಆ ಕೆಂಪು ಖಡ್ಡದ ಚಿಕ್ಕ ಒಬ್ಬ ಕುಪ್ರಸಿದ್ದ 
ಮಾತ್ರ ನನ್ನ ಚೀತ್ಕಾರಗಳಿಂದ ಆತನ ಗಮನ ದರೋಡೆಗಾರ - ಕಾರ್ಮೆಲೊ ನೆರಿ ಎಂಬಾತ 
ಸೆಳೆಯಬೇಕಷ್ಟೇ . ಅಷ್ಟರಲ್ಲಿ ನನ್ನ ಸಮಾಧಿ ನದೆಂದು ಸ್ಮರಣೆಗೆ ಬಂದಿತು. ಅವನ ಸಾಹಸಿ 
ಯನ್ನಾದರೂ ಮತ್ತೊಮ್ಮೆ ನೋಡೋಣ ತಂಡದ ನಾಲ್ಕು ಗಟ್ಟಿಮುಟ್ಟಾದ ಉಡಾಳ 
ಎಂದು ಧೈರ್ಯ ಮಾಡಿ ನೆಲಮಾಳಿಗೆಯಲ್ಲಿ ಪೋಕರಿಗಳು ಸ್ಮಶಾನಯಾತ್ರೆಯ ನೆಪ ಹೂಡಿ ಈ 
ಹೊಕ್ಕೆ . 

ಸಂಪದ್ಭರಿತ ಶವಪೆಟ್ಟಿಯನ್ನು ಹೊತ್ತೊಯು 
- ನನ್ನ ಕಾಲು ಕೆಳಗೆ ಅಸಂಖ್ಯಾತ ಹಲ್ಲಿ , ಇಲ್ಲಿ ಇಟ್ಟಿರಬಹುದು ಎಂದು ತರ್ಕಿಸಿದೆ. ಆದರೆ 
ಜಿರಲೆ ಮತ್ತಿತರ ಕುದ್ರ ಜಂತುಗಳು ಹರಿ ಅವರಿಗಿಲ್ಲಿ ಪ್ರವೇಶ ದೊರೆತದ್ದು ಹೇಗೆ? ಅವರ 
ದಾಡುತ್ತಿದ್ದವು, ಮೇಲೆಲ್ಲ ಹಾರಾಡುವ ಬಾವಲಿ ಹತ್ತಿರ ಕೃತಕ ಬೀಗದ ಕೈ ಇರಬಹುದೇ ? 
ಗಳ ರೆಕ್ಕೆಗಳ ಬೀಸುವ ಶಬ್ದ , ಎಲ್ಲಿಯೋ ನನ್ನ ಸುತ್ತಲೆಲ್ಲ ಸೂಕ್ಷ್ಮವಾಗಿ ನೋಡಿದಾಗ, 
ಮೂಲೆಯೊಂದರಲ್ಲಿ ಗೂಬೆಯ ವಿಲಕ್ಷಣ ಸ್ವರ ಒಂದು ಕಡೆ ಗೋಡೆಯೊಳಗಿನ ಕಿಂಡಿಯಿಂದ ಕ್ಷೀಣ 
ಕೇಳಿಸುತ್ತಿತ್ತು . ಈ ಮೃತ್ಯುಭಂಡಾರ ಎಂಥ ಬೆಳಕಿನ ಛಾಯೆ ಒಳಸೂಸುತ್ತಿರುವುದು ಕಂಡಿತು . 
ವಿಕೃತ, ಭೀಷಣ ಪ್ರಾಣಿಗಳ ಬೀಡೆಂಬುದನ್ನು ಆ ಜಾಗವನ್ನು ಪರೀಕ್ಷಿಸಿದೆ . ಅಲ್ಲಿ ನಾಲ್ಕು ಕಲ್ಲು 
ನಾನಾಗ ಅರಿತುಕೊಂಡೆ. 

ಬಂಡೆಗಳ ಬದಲಾಗಿ , ಕೆಲವು ಮರದ ತೋಲೆಗ . 
ನನ್ನ ಶವ ಪೆಟ್ಟಿಗೆಯ ಮೇಲೆ ಬಾಗಿ ಇನ್ನು ಸಡಿಲಾಗಿ ಇರಿಸಲಾಗಿತ್ತು , ಕಟ್ಟಿಗೆಯ 
ನೋಡಿದೆ. ಅದರ ಮೇಲೆ ನನ್ನ ಹೆಸರು , ತುಂಡುಗಳನ್ನು ಸರಿಸಿದಾಗ, ದೊಡ್ಡದೊಂದು 
ಜನ್ಮದಿನ, ಮತ್ತು ಮರಣ ದಿನಾಂಕಗಳನ್ನು ಕಂಡಿ ಕಂಡಿತು. 
ಸ್ಪಷ್ಟವಾಗಿ ಬರೆಯಲಾಗಿತ್ತು . ನನ್ನ ಮರಣ ಕೂಡಲೆ ಆ ಕಿಂಡಿಯಿಂದ ಹೊರಗೆ ಹಾರಿದೆ. 
ದಿನ ನಿನ್ನೆಯೇ ಆಗಿದ್ದರೂ , ಇಷ್ಟರಲ್ಲಿ ಒಂದು ನಾನು ಹಸಿರು ಹುಲ್ಲಿನ ಮೇಲೆ, ನೀಲಾಕಾಶದ 
ಯುಗವನ್ನೇ ಕಳೆದಿರುವ ಕಟು ಅನುಭವ ನನಗೆ, ಕೆಳಗೆ , ತಂಪುಗಾಳಿಯನ್ನು ಹೀರುತ್ಯ , ಜೀವಿಸುವ 
ಅದರ ಪಕ್ಕದಲ್ಲಿಯೇ ಒಂದು ಅಸಾಧಾರಣ ಜಗತ್ತಿಗೆ ಮರಳಿದ್ದೆ ! ಸಂತೋಷದಿಂದ ಕೂಗಿ 
ಬಹುದೊಡ್ಡ ಶವ ಪೆಟ್ಟಿಗೆ, ಅದನ್ನು ದಿಟ್ಟಿಸಿ ಕೊಂಡೆ, ಹೌದು ಅಂತೂ ನಾನು ಬಿಡುಗಡೆ 
ನೋಡಿದೆ. ಅದರ ಮೇಲೆ ಯಾವ ಹೆಸರೂ ಯಾಗಿದ್ದೆ! 
ಇರಲಿಲ್ಲ . ಕೇವಲ ಕೆಂಪು ಖಡ್ಡದ ಒಂದು ಚಿಕ್ಕ 
ಚಿಹ್ನ ! ದಿಗಿಲಿನಿಂದ, ಅಲ್ಲೇ ಬಿದ್ದಿರುವ ಚೂಪು 
ಕಲ್ಲಿನ ಸಹಾಯದಿಂದ ನನ್ನ ಶಕ್ತಿಯನ್ನೆಲ್ಲ ಉಪ- ಶವಾಗಾರವನ್ನು ಮತ್ತೆ ಪ್ರವೇಶಿಸಿ, ಡಕಾ 
ಯೋಗಿಸಿ ಆ ವಿಲಕ್ಷಣ ಶವ ಪೆಟ್ಟಿಗೆಯ ಮುಚ್ಚಳ ಯಿತರ ಶವ ಪೆಟ್ಟಿಗೆಯಲ್ಲಿನ ಅಮೂಲ್ಯ ವಸ್ತು 
ವನ್ನು ಒಡೆದು ತೆಗೆದೆ . 

ಗಳನ್ನು ಪುನಃ ತುಂಬಿಟ್ಟು ; ಅದನ್ನು ಭದ್ರವಾದ 
ಒಳಗೆ ಕಂಡ ದೃಶ್ಯದಿಂದ ಬೆಪ್ಪನೆ ಬೆರಗಾಗಿ ಸ್ಥಾನದಲ್ಲಿರಿಸಿದೆ. ಬಳಿಕ ಕಿಂಡಿಯಿಂದ ಹೊರ 
ನಿಂತೆ. ಅದರಲ್ಲಿ ಅಡಗಿರುವ ಅಪರಿಮಿತ ಬಂದು, ಆ ಗುಪ್ತ ಪ್ರವೇಶ ದ್ವಾರವನ್ನು 
ಐಶ್ವರ್ಯದ ರಾಶಿಯನ್ನು ನೋಡಿ ದಿಗ್ರಮೆ- ಮೊದಲಿನಂತೆಯೇ ಸರಿಪಡಿಸಿದೆ. ಇನ್ನು ನಾನು 
ಗೊಂಡೆ, ಅಸಂಖ್ಯಾತ ರತ್ನಾಭರಣಗಳು , ತಿರುಗಿ ಊರು, ಮನೆಗೆ ಮರಳುವ ಬಗ್ಗೆ 
ಚಿನ್ನದ ನಾಣ್ಯ , ಅಮೂಲ್ಯ ವಜ್ರ - ಯೋಚಿಸಿದೆ . 
ವೆ ಡೂರ್ಯಗಳು ತುಂಬಿದ ಸುಮಾರು ಐವತ್ತು ನಾನು ಇನ್ನೂ ಅವೇ ಬಟ್ಟೆಗಳನ್ನು ಧರಿಸಿದ್ದೆ . 
ಚರ್ಮದ ಚೀಲಗಳು ; ಅನೇಕ ಬೆಳ್ಳಿ ಬಂಗಾರದ ನನ್ನ ಅಂತ್ಯಕ್ರಿಯೆ ತುಂಬಾ ಅವಸರದಿಂದ 
ಬೆಲೆಯುಳ್ಳ ವಸ್ತುಗಳು , ಎಲ್ಲದರ ತಳದಲ್ಲಿ ನಡೆದಿರಬೇಕು; ಏಕೆಂದರೆ ನನ್ನ ಜೇಬಿನಲ್ಲಿ ಹಣದ 


೧೨೦ 


ಕಸ್ತೂರಿ, ಮಾರ್ಚ್ ೧೯೮೬ 


ಪಾಕೀಟು ಬೀಗದ ಕೈ ಗೊಂಚಲು ಹಾಗೇ ಇದ್ದವು. ಯಲ್ಲಿ ಹೋದೆ. ಅಲ್ಲಿಯ ಚಿಕ್ಕ ಕನ್ನಡಿಯಲ್ಲಿ 
ಸಾಂಕ್ರಾಮಿಕ ರೋಗ ಸೋಂಕಿದ ಈ ಬಟ್ಟೆಗಳಲ್ಲಿ ನನ್ನ ಪ್ರತಿಬಿಂಬ ಕಂಡಾಗ, ಹೃದಯದಲ್ಲಿ ಅಲಗು 
ಮನೆಗೆ ಹೋಗಬಾರದೆಂದು ನಿರ್ಧರಿಸಿ ಬೇರೆ ನೆಟ್ಟಂತೆ ಭಾಸವಾಯಿತು. ನಾನು ನಿಜವಾಗಿಯೂ 
ಬಟ್ಟೆಗಳನ್ನು ಖರೀದಿಸಲು ನಿರ್ಧರಿಸಿದೆ. ವೃದ್ಧನಾಗಿದ್ದೆ ! ಇಪ್ಪತ್ತು ವರ್ಷ ಯಾತನೆ 

ನಿಧಾನವಾಗಿ ಊರಿನತ್ತ ನಡೆಯಹತ್ತಿದೆ. ಯನ್ನನುಭವಿಸಿದವನಂತೆ ನನ್ನ ವಿವರ್ಣ ವಾದ 
ಬಿಸಿಲು ಸುಡುವಂತಿತ್ತು . ಹಸಿವು ಬಾಯಾರಿಕೆ ಮುಖದಲ್ಲಿ ವ್ಯಥೆಯ ರೇಖೆಗಳು ಎದ್ದು ಕಾಣಿಸು 
ಯಿಂದ ನಿರ್ವಿಣ್ಣನಾಗಿದ್ದೆ . ಆದರೆ ನನ್ನ ತಿದ್ದವು. ಕುಳಿಬಿದ್ದ ಕಣ್ಣುಗಳಲ್ಲಿ ವಿಲಕ್ಷಣ 
ಹೃದಯದಲ್ಲಿನ ಆನಂದದಿಂದ ಈ ತಾಪತ್ರ , ಪ್ರೇತಕಳೆ, ಎಲ್ಲದಕ್ಕೂ ಮಿಗಿಲಾಗಿ , ತಲೆಗೂದಲು 
ಯಗಳನ್ನು ಲೆಕ್ಕಿಸಲಿಲ್ಲ. ದಾರಿಯಲ್ಲಿ ಎದುರಾದ ಸಂಪೂರ್ಣ ಶುಭ್ರವರ್ಣ! ನನ್ನನ್ನು ನಾನೇ 
ಅಪರಿಚಿತರು ನಾನು ಭೂತವೋ ಪ್ರೇತವೋ ಗುರುತಿಸದಾದೆ. 
ಎಂಬವಂತೆ ನನ್ನನ್ನು ಕೌತುಕದಿಂದ ನೋಡುತ್ತಿ - ಹಾಗಾದರೆ ಈ ಅವತಾರದಲ್ಲಿ ನೈನಾ ನನ್ನನ್ನು 
ರುವುದನ್ನು ಗಮನಿಸಿದೆ. 

ಗುರುತಿಸುವಳೇ ? ಎಂದು ಚಿಂತೆಗೀಡಾದೆ. ನನ್ನ 
ಕೊನೆಗೆ ಒಂದು ಸಣ್ಣ ಬೀದಿಯಲ್ಲಿರುವ ಚಿಕ್ಕ ಮಿತ್ರ ಗೈಡೋ ಸಹ ನಾನು ಯಾರೆಂದು ಸಂಶಯ 
ವಾಲಯವನ್ನು ಹೊಕ್ಕೆ. ಅದರ ವೃದ್ಧ ತಾಳಬಹುದು. ಈ ವಿಚಾರ ಬಂದೊಡನೆ ನನ್ನ 
ಮಾಲಿಕ , ನನಗೆ ಸರಿಹೋಗುವ ಉಡುಪನ್ನು ಕಣ್ಣಂಚಿನಲ್ಲಿ ನೀರೂರಿತು . ಆದರೆ ಮುಖಚರ್ಯೆ 
ಹುಡುಕುತ್ತಿದ್ದಂತೆ ಮಾತಿನಲ್ಲಿಯ ತೊಡಗಿದ್ದ. ಯಲ್ಲಿ ಬದಲಾವಣೆ ಆದರೇನು, ಅಂತರಾತ್ಮದ 
ಕಾಲರಾ ಪಿಡುಗಿನ ಹಾವಳಿಯನ್ನು ವಿವರಿಸುತ್ತ , ಪ್ರಾಮಾಣಿಕತೆಯೇ ಮುಖ್ಯ ಎಂಬ ವಿಚಾರ 
ಹಿಂದಿನ ದಿನವೇ ಶ್ರೀಮಂತ ಕೌಂಟ್ ಫೇಬಿಯೋ ದಿಂದ ಮನಸ್ಸಿನಲ್ಲಿ ಸಮಾಧಾನ ತಂದುಕೊಂಡೆ. 
ರೊಮಾನಿ ಅದಕ್ಕೆ ತುತ್ತಾದ ವಾರ್ತೆಯನ್ನು ಏನಾದರೂ , ಹಗಲು ಹೊತ್ತು ಬೆಳಕಿನಲ್ಲಿ 
ಸಹಜವಾಗಿ ತಿಳಿಸಿದ. 

ನನ್ನ ಮನೆಗೆ ಹೋಗುವುದು ಅನುಚಿತವೆಂದು 
“ ಈ ಕೌಂಟ್ ರೊಮಾನಿ ಎಂಬಾತನನ್ನು ನೀನು ತೀರ್ಮಾನಿಸಿದೆ. ಸೂರ್ಯಾಸ್ತದ ನಂತರ , 
ನೋಡಿದ್ದೆಯಾ? ಆತನ ವ್ಯಕ್ತಿತ್ವ ಹೇಗಿತ್ತು ? ಮುಂಗತ್ತಲೆಯಲ್ಲಿ, ಹಿಂದುಗಡೆಯ ಪ್ರವೇಶ 
ಕಪ್ಪು , ಕುಳ್ಳಗಾಗಿದ್ದನೋ , ಅಥವಾ ಬೆಳ್ಳಗೆ ದ್ವಾರದಿಂದ ಒಳಗೆ ಹೋಗಿ, ಮೊದಲು ಸೇವಕರಿಗೆ 
ಎತ್ತರ ನಿಲುವಿನವನೋ ? ” ನಾನು ಕೇಳಿದೆ. ನಾನು ಯಾರೆಂಬುದನ್ನು ಹೇಳಬೇಕು. ಅನಂತರ 

“ಓಹೋ ! ಎಷ್ಟೋ ಸಲ ನೋಡಿದ್ದೆ, ಬಹಳೇ ಗೈಡೋನಿಗೂ ಭೇಟಿಯಾಗಿ, ನಿಜವಾಗಿ ನಡದ 
ರೂಪವಂತನಾತ ” ಎಂದು ನನ್ನತ್ತ ನೋಡಿ, ದ್ದನ್ನು ವಿವರಿಸಿ ಹೇಳಿದರೆ , ಆತ ನೈನಾಳಿಗೆ ನನ್ನ 
“ನಿನ್ನಷ್ಟೇ ಎತ್ತರ. ಎಲ್ಲಾ ನಿನ್ನಂತೆಯೇ . ಆದರೆ ವಿಷಯ ಮನದಟ್ಟು ಮಾಡಿಕೊಡುವನು ಎಂದು 
ಆತ ತರುಣ; ಅವನ ಕಣ್ಣುಗಳಲ್ಲಿ ಯೌವನದ ಕೊಂಡೆ, 
ಕಾಂತಿ ಹೊರಹೊಮ್ಮುತ್ತಿತ್ತು . ನೀನೋ ಆ ದಿನ ಅತೀ ದೀರ್ಘವೆನಿಸಿತು . ಊರಲ್ಲೆಲ್ಲ 
ವೃದ್ದ ; ನಿನ್ನ ಕಣ್ಣುಗಳು ಕುಳಿಬಿದ್ದು , ಮುಖ- ಸುತ್ತಾಡುತ್ತ ಹೇಗೋ ಹೊತ್ತು ಕಳೆದೆ. ನಾನು 
ವೆಲ್ಲ ಬತ್ತಿ ಬಳಲಿ ಹೋಗಿದೆ. ಆತನ ತಲೆಗೂದಲು ಮರಣಹೊಂದಿದನೆಂದು ನಂಬಲಾಗಿದ್ದ ಜಾಗ 
ಕಲ್ಲಿದ್ದಲಿನಂತೆ ಕಪ್ಪು ; ನಿನ್ನ ಕೂದಲು ಮಾತ್ರ ವನ್ನು ನೋಡಬೇಕೆಂಬ ಲಹರಿಯಿಂದ ಆ ಚಿಕ್ಕ 
ಹಿಮದಂತೆ ಬೆಳ್ಳಗಿರುವುದು ” ಅಂದ. 

ಉಪಾಹಾರಗೃಹಕ್ಕೆ ಹೋಗಿ, ಅಲ್ಲಿಯೊಂದು 
- ಆತನ ಕೊನೆಯ ವಾಕ್ಯವನ್ನು ಕೇಳಿ ನನಗೆ ಬಾಕಿನ ಮೇಲೆ ಕುಳಿತುಕೊಂಡು ಕಾಫಿ, ತಿಂಡಿ 
ದಂಗು ಬಡಿದಂತಾಯಿತು. ನನ್ನ ರೂಪ ಇಷ್ಟು ತರಿಸಿದೆ. ಅದರ ಮಾಲಿಕನೂ ಮಾತುಗಾರ. 
ಬೇಗ ಪರಿವರ್ತನೆ ಹೊಂದಿರಬಹುದೇ ? 

ವಿಷಾದದಿಂದ ತಲೆ ಅಲ್ಲಾಡಿಸುತ್ತ , ಅವನೂ 
ಕಟ್ಟಕಡೆಗೆ ನನಗೆ ಸರಿಯಾಗುವ ಉಡುಪನ್ನು ಪಿಡುಗಿನ ವಿಷಯ ಪ್ರಸ್ತಾಪಿಸಿದ. 'ಓಹ್ ದೇವರೇ 
ಆರಿಸಿ , ಅದನ್ನು ಧರಿಸಲು ಒಳಗಿನ ಸಣ್ಣ ಕೋಣೆ ಎಂಥ ಶಾಪವಿದು! ಜನರು ನೊಣಗಳಂತೆ ಬಿದ್ದು 


ಪ್ರತೀಕಾರ 


೧೨೧ 


ಸಾಯುತ್ತಿದ್ದಾರೆ!... ನಿನ್ನೆಯೇ ... ಓಹ್ , ಮರಣದ ಮರುದಿನವೇ ಆಕೆ ಹೀಗೆಕಿಲಕಿಲ ನಗು 
ಎಷ್ಟು ಭಯಂಕರ! ” ಎಂದು ನಿಟ್ಟುಸಿರೆಳೆದ . ವುದರ ಅರ್ಥವೇನು? ನನ್ನ ಮರಣದಿಂದ ಬಹಳ 

“ ಯಾಕೆ ? ನಿನ್ನೆ ಏನಾಯಿತು? ” ಸಹಜವಾ- ದುಃಖವಾಗಿ ವೃತ್ತಿಭ್ರಮಣೆಯಾಗಿರಬಹುದೆ? 
ಗಿಯೆ ಕೇಳಿದೆ. 

ಅನಂತರ ಎರಡು ಆಕೃತಿಗಳು ಮೆಲ್ಲನೆ 
- “ಕೌಂಟ್ ರೊಮಾನಿಯ ಹೆಸರು ಕೇಳಿಲ್ಲವೇ ? ” ಸಮೀಪಿಸುತ್ತಿರುವದನ್ನು ಕಂಡೆ, ಅವರು ನನ್ನ 
ನಾನು ಕಣ್ಣು ತಗ್ಗಿಸಿ ತಲೆ ಅಲ್ಲಾಡಿಸಿದೆ. “ ಪಾಪ , ಪತ್ನಿ ಹಾಗೂ ಮಿತ್ರರೆನ್ನುವದು ತಿಳಿಯಲು 
ಆತ ನಿನ್ನೆ ತೀರಿಹೋದ, ಒಮ್ಮೆಲೆ ಕಾಲರಾ ತಡವಾಗಲಿಲ್ಲ. ಮರಗಳ ಮರೆಯಲ್ಲಿ ನಿಂತು 
ಬೇನೆಯಿಂದ ಬಾಧಿತನಾದವನನ್ನು ಒಬ್ಬ ಪಾದ್ರಿ ನೋಡಿದೆ, ಇಬ್ಬರೂ ಕೈ ಹಿಡಿದುಕೊಂಡು, 
ಇಲ್ಲಿಯೇ ಕರೆತಂದ. ನೀನು ಕುಳಿತ ಬಾಕಿನ ಒಬ್ಬರಿಗೊಬ್ಬರು ಅಂಟಿಕೊಂಡು, ನನ್ನ ಹತ್ತಿ 
ಮೇಲೆಯೇ , ಮಧ್ಯಾಹ್ನದೊಳಗೆ ಅಸುನೀಗಿದ . ರವೇ ಹಾಯು , ಅಲ್ಲಿಯೇ ತುಸು ತಡೆದು 
ಸಂಜೆಯಾಗುವದರೊಳಗೆ ಅಂತ್ಯಕ್ರಿಯೆಯೂ ನಿಂತರು . ಅವರ ಪ್ರತಿಯೊಂದು ಮಾತು , 
ಮುಗಿದುಹೋಯಿತು. ಮತ್ತೆ , ಈ ಬೆಳಿಗ್ಗೆ , ಸಂಜ್ಞೆ , ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು , 
ಪಾಪ, ಆ ಪಾದ್ರಿಯೂ ತೀರಿಕೊಂಡನಂತೆ! ” “ಪ್ರಿಯ ಗೈಡೊ , ಫೇಬಿಯೋ ಬದುಕಿದ್ದರೆ 

ನಾನು ತಿನ್ನುತ್ತಿದ್ದ ಉಪಾಹಾರ ಗಂಟಲಲ್ಲಿ ನಮ್ಮ ಗತಿ ಏನಿತ್ತೋ ! ” ಎಂದು ಆಕೆ ಆತನ 
ಸಿಕ್ಕು ಶಾಸಕಟ್ಟಿದಂತಾಯಿತು. ತಟ್ಟೆಯನ್ನು ಭುಜದ ಮೇಲೆ ತಲೆಯಿರಿಸಿ ನಿಟ್ಟುಸಿರೆಳೆದಳು , 
ಸುಮ್ಮನೆ ಸರಿಸಿಬಿಟ್ಟು , ಅಲ್ಲಿಂದ ಎದ್ದು ಹೋದೆ. ಗೈಡೋ ನಿರ್ದಾಕ್ಷಿಣ್ಯವಾಗಿ ನಗುತ್ತ , “ ಓಹ್ , 

ಪ್ರಿಯೆ, ಆ ಹೆಡ್ಡನಿಗೆ ನಮ್ಮ ಪ್ರೇಮದ 
ದಿನವಿಡೀ ನಾನು ನಿರೀಕ್ಷಿಸುತ್ತಿದ್ದ ಸಂಜೆ ಸುಳಿವೂ ಎಳ್ಳಷ್ಟು ಸಿಗುತ್ತಿರಲಿಲ್ಲ. ನಾವೆಷ್ಟು 
ಕೊನೆಗೂ ಬಂದಿತು . ಸೂರ್ಯಾಸ್ತವಾದೊಡನೆ , ಚುರಕಾಗಿದ್ದೆವುಗೊತ್ತೋ ? ” ಅಂದ. 
ರೊಮಾನಿ ಭವನಕ್ಕೆ ಆ ಚಿರಪರಿಚಿತ ದಿನ್ನೆಯ “ ಆತ ಸತ್ತು ಹೋದದ್ದು ಒಳ್ಳೆಯದೇ 
ದಾರಿ ಹಿಡಿದೆ. ನಾನು ಮನೆಗೆ ಮರಳುತ್ತಿರುವೆ- ಆಯಿತು, ಆದರೂ , ಗೈಡೋ , ಜನರು ಆಡಿಕೊ 
ನೆಂಬ ರೋಮಾಂಚಕ ಕಲ್ಪನೆಯಿಂದ ದೇಹ ಕೃದಂತೆ ನಾವಿನ್ನು ಜಾಗರೂಕರಾಗಿರಬೇಕು. ” 
ದಲ್ಲೆಲ್ಲ ವಿದ್ಯುತ್ಸಂಚಾರವನ್ನೇ ಅನುಭವಿಸಿದೆ. ಆಕೆ ಮುಂದುವರಿದಳು , 
ಮುಂದಿನ ಮಹಾದ್ವಾರದ ಬದಲು , ಪಕ್ಕದ- ಗೈಡೋ ಬಾಗಿ ಅವಳನ್ನು ಚುಂಬಿಸಿದ. “ ಇಲ್ಲ 
ಲ್ಲಿರುವ ಚಿಕ್ಕ ಗೇಟಿನತ್ತ ತಿರುಗಿದೆ. ಅಲ್ಲಿ ಪ್ರಿಯೆ , ಆತ ಬದುಕಿದ್ದರೇನೇ ನಮ್ಮ ಪ್ರೇಮಕ್ಕೆ 
ರುವ ಕಿತ್ತಳೆ ಹಣ್ಣಿನ ತೋಟ, ಪೈನ್ ಒಳ್ಳೆ ಮರೆಯಾಗುತ್ತಿತ್ತು !” 
ಮರಗಳ ಸಾಲು ಪಂಕ್ತಿಯ ಮಾರ್ಗದಿಂದ ಗಾಳಿಯಿಂದ ಮರದ ಟೊಂಗೆಗಳಲ್ಲಿ ಸರಸರ 
ಬಂಗಲೆಯ ಹಿಂದುಗಡೆ ಮುಟ್ಟಬಹುದಿತ್ತು . ಶಬ್ದವಾಯಿತು. ಅವಳು ಗಾಬರಿಯಿಂದ 
ಅಲ್ಲೆಲ್ಲ ನಿಃಶಬ್ದ , ನಯವಾದ ಪುಷ್ಪ ಪರಿ ಸುತ್ತಲೂ ನೋಡಿ, “ ಏನೆಂದರೂ ಆತ ನಿನ್ನೆಯ 
ಮಳ ಹರಡಿತ್ತು . ನಾನು ವೇಗದಿಂದಲೆ ಹೆಜ್ಜೆ ತೀರಿ ಹೋದವನು , ಪಿಶಾಚಿಯಾಗಿರಬಾರದು 
ಹಾಕಿದೆ. ನೈನಾಳನ್ನು ಬೇಗನೆ ನನ್ನ ಬಾಹು ಮತ್ತೆ , ” ಎಂದು ಬೆದರಿದಂತೆ ನುಡಿದಳು , 
ಬಂಧನದಲ್ಲಿ ಸೆರೆ ಹಿಡಿಯುವ ಬಯಕೆ, ಮಿತ್ರ “ನೀನು ಫೇಬಿಯೋ ಏತಕ್ಕಾಗಿ ಮದುವೆ 
ಗೈಡೋನ ಕೈ ಕುಲುಕುವ ಆತುರ , ಮುದ್ದು ಯಾದೆ? ” ಗೈಡೋ ನಗುತ್ತ ಕೇಳಿದ. 
ಸ್ಟೇಲ್ಲಾಳ ಮುಖಕ್ಕೆ ಮುತ್ತಿಡುವ ಹಂಬಲ , ಏಕೆಂದರೆ ಆತ ಶ್ರೀಮಂತ, ಕೀರ್ತಿವಂತ , 

ಹಠಾತ್ತನೆ ನನಗೆ ನಗುವಿನ ಶಬ್ದ ಕಿವಿಗೆ ಮೇಲ್ಕರದವನು . ನಾನು ಬಡತನಕ್ಕೆ ಬೇಸತ್ತಿದ್ದೆ . 
ಬಿದು , ನನ್ನ ಶೀಘ್ರ ಮುನ್ನಡೆಯಲ್ಲಿ ತಡೆ ಮೇಲಾಗಿ ಆತ ನನ್ನನ್ನು ತುಂಬಾ ಪ್ರೇಮಿಸು 
ಯುಂಟಾಯಿತು. ಆ ನೆಮ್ಮದಿಯ ನಗೆ ನಿಸ್ಸಂ- ತ್ತಿದ್ದ . ” 
ದೇಹವಾಗಿ ನನ್ನ ಪತ್ನಿಯದೇ ! ಹಾಗಾದರೆ ನನ್ನ “ನೀನು ಅವನನ್ನು ಪ್ರೇಮಿಸಲಿಲ್ಲವೇ ? ” 
355 - 16 


೧೨೨ 


ಕಸ್ತೂರಿ, ಮಾರ್ಚ್ ೧೯೮೬ 


“ ಮೊದಲು ಒಂದೆರಡು ವಾರವಷ್ಟೇ , ಗಾಢವಾದ ನಿದ್ರೆಯಲ್ಲಿ ಕಳೆದೆ. 
ಗೈಡೋ , ನಾನು ಯಾವಾಗಲೂ ನಿನ್ನನ್ನೇ ಮರುದಿನ ಬೆಳಿಗ್ಗೆ ನಸುಕಿನಲ್ಲಿಯೇ ಎದ್ದು 
ಪ್ರೇಮಿಸುವೆನೆಂದು ಎಷ್ಟೋ ಸಲ ಹೇಳಿಲ್ಲವೇ ? ” ಮತ್ತೆ ಶವಾಗಾರಕ್ಕೆ ಹೋದೆ, ಗುಪ್ತ ಮಾರ್ಗ 
- ಗೈಡೋ ಅವಳನ್ನು ಗಾಢವಾಗಿ ಆಲಿಂಗಿಸಿ ದಿಂದ ಪ್ರವೇಶಿಸಿ , ಸಂಪತ್ತಿನ ಶವ ಪೆಟ್ಟಿಗೆಯಿಂದ 
ಮುಖವನ್ನೆಲ್ಲ ಮೋಹದಿಂದ ಚುಂಬಿಸಿದ . ನಗದು ಹಣವೆಲ್ಲ ತೆಗೆದುಕೊಂಡು ನನ್ನ ಬಟ್ಟೆಗಳ 
“ ನೈನಾ, ನಾನು ನಿನ್ನ ನೋಡಿದಾಗಿನಿಂದ ಒಳತಡೆಯಲ್ಲಿ ಅಡಗಿಸಿಟ್ಟುಕೊಂಡೆ . ಬಳಿಕ ಪೆಟ್ಟಿಗೆ 
ಪ್ರೇಮಾಂಧನಾಗಿದ್ದೇನೆ. ಈಗ ನೀನು ಯನ್ನು ಸರಿಯಾಗಿ ಮುಚ್ಚಿ , ಹೊರಗೆ ಬಂದು , 
ನನ್ನವಳೇ ...” ಅವರು ಮೆಲ್ಲನೆ ಮುಂದೆ ಜಾಗರೂಕತೆಯಿಂದ ರಹಸ್ಯ ದ್ವಾರವನ್ನು ಮತ್ತೆ 
ಸಾಗುತ್ಯ , ಬೇಗನೆ ಮರೆಯಾದರು . 

ಮೊದಲಿನಂತೆಯೇ ಜೋಡಿಸಿಟ್ಟೆ , ಅನಂತರ 
ನಾನು ಅಡಗಿಕೊಂಡ ಜಾಗದಿಂದ ಹೊರ ಬಂದರದತ್ತ ತೆರಳಿದೆ . ಕೆಲವು ದಿನ ನೇಪಲ್ಸ್ 
ಬಿದ್ದು , ಅವರು ನಿಂತ ಜಾಗದಲ್ಲಿಯೇ ಹೋಗಿ ಬಿಟ್ಟು ಹೋಗಬೇಕೆಂದು ಯೋಜಿಸಿದೆ. 
ನಿಂತೆ , ತಲೆ ತಿರುಗುತ್ತಿತ್ತು . ಕಾಲ ಕೆಳಗಿನ ನೆಲ ಬಂದರದಲ್ಲಿ ಪಾಲೆರ್ಮೊ ಎಂಬ ಪಟ್ಟಣಕ್ಕೆ 
ಕುಸಿಯುತ್ತಿರುವಂತೆನಿಸಿತು. ನಾನು ನಿಜವಾ ಹೊರಡುವ ಹಡಗವೊಂದು ಪ್ರಯಾಣಕ್ಕೆ 
ಗಿಯೂ ಜೀವಂತವಿರುವೆನೆ ಅಥವಾ ಪಿಶಾಚಿಯಾ ಸಿದ್ಧವಾಗಿತ್ತು , ಅದನ್ನೇರಿ ಮಾರನೆಯ ದಿನ 
ಗಿದ್ದೇನೆ ಎಂದು ಸಂದೇಹಪಟ್ಟೆ , 

ಸಾಯಂಕಾಲ ಪಾಲೆರ್ಮೊ ತಲಪಿದೆ. 
- ಇನ್ನು ಮುಂದೇನು? ಎಂಬ ಪ್ರಶ್ನೆ ನನ್ನ ಆ ಪಟ್ಟಣದಲ್ಲಿ ಇಳಿದೊಡನೆ, ಮೊಟ್ಟ 
ಮನಸ್ಸನ್ನು ಬಾಧಿಸತೊಡಗಿತು . ನನ್ನ ಬಿಡುಗಡೆ, ಮೊದಲು ಶ್ರೀಮಂತ ಗೃಹಸ್ಥನಿಗೆ ಒಪ್ಪುವಂಥ 
ಬಾಳು, ಏತಕ್ಕಾಗಿ? ಅದರಿಂದ ದೊರೆಯುವ ಬಟ್ಟೆಗಳನ್ನು ಖರೀದಿಸಿ, ಧರಿಸಿದೆ . ಬಳಿಕ ಊರಿನ 
ಪ್ರಯೋಜನವಾದರೂ ಏನು ? ಇನ್ನು ನನಗಿರು ಪ್ರಸಿದ್ದ ಹೋಟೆಲೊಂದರಲ್ಲಿ ಉತ್ತಮ ಕೋಣೆ 
ವುದು ಒಂದೇ ಒಂದು ದಾರಿ, ಒಂದೇ ಒಂದು ಯೊಂದನ್ನು ಬಾಡಿಗೆಗೆ ಪಡೆದುಕೊಂಡೆ, ಅಲ್ಲಿ ನನ್ನ 
ಗುರಿ , ಪ್ರತೀಕಾರ , 

ಹೆಸರು ಕೌಂಟ್ ಸೆರಾರ್ ಓಲಿವಾ ಎಂದು 
ಆ ಬಗ್ಗೆ ಆಳವಾಗಿ ವಿಚಾರಿಸತೊಡಗಿದೆ. ನನ್ನ ನಮೂದಿಸಿದೆ . ಪಾಲೆರ್ಮೊದಲ್ಲಿಯ ಪ್ರಖ್ಯಾತ 
ಪ್ರತೀಕಾರ ಸಭ್ಯವಾದರೂ ನಿಷ್ಟುರವಾಗಿ ನಿಷ್ಕ ಬ್ಯಾಂಕೊಂದನ್ನು ಹುಡುಕಿಕೊಂಡು , ಕಲ್ಪಿತ 
ರುಣೆಯಿಂದ ಸಾಧಿಸಬೇಕು. ನಾನು ಯೋಚಿಸು ಹೆಸರಿನಲ್ಲಿ ಹಣವನ್ನೆಲ್ಲ ಠೇವಣಿಯಾಗಿಟ್ಟೆ . 
ತಿದ್ದಂತೆ, ತಲೆಯಲ್ಲಿಯೊಂದು ಸೇಡಿನ ನಾನೊಬ್ಬ ವೃದ್ಧ , ಸಹಸ್ಯ ; ಒಂದು ವರ್ಷ 
ಭಯಂಕರ ಯೋಜನೆ ರೂಪುಗೊಳ್ಳಹತ್ತಿತು. ದೇಶಪರ್ಯಟನ ಮಾಡಿ , ಅಪಾರ ಸಂಪತ್ತು 
ಕೂಡಲೆ ನನ್ನ ಮನಸ್ಸು ಸ್ತಿಮಿತಕ್ಕೆ ಬಂದು, ಸಂಗ್ರಹಿಸಿ ಸ್ವದೇಶಕ್ಕೆ ಹಿಂದಿರುಗಿರುವೆನೆಂದು 
ಉಸಿರಾಟ ಹಗುರವಾಯಿತು. ಶಾಂತ ಸ್ವಸ್ಥ ಚಿತ್ಯ ಜನರಿಗೆ ಪರಿಚಯಿಸಿಕೊಂಡೆ. 
ದಿಂದ ನನ್ನ ಸೇಡನ್ನು ಸಾವಕಾಶವಾಗಿ ತೀರಿಸಿ. ಇನ್ನು ನನ್ನ ರೂಪ ಮರೆಸಿಕೊಂಡಿರುವುದು 
ಕೊಳ್ಳುವುದೆಂದು ನಿಶ್ಚಯಿಸಿದೆ . ಸೇಡು ತೀರಿಸಿ ಮುಂದಿನ ಹಂಚಿಕೆಯಾಗಿತ್ತು . ನನ್ನ ಮುಖ 
ಕೊಳ್ಳಲು ಅವಸರಪಡಬಾರದು. ಕೊಧದ ಸ್ವರೂಪವಂತೂ ಸಂಪೂರ್ಣವಾಗಿ ಪರಿವರ್ತನೆ 
ಕುಲುಮೆಯಲ್ಲಿ ಬೆಂದು ಹಣ್ಣಾದ ಪ್ರತೀಕಾರದ ಹೊಂದಿತ್ತು , ಇನ್ನು ನನ್ನ ಹಾವ ಭಾವ ನೀತಿ 
ಲ್ಲಿಯೇ ಸ್ವಾರಸ್ಯ , ಅದಕ್ಕೇ ಮಾಗಿದ ಹಣ್ಣಿನ ನಡತೆಗಳೆಲ್ಲಾ ಫೇಬಿಯೋ ರೊಮಾನಿಯ ವ್ಯಕ್ತಿ 
ರುಚಿ, ಅಪಕ್ವವಾಗಿದ್ದರೆ ಕಾಯಿಯಂತೆ ಹುಳಿ ತ್ವಕ್ಕೆ ಎಳ್ಳಷ್ಟೂ ಹೋಲಿಕೆಯಿರದ ಹಾಗೆ ವರ್ತಿಸ 
ಸ್ವಾದ. 

ಬೇಕಾಗಿತ್ತು . ನನ್ನ ಕಣ್ಣುಗಳಲ್ಲಿಯ ವಿಶಿಷ್ಟ 
ಬಂದ ದಾರಿಯನ್ನು ನಡೆದು ಹೋದೆ. ಕಾಂತಿಯನ್ನು ಮರೆಮಾಡಲು ದೃಷ್ಟಿದೋಷದ 
ಊರಲ್ಲಿಯೊಂದು ವಸತಿಗೃಹಕ್ಕೆ ಹೋಗಿಕೋಣೆ ನೆಪದಿಂದ ಸದಾಕಾಲ ಕಪ್ಪು ಕನ್ನಡಕ ಧರಿಸಹತ್ತಿದೆ. 
ಯನ್ನು ಬಾಡಿಗೆ ಪಡೆದು ರಾತ್ರಿಯೆಲ್ಲವನ್ನೂ ತಲೆಗೂದಲಿನಂತೆ ಶುಭ್ರವರ್ಣ ತಾಳಿರುವ ಗಡ 


ಪ್ರತೀಕಾರ 


೧೨೩ 


ಮೀಸೆ ಬೆಳೆಸಿದೆ. ನಾನು ಸುಮಾರು ಐವತ್ತು ಕುರ್ಚಿಯಲ್ಲಿಯೇ ಕುಳಿತಿದ್ದ . ಗೈಡೋ ಫೆರಾರಿ, 
ಐವತ್ತೈದರ ಮಧ್ಯವಯಸ್ಕನಂತೆ ಕಾಣಿಸತೊಡ- ಅವನ ಹತ್ತಿರವೇ ಇದ್ದ ಟೇಬಲ್ಲಿಗೆ ಹೋಗಿ 
ಗಿದೆ. 

ನಾನೂ ಕುಳಿತೆ. ನನ್ನತ್ತ ಒಮ್ಮೆ ದೃಷ್ಟಿ 
ನನ್ನ ಧ್ವನಿಯನ್ನು ಬದಲಾಯಿಸುವುದೂ ಹಾಯಿಸಿ ತಿರುಗಿ ಓದುವದರಲ್ಲಿ ತಲ್ಲೀನನಾದ . 
ಮುಖ್ಯವಾಗಿತ್ತು . ನನ್ನ ಸ್ವಾಭಾವಿಕ ಸ್ವರ ಕೌಂಟ್ ರೊಮಾನಿಯ ಬಂಗಲೆಗೆ ಹೋಗುವ 
ಸೌಮ್ಯವೂ ಸ್ಪಷ್ಟವೂ ಆಗಿತ್ತು . ಈಗ ನಾನು ದಾರಿ ಗೊತ್ತಿರುವದೋ ಹೇಗೆ ಎಂದು ನನಗೆ 
ಒರಟಾಗಿ, ಕರ್ಕಶ ಧ್ವನಿಯಿಂದ ಮಾತನಾಡು- ಕಾಫೀ ತಂದು ಕೊಟ್ಟ ಪರಿಚಾರಕನನ್ನು , 
ವುದನ್ನು ರೂಢಿಸಿಕೊಂಡೆ , ಸಂಭಾಷಣೆಯ ವಿಚಾರಿಸಿದಾಗ ಆತ “ ಇಲ್ಲ ಸ್ವಾಮಿ , ಅವರು 
ಸಮಯದಲ್ಲಿ ಜಾಗರೂಕತೆಯಿಂದ ಯಾವ ಕೈ ತೀರಿಹೋಗಿದ್ದಾರೆ” ಆತ ವಿಷಾದದಿಂದ ಹೇಳಿದ. 
ಸಂಜ್ಞೆಗಳಿಲ್ಲದೆ ಮಾತನಾಡುವುದಕ್ಕೆ ಪ್ರಯತ್ನಿ “ ಅಯ್ಯೋ ಪಾಪ , ನಾನು ಆತನ ತಂದೆಯ 
ಸಿದೆ. 

- ಆಪ್ತಮಿತ್ರ , ಆತನ ಬಂಧು ಬಳಗ ಇನ್ಯಾರಾದರೂ 
“ ಅನೇಕ ವರ್ಷಗಳವರೆಗೆ ಸಿಸಿಲಿಯಿಂದ ವಲಸೆ ಇರುವರೇ ? ಆತನ ವಿವಾಹವಾಗಿತ್ತೇ ? ” ಎಂದು 
ಹೋದ ಕೌಂಟ್ ಸೆರುಾರ್‌ ಓಲಿವಾ, ಅಪಾರ ಏನೂ ಅರಿಯದವನಂತೆ ಕೇಳಿದೆ . 
ಐಶ್ವರ್ಯ ಗಳಿಸಿ ಸ್ವದೇಶಕ್ಕೆ ಹಿಂದಿರುಗಿದ್ದಾರೆ. ಫೆರಾರಿ ನನ್ನತ್ತ ತಿರುಗಿ ನೋಡಿ ಎದ್ದು 
ಸದ್ಯ ನೇಪಿನಲ್ಲಿ ನೆಲೆಸುವ ಸಂಕಲ್ಪದಿಂದ ನನ್ನ ಟೇಬಲ್ ಹತ್ತಿರ ಬಂದ. “ನೀವುಕೇಳುತ್ತಿ 
ಬಹುಬೇಗ ಇಲ್ಲಿ ಬಂದು ಸೇರುವವರಿದ್ದಾರೆ,' ರುವ ಯುವಕ ಕೌಂಟ್ ರೊಮಾನಿಯ ಪರಿ 
ಎಂದು ನೇಪಲ್ಲಿನ ಪ್ರಮುಖ ವೃತ್ತ ಚಯ ನನಗೆ ಸಾಕಷ್ಟಿತ್ತು . ಆತನ ಬಗ್ಗೆ ನಿಮಗೇ 
ಪತ್ರಿಕೆಯಲ್ಲಿ ಸುದ್ದಿಯನ್ನು ಪ್ರಕಟಿಸಿದೆ . ನಾದರೂ ಮಾಹಿತಿ ಬೇಕೆ? ” ಎಂದು ಕೇಳಿದ . 
- ಪಾಲೆರ್ಮೊದಲ್ಲಿ ನನ್ನ ವಾಸ್ತವ್ಯದ ಕೊನೆಯ ನನ್ನ ವಿಜಿಟಿಂಗ್ ಕಾರ್ಡ್ ಅವನ ಕೈಯಲ್ಲಿತ್ತೆ . 
ದಿನ ನನ್ನ ಹೋಟೆಲಿನಕೋಣೆಯಲ್ಲಿ ವಿಶ್ರಮಿಸು - “ ತಾವು... ಕೌಂಟ್ ಸೆರುವಾರ್ ಓಲಿವಾ! ” 
ತಿದ್ದಾಗ, ಹೊರಗೆ ಬೀದಿಯಲ್ಲಿ ಗಲಾಟೆ ಆಶ್ಚರ್ಯದಿಂದ ಉದ್ಧರಿಸಿದ, ನಿಮ್ಮ 
ಯಾಗುತ್ತಿರುವುದನ್ನು ಕೇಳಿ, ಏನು ಸಮಾಚಾರ ಭೇಟಿಯಾದದ್ದು ನನ್ನ ಅದೃಷ್ಟವೇ ಎಂದು 
ವೆಂದು ಸೇವಕನನ್ನು ಕೇಳಿದೆ. ಕುಪ್ರಸಿದ್ದ ದರೋಡೆ ನಗುತ್ತ ನನ್ನ ಕೈ ಕುಲುಕಿದ , ಆ ಸ್ಪರ್ಶದಿಂದ 
ಗಾರ ಕಾರ್ಮೆಲೋ ನರಿ ಪೋಲೀಸರ ವಶವಾ- ನನ್ನ ಹೃದಯದಲ್ಲಿ ನಡುಕವುಂಟಾಯಿತು. 
ಗಿದ್ದು ಆತನಿಗೆ ಕೈಬೇಡಿ ತೊಡಿಸಿ ಸೆರೆಮನೆಯತ್ತ “ ನನ್ನ ಹೆಸರು ಗೈಡೋ ಫೆರಾರಿ, ಒಬ್ಬ ಬಡ 
ಕರೆದೊಯುತ್ತಿರುವರೆಂದು ಆತ ಹೇಳಿದ, ಆ ಕಲಾಕಾಗ, ” ಎಂದು ತನ್ನನ್ನು ತಾನೆ ಪರಿಚಯಿಸಿ 
ತಂಡದ ಉಳಿದೆಲ್ಲರೂ ಸಿಕ್ಕಿ ಬಿದ್ದು ಕಾರ್ಮೆಲೋ ಕೊಂಡ, “ ಈ ತರುಣ ರೊಮಾನಿಯ ಮರಣ 
ನೆರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆಯೆಂದೂ ಅಷ್ಟು ಆಕಸ್ಮಿಕವಾಯಿತೆ? ” ಮತ್ತೆ ಕೇಳಿದೆ . 
ಕೇಳಿ ನಿಟ್ಟುಸಿರು ಬಿಟ್ಟೆ . ಈಗ ರೊಮಾನಿ “ ಹೌದು, ಅತಿ ಆಕಸ್ಮಿಕ. ಅವನ ಅಂತ್ಯ 
ಶವಾಗಾರದಲ್ಲಿ ಬಚ್ಚಿಟ್ಟ ನಿಧಿಯು ಸಂಪೂರ್ಣ ಸಂಸ್ಕಾರಕ್ಕೆ ನಾನೂ ಹಾಜರಿದ್ದೆ.” ಎಂದು ನನ್ನ 
ನನ್ನದಾಗಿತ್ತು , 

ಮರಣದ ಕಥೆ ವಿವರಿಸಿದ, 

- “ ಅವನ ಅಂತ್ಯಕ್ರಿಯೆಗೆ ಹೋಗಿದೆಯಾ? 
ಶರದ್ ಋತುವಿನ ಆರಂಭದಲ್ಲಿ ಒಂದು ದಿನ ನಿನಗೆ ಪಿಡುಗಿನ ಸೋಂಕಿನ ಭಯವಿರಲಿಲ್ಲವೇ ? ” 
ಮುಂಜಾನೆ ನಾನು ನೇಪಿಗೆ ಮರಳಿಬಂದು “ ನನಗೆ ಯಾವ ರೋಗ, ಪಿಡುಗು , ಸೋಂಕಿನ 
ಪಟ್ಟಣದ ಶ್ರೇಷ್ಠ ಹೋಟೆಲಿನಲ್ಲಿ ಇಳಿದುಕೊಂಡೆ. ಭಯವಿಲ್ಲ ” ಎಂದು ನಕ್ಕ . ಒಮ್ಮೆಲೆ ಆತನ 
ಅದೇ ಸಂಜೆ ನಮ್ಮ ಚಿರಪರಿಚಿತ ಉಪಾಹಾರ ಮುಖ ಗಂಭೀರವಾಗಿ , “ನೋಡಿ, ವಿಷಯ 
ಗ್ರಹಕ್ಕೆ ಭೇಟಿಕೊಟ್ಟೆ. ನನ್ನ ಎಣಿಕೆ ತಪ್ಪಾಗಿರಲಿಲ್ಲ. ಹೀಗಿದೆ; ನಾನು ಹುಟ್ಟಿದಾಗಲೆ ನನ್ನ ಬಗ್ಗೆ 
ವತ ಪತ್ರಿಕೆಯನ್ನು ಓದುತ್ತ , ತನ್ನ ವಾಡಿಕೆಯ ಒಂದು ವಿಚಿತ್ರ ಭವಿಷ್ಯ ನುಡಿಯಲಾಗಿತ್ತು ; 


೧೨೪ 


ಕಸ್ತೂರಿ, ಮಾರ್ಚ್ ೧೯೮೫ 


ಅದೇನೆಂದರೆ , ನನ್ನೊಬ್ಬ ಪ್ರಿಯ ಮಿತ್ರನ “ ನನಗೆ ಸ್ತ್ರೀ ಸಹವಾಸ ರುಚಿಸುವದಿಲ್ಲ. 
ಕೈಯಿಂದಲೆ ನನಗೆ ಮರಣ , ಎಂದು. ಆದರೀಗ ಆದರೆ ನೀನು ಅವಳಿಗೆ ನನ್ನದೊಂದು ಸಂದೇಶ 
ಆ ಮಾತು ಹಾಸ್ಯಾಸ್ಪದವೆನಿಸುತ್ತದೆ; ಏಕೆಂದರೆ ತಿಳಿಸಬಹುದು. ನನ್ನ ಹತ್ತಿರವಿರುವ ಕೆಲವು 
ನನಗಿದ್ದ ಅಂಥ ಏಕಮೇವ ಆಪ್ತಮಿತ್ರನೆಂದರೆ, ಅಮೌಲ್ಯ ರತ್ನಾಭರಣಗಳನ್ನು ನನ್ನ ಹಳೆಯ 
ಫೇಬಿಯೋ ರೊಮಾನಿ, ಆತ ಸತ್ತು ಶವಾಗಾರ ಸ್ನೇಹಿತನ ಪುತ್ರನಿಗಾಗಿ ಉಡುಗೊರೆಯೆಂದು 
ದಲ್ಲಿ ಬಿದ್ದುಕೊಂಡಿದ್ದಾನೆ” ಎಂದ. 

ಮೀಸಲಿಟ್ಟಿದ್ದೇನೆ. ಅವಳು ಇಷ್ಟಪಟ್ಟರೆ, 
ನಾನು ತಲೆಯೆತ್ತಿ ನನ್ನ ಕಪ್ಪು ಕನ್ನಡಕಗಳ ಅದನ್ನೇ ಅವಳಿಗೆ ಅರ್ಪಿಸುವೆ. ” 
ಮರೆಯಿಂದ ಆತನ ಮುಖವನ್ನೇ ದಿಟ್ಟಿಸಿ “ ಇಂಥ ಸಂದೇಶ ಮುಟ್ಟಿಸಲು ನನಗೆ ಬಲು, 
ನೋಡಿದೆ. ತುಸು ಹೊತ್ತಾದ ಮೇಲೆ, “ ನಿನ್ನ ಸಂತೋಷ, ಯಾವ ಸುಂದರ ಸ್ತ್ರೀ ರತ್ನಾ 
ಮಿತ್ರನನ್ನು ನೀನು ಪ್ರೀತಿಸುತ್ತಿದ್ದೆಯಾ? ” ಭರಣಗಳನ್ನು ಬಯಸುವದಿಲ್ಲ ? ” 
ಎಂದು ಕೇಳಿದೆ. 

ಮಾರನೆಯ ದಿನ ಮುಂಜಾನೆಯೇ ಫೆರಾರಿ 
“ ಹೌದು; ಆದರೆ ಅವನ ವಿವಾಹವಾಗುವ ಮತ್ತೆ ನನ್ನ ಭೇಟಿಗೆ ಬಂದು , ಆಕೆ ನನ್ನ ಉಡು 
ವರೆಗಷ್ಟೇ . ” 

ಗೊರೆ ಸ್ವೀಕರಿಸುವಳೆಂದು ಹೇಳಿದ. ಆದರೆ 
“ ಅಂದರೆ ಆತನ ಪತ್ನಿ ನಿಮ್ಮ ಮೈತ್ರಿಯಲ್ಲಿ ನಾನು ತನ್ನ ಮನೆಗೊಮ್ಮೆ ಸಂದರ್ಶನ ನೀಡ 
ಅಡ್ಡ ಬಂದಿರಬಹುದು. ” 

ಬೇಕೆಂದು ಆಗ್ರಹಪೂರ್ವಕವಾಗಿ ಆಕೆ ಆಮಂತ್ರಿ 
“ ಹೌದು” ಗೋಣು ಹಾಕಿದ . . 

ಸಿದ್ದಾಳೆಂದು ನುಡಿದ. ಸದ್ಯಕ್ಕೆ ಅದನ್ನು ನಿರಾ 
“ರೊಮಾನಿಯ ಹೆಂಡತಿ ಹೇಗಿದ್ದಾಳೆ? ” ಕರಿಸಿ , ಮುಂದೆ ಯಾವಾಗಲಾದರೂ ಅವಳ 
“ ಅತೀವ ಸುಂದರಿ. ಫೇಬಿಯೋ ನಿಜಕ್ಕೂ ಭೇಟಿಯಾಗುವೆನೆಂದು ಹೇಳಿ, ಅವನಿಗೆ ಒಡವೆ 
ಅವಳ ಯೋಗ್ಯತೆಗೆ ಅರ್ಹನಲ್ಲವೆಂದೇ ಹೇಳಬೇಕು. ಗಳ ಪೆಟ್ಟಿಗೆ ಒಪ್ಪಿಸಿದೆ. 
"ಹೀಗೇನು ? ' ಆದರೆ ಆತ ಒಳ್ಳೆ ಗುಣವಂತ , ಅದೇ ಮಧ್ಯಾಹ್ನ ಆತನ ಚಿತ್ರಾಗಾರಕ್ಕೆ 
ಉದಾರ ಸ್ವಭಾವದವನೆಂದು ಕೇಳಿದ್ದೆ . ” ಬರಲು ಫೆರಾರಿ ನನಗೆ ಒತ್ತಾಯ ಮಾಡಿದ್ದ 

“ ನಿಜ; ಆತ ದಯಾಳು , ಸದ್ಗುಣಿ, ತಮ್ಮ ರಿಂದ ನಾಲ್ಕು ಗಂಟೆಗೆ ಅವನಲ್ಲಿಗೆ ಹೋದೆ. 
ಜ್ಞಾನಿ, ಏನೆಲ್ಲಾ ಆಗಿದ್ದರೂ , ಶುದ್ಧ ಮೂರ್ಖ! ” - ಮದುವೆಯ ಪೂರ್ವದಲ್ಲಿ ನಾನು ಅದೇ ಸ್ಥಳದಲ್ಲಿ 

ನನ್ನ ಮನಸ್ಸಿನಲ್ಲಿ ಏರುತ್ತಿರುವಕೋಪವನ್ನು ಎಷ್ಟೊಂದು ಸುಖಮಯ ಗಳಿಗೆಗಳನ್ನು ಕಳೆ 
ಹೇಗೋ ಹತ್ತಿಕ್ಕಿಕೊಂಡೆ. ರಾತ್ರಿ ಬಹಳ ವೇಳೆ- ದಿದ್ದೆ ! ಉಲ್ಲಾಸಭರಿತನಾಗಿದ್ದು ಫೆರಾರಿ 
ಯಾಗುತ್ತಿದೆಯೆಂದು ಹೊರಡಲು ಎದ್ದು ನಿಂತೆ . ನನ್ನನ್ನು ಹಾರ್ದಿಕವಾಗಿ ಬರಮಾಡಿಕೊಂಡ, 
ನನ್ನ ಹೋಟೆಲಿನವರೆಗೆ ಫೆರಾರಿಯೂ ನನ್ನ ಕೆಲ ಸಮಯದ ಬಳಿಕ ಆತನ ಬಾಗಿಲ 
ಜತೆಗೂಡಿ ನಡೆದ , ನನ್ನ ಕೋಣೆಗೆ ಬಂದು ಮುಂದೆ ಕುದುರೆ ಗಾಡಿಯೊಂದು ಬಂದು ನಿಂತ 
ದ್ರಾಕ್ಷಾರಸವನ್ನು ಸವಿಯಲು ಆಮಂತ್ರಿಸಿದೆ. ಸದ್ದಾಯಿತು. ಆತ ಅವಸರದಿಂದ ಬಾಗಿಲ ತೆರೆ 
ಕೋಣೆಯ ಬಾಗಿಲು ತೆಗೆದೊಡನೆ, ಒಳಗಿನ ಯಲು ಹೋದ, ಬಂದಿರುವವರಾರೆಂಬ ಸುಳಿವು 
ವೈಭವ ಕಂಡು ಬೆರಗಾದೆ. ಸೋಫಾದಲ್ಲಿ ಸುಖಾ ನನಗೆ ದೊರೆತಿತ್ತು . ಕುರ್ಚಿಯಿಂದ ಎದ್ದು ನಿಂತೆ. 
ಸೀನನಾಗಿ ಮದ್ಯ ಹೀರುತ್ಯ , 'ಇದು ವಿಚಿತ್ರ ರೇಶಿಮೆ ವಸ್ತ್ರಗಳ ಸರಸರ ಸದ್ದಿನೊಂದಿಗೆ 
ಯೋಗಾಯೋಗವೆಂದು ನೀವು ತಿಳಿಯಬಹುದು. ಕೋಣೆಯ ತುಂಬೆಲ್ಲ ಮಧುರ ಪರಿಮಳ ಪಸರಿ 
ಆದರೆ ನಿಮ್ಮ ಎತ್ತರ, ನಿಲುವು- ನಡತೆಯಲ್ಲಾ ಸಿತು. ಕ್ಷಣಾರ್ಧದಲ್ಲಿ ನನ್ನ ಪತ್ನಿಯ ಸಮ್ಮುಖ 
ಫೇಬಿಯೋ ರೊಮಾನಿಯದೆ. ” ಎಂದ. 

ನಿಂತಿದ್ದೆ , 
“ ಹೌದೇ ? ಇದು ವಿಚಿತ್ರ ” ಎಂದಿಷ್ಟೇ ಅಂದೆ . ಎಂಥ ಕಣ್ಣು ಕುಕ್ಕಿಸುವ ಸೌಂದರ್ಯ! 
'ರೊಮಾನಿಯ ಹೆಂಡತಿಗೆ ನಿಮ್ಮ ಪರಿಚಯ ಪ್ರಥಮ ಬಾರಿ ಅವಳನ್ನು ನೋಡಿದಾಗ 
ಮಾಡಿಸಲೆ? ” ಎಂದಾತ ಕೇಳಿದ, 

ನನ್ನನ್ನು ಮರುಳುಗೊಳಿಸಿದ ಅದೇ ರೂಪ 


೧೨೫ 


ಪ್ರತೀಕಾರ. 
ಲಾವಣ್ಯವನ್ನು ಅವಲೋಕಿಸುತ್ತ ಮಂತ್ರ ನಿಜ; ಆದರೆ ಸುರಸುಂದರಿಯ ಕೋರಿಕೆ 
ಮುಗ್ಧನಾಗಿ ನಿಂತೆ. ಅವಳು ಧರಿಸಿದ ವಿಧ ಯೆದುರು ನನಗೆ ಯಾವ ನೆಪವೂ ಇಲ್ಲ, ” 
ವೆಯ ಕಪ್ಪು ಬಟ್ಟೆ ಅವಳ ಚೆಲುವನ್ನು ಹೆಚ್ಚಿ ನಾನೆಂದೆ. ಅವಳ ಮುಖ ಕೆಂಪೇರಿತು . “ ಅಂದರೆ 
ಸಿತ್ತು . ಹೊಸ್ತಿಲಲ್ಲಿ ಒಂದು ಕ್ಷಣ ನಿಂತು , ಇದರರ್ಥ , ನೀವು ನಾಳೆಯೇ ಬರುವಿರೆಂದು 
ನಂತರ ನನ್ನ ಮುಗುಳುನಗೆ ಬೀರುತ್ತ ಅಲ್ಲವೇ ? ನಾಳೆ ಮಧ್ಯಾಹ್ನ ನೀವು ತಪ್ಪದೆ 
“ ತಾವು ಕೌಂಟ್ ಸೆರುರಾರ್ ಓಲಿವಾ , ಅಲ್ಲವೆ ? ” ಬರಬೇಕು. ಬೇಕಾದರೆ ಫೆರಾರಿ ನಿಮಗೆ ನಮ್ಮ 
ಎಂದು ನಯವಾಗಿ ಕೇಳಿದಳು . 

ಬಂಗಲೆಯ ದಾರಿ ತೋರಿಸುವರು ” ಎಂದು ಎದ್ದು 
ನಾನು ಮಾತಾಡಲು ಪ್ರಯತ್ನಿಸಿದೆನಾದರೂ ನಿಂತಳು . ನನ್ನ ಕಪ್ಪು ಕನ್ನಡಕಗಳನ್ನೇ ದಿಟ್ಟಿ - 
ಒಂದು ಶಬ್ದ ಸಹ ಬಾಯಿಂದ ಹೊರಡಲಿಲ್ಲ. ಸುತ್ತ , “ನಿಮಗೆ ಕಣ್ಣು ನೋವೇ? ” ಎಂದು 
ಬಾಯಿಯೆಲ್ಲ ಒಣಗಿ, ಗಂಟಲು ಉಬ್ಬಿ ಬಂದು , ಪ್ರಶ್ನಿಸಿದಳು, 
ಅಂತರಂಗದಲ್ಲಿ ಹುದುಗಿದ ದುಃಖ , ನಿರಾಶೆಯ “ ಹೌದು; ನನ್ನ ಕಣ್ಣುಗಳಿಗೆ, ಗಾಳಿ, ಬೆಳಕು 
ಸಂವೇದನೆಗಳಿಂದ ಹೃದಯ ಅಳುಕಿತು. ಮೌನ ಸಹಿಸಲಾಗದ ಒಂದು ದೃಷ್ಟಿದೋಷ, ಆದರೆ 
ವಾಗಿ ಬಾಗಿ , ಅವಳಿಗೆ ವಂದಿಸಿದೆ. “ ನಾನು ಸಾಮಾನ್ಯವಾಗಿ ಬರುವ ಇದು ವಯಸ್ಸಾದವರಿಗೆ 
ರೊಮಾನಿಯವರ ಹೆಂಡತಿ, ಇಂದು ಮಧ್ಯಾಹ್ನ ದೌರ್ಬಲ್ಯ . ” 
ನೀವಿಲ್ಲಿಗೆ ಬರುವಿರೆಂದು ತಿಳಿದು , ನಿಮ್ಮ “ ಏನಿಲ್ಲ; ನೀವು ಅಷ್ಟೇನು ಮುಪ್ಪಾದವರ 
ಅಮೌಲ್ಯ ಕಾಣಿಕೆಗಾಗಿ ಸ್ವತಃ ಧನ್ಯವಾದ ಅರ್ಪಿ ಹಾಗೆ ಕಾಣಿಸುವುದಿಲ್ಲ. ” 
ಸಲು ಬಂದಿರುವೆ” ಅಂದಳು . 

- “ನನ್ನ ಕೂದಲೆಲ್ಲ ಬೆಳ್ಳಗಾಗಿವೆ!” ಶುಷ್ಕ ನಗೆ 
ಅಷ್ಟರಲ್ಲಿ ನಾನು ಸುಧಾರಿಸಿಕೊಂಡು , ನಕ್ಕೆ , 
“ ತುಂಬಾ ಕೃತಜ್ಞತೆಗಳು . ನಿಮ್ಮ ಪತಿ ಬದುಕಿದ್ದರೆ , “ಕೆಲವೊಮ್ಮೆ ತರುಣರಿಗೂ ಬಿಳಿ ಕೂದಲು 
ಆತನ ಹಸ್ತದಿಂದ ಅದೇ ನಿಮಗೆಪ್ರೇಮದ ಕಾಣಿಕೆ ಇರುವದುಂಟು . ನಿಮಗೆ ಮಾತ್ರ ಈ ಬಿಳಿ 
ಯಾಗುತ್ತಿತ್ತು ” ಎಂದು ನನ್ನ ಕರ್ಕಶ ಸ್ವರದಲ್ಲಿ ಕೂದಲು ಬಹಳೇ ಒಪ್ಪುತ್ತದೆಂದು ಹೇಳಬ 
ನುಡಿದೆ. 

ಹುದು! ” ಎಂದು ಮುಗುಳು ನಕ್ಕು ನಮಸ್ಕರಿಸಿ , 
ಅವಳ ಮುಖದ ಮೇಲೆ ವಿಷಾದದ ಛಾಯೆ ಕೋಣೆ ಬಿಟ್ಟು ಹೊರಟಳು . ಮೆಟ್ಟಿಲಿಳಿದು, 
ಆವರಿಸಿದಂತಾಗಿ , ಆರಾಮಾಸನದಲ್ಲಿ ಮೆಲ್ಲನೆ ಅವಳ ಗಾಡಿಯ ವರೆಗೆ ಬೀಳ್ಕೊಟ್ಟೆವು. 
ಆಸೀನಳಾದಳು . ಕಣ್ಣಂಚಿನಲ್ಲಿ ಕಂಬನಿಗಳೂ ಅವಳು ಹೋದ ನಂತರ , ಫೆರಾರಿಯ 
ಕಾಣಿಸಿಕೊಂಡವು. ಅವಳ ಅಭಿನಯಕೌಶಲವನ್ನು ಮುಖ ಬಿಗುವಾಗಿ , ಸಿಡುಕಿನಲ್ಲಿರುವದನ್ನು ಗಮ 
ಮನಸ್ಸಿನಲ್ಲಿ ಮೆಚ್ಚಿಕೊಂಡೆ. “ನಿಮ್ಮ ಸಹಾನು ನಿಸಿದೆ. ಆಗಲೆ ಅವನ ಮನಸ್ಸಿನಲ್ಲಿ ಮತ್ಸರದ 
ಭೂತಿಗಾಗಿ ನಾನು ತುಂಬಾ ಋಣಿ, ಕಣ್ಣೀರು ಕುಡಿ ತಲೆದೋರಿತ್ತು ! “ ಏನಯ್ಯ , ಯಾವ 
ಒರೆಸಿಕೊಳ್ಳುತ್ತೆ ಅಂದಳು . ಆದರೆ ನೀವೊಮ್ಮೆ ಗಂಭೀರ ವಿಚಾರದಲ್ಲಿ ಮೈ ಮರೆತು ಹೋಗಿ 
ಮನೆಗೆ ಬಂದು ನನ್ನ ಆತಿಥ್ಯ ಸ್ವೀಕರಿಸಿದರೇ | ರುವಿ ? ” ತಮಾಷೆ ಮಾಡಿದೆ. 
ನನಗೆ ಸಂತೋಷ, ನೀವು ಖಂಡಿತ ಬರುವಿರಲ್ಲವೆ? “ ಏನೂ ಇಲ್ಲ. ಶ್ರೀಮತಿ ರೊಮಾನಿಯ 
ನಾಳೆ ನಿಮ್ಮ ದಾರಿಕಾಯಲೆ? ” ಎಂದು ನಸು - ರೂಪ, ಲಾವಣ್ಯ ನಿಮ್ಮ ಮೇಲೆ ಪ್ರಭಾವ 
ನಕ್ಕಳು. 

ಬೀರಿತಲ್ಲವೆ? ” ಎಂದು ವ್ಯಂಗ್ಯವಾಗಿ ಅಂದ, 
- ಫೆರಾರಿ ನಮಗೆ ಸಿಹಿ ತಿಂಡಿ, ದ್ರಾಕ್ಷಾರಸ ಅದಕ್ಕೆ ನಿಮಗೆ ಮುನ್ಸೂಚನೆ ಕೊಡಬೇಕೆಂದೆ . 
ವನ್ನು ನೀಡುತ್ತ “ಕೌಂಟ್ ಓಲಿವಾ, ಸ್ತ್ರೀ ಸಹ- . ಈ ಆಕರ್ಷಕ ವರ್ತನೆ ಕೇವಲ ಅವಳ ಬಾಲಿಶತನ 
ವಾಸ ನಿಮಗೆ ಸೇರುವದಿಲ್ಲವೆಂದು ಇವಳಿಗೆ ಲಾಲಿತ್ಯ ಸ್ವಭಾವದಿಂದ ಪ್ರೇರಿತವಾದದು. 
ಗೊತ್ತಿರಲಿಕ್ಕಿಲ್ಲ” ಎಂದು ಅಣಕಿಸುವ ಧ್ವನಿಯಲ್ಲಿ ಅದಕ್ಕೆ ಹೆಚ್ಚಿನ ಅರ್ಥ ಕಲ್ಪಿಸುವದು ಶುದ್ದ 
ಹೇಳಿದ , “ ಸ್ತ್ರೀ ಸಹವಾಸ ನನಗೆ ಇಷ್ಟವಿಲ್ಲ, ಪ್ರಮಾದ. ” 


೧೨೬ 

ಕಸ್ತೂರಿ, ಮಾರ್ಚ್ ೧೯೮೬ 
ನಾನು ಜೋರಾಗಿ ನಗುತ್ತ , ಅವನ ಭುಜ ವನ್ನು ಕರೆದುಕೊಂಡು ಬರುವಂತೆ ಹೇಳಿದಳು . 
ತಟ್ಟಿದೆ, “ ಏನಯ್ಯ ನಿನ್ನ ಎಚ್ಚರಿಕೆ ತುಂಬಾ ನನ್ನ ಮುದ್ದು ಕಂದನನ್ನು ನೋಡಲು ಮನಸ್ಸು 
ಅನವಶ್ಯಕ. ನಾನು ಅವಳ ತಂದೆಯಾಗುವಷ್ಟು ತವಕಿಸುತ್ತಿತ್ತು . ಬಾಗಿಲು ಮೆಲ್ಲನೆ ತೆರೆದು , 
ಪ್ರಾಯದವನು ! ” 

ಹೊಸ್ತಿಲಲ್ಲಿ ನನ್ನ ಮೂರು ವರ್ಷದ ಮಗು 
“ ಆದರೂ ಅವಳ ದೃಷ್ಟಿಯಲ್ಲಿ ನೀವು ತರುಣ ಅನುಮಾನಿಸುತ್ತ ನಿಂತಿತ್ತು . ಸೊರಗಿ ಹೋದ 
ರಾಗಿ ಕಂಡಿರಿ ” ಎಂದು ಗೊಣಗಿದ, 

ದೇಹ, ಪೇಲವ ಮುಖ , ದುಃಖಪೂರಿತ ಕಪ್ಪು 
“ ಅದು ಅವಳ ಸೌಜನ್ಯದ ನುಡಿ , ಅಷ್ಟೇ ಕಣ್ಣುಗಳಲ್ಲಿ ಅವಳ ಮನೋವ್ಯಥೆಯನ್ನು ತಿಳಿದು 
ಸರಿ , ನಿನ್ನ ಕಲಾಕೃತಿಗಳನ್ನು ನೋಡೋಣ” ಕೊಂಡೆ. ” 
ಎಂದು ವಿಷಯ ಬದಲಾಯಿಸಿದೆ. ಆತನ ಚಿತ್ರಗಳು “ ಬಾ , ಸ್ಟೆಲ್ಲಾ , ಹೆದರಬೇಡ ಬಾ . ” 
ಅಷ್ಟೇನೂ ಚೆನ್ನಾಗಿರಲಿಲ್ಲವಾದರೂ , ಕೆಲವನ್ನು “ ಈ ತಾತ ನಿನ್ನ ಪಪ್ಪಾನ್ನ ನೋಡಿದ್ದರಂತೆ 
ಕೊಂಡುಕೊಂಡು ಆತನನ್ನು ಸಮಾಧಾನಪಡಿಸಿದೆ. ಮುಂದೆ ಬಾ . ” 

“ ಪಪ್ಪಾ ” ಎಂಬ ಶಬ್ದ ಕೇಳಿದೊಡನೆ ಮಗು 

ವಿನ ಮುಖ ಅರಳಿ ಮುಂದೆ ಹೆಜ್ಜೆಯಿಡುತ್ತ , 
“ ಬನ್ನಿ , ಹೀಗೆ ಬನ್ನಿ , ” ನನ್ನ ಪತ್ನಿಯ ಈ ಫೆರಾರಿಯನ್ನು ನೋಡಿ ಅಂಜುತ್ತಲೆ, ಮೆಲ್ಲನೆ 
ಶಬ್ದಗಳು ನನ್ನ ಕಿವಿಗಳಿಗೆ ವಿಚಿತ್ರವಾಗಿ ಕೇಳಿಸಿ ನನ್ನ ಹತ್ತಿರ ಬಂದು ನನ್ನ ಕೈ ಹಿಡಿಯಿತು. 
ದವು. ಇದೊಂದು ಸ್ವಪ್ನವೋ , ಅಥವಾ ನಿಜ ನಾನವಳನ್ನು ಎತ್ತಿ ತೊಡೆಯ ಮೇಲೆ ಕೂರಿಸಿ 
ವಾಗಿಯೂ ನನ್ನ ಬಂಗಲೆಯ ಹೊಸ್ತಿಲ ಮೇಲೆ ಕೊಂಡು ಅವಳ ಗುಂಗುರುಗೂದಲನ್ನು ನೇವರಿ 
ನಿಂತಿರುವೆನೋ , ಎಂದು ಕ್ಷಣ ಮಾತ್ರ ಸಂದೇಹ ಸಿದೆ. ನನ್ನ ಕಪ್ಪು ಕನ್ನಡಕಗಳಿಗೆ ಬೆದರದೆ, ಆಕೆ 
ಪಟ್ಟೆ , 

ಧೈರ್ಯದಿಂದ ನನ್ನ ಎದೆಗೊರಗಿ , ನನ್ನನ್ನೇ 
ಅವಳು ನಮ್ಮನ್ನು ಒಳಗಡೆ ವಿಶಾಲವಾದ ದಿಟ್ಟಿಸುತ್ತ , ಕೊನೆಗೆ ಮುಗುಳುನಕ್ಕು ತಾನೇ 
ಬೈಠಕಿನ ಕೋಣೆಗೆ ಕರೆದುಕೊಂಡು ನಡೆ ನನ್ನ ಕೆನ್ನೆಗೆ ಮುತ್ತಿಟ್ಟಳು. ಅವಳ ಮುಗ್ಧ 
ದಳು , ಈ ಮನೆಯ “ಸೊಬಗಿನಲ್ಲಿ ಏನೂ ಬದ ಅಂತಃಸ್ಫೂರ್ತಿಯ ಮಮತೆಯಿಂದ ನನ್ನ 
ಲಾವಣೆ ಆಗಿಲ್ಲ. ” ಸುತ್ತಲೂ ನೋಡುತ್ತ ಅಂದೆ. ಕಣ್ಣುಗಳು ತೇವಗೊಂಡವು. 

“ ಈ ಮೊದಲು ನೀವಿಲ್ಲಿಗೆ ಬರುತ್ತಿದ್ದೀರಾ!” ಭೋಜನದವೇಳೆ ನನ್ನ ಪತ್ನಿ ಉಲ್ಲಾಸಭರಿತ 
ಫೆರಾರಿ ಆಶ್ಚರ್ಯದಿಂದ ಕೇಳಿದ. 

ಳಾಗಿ ಗೆಲುವಿನಿಂದ ಮಾತನಾಡುತ್ತಿದ್ದಳು. ನನ್ನ 
“ ನಾನು ಚಿಕ್ಕವನಿದ್ದಾಗ, ಕೌಂಟ್ ರೊಮಾ ಮನವೊಲಿಸಿ, ಮರಳು ಮಾಡಲು ಪ್ರಯತ್ನಿಸು 
ನಿಯ ಭೇಟಿಗೆಂದು ಇಲ್ಲಿ ಪದೆ ಪದೆ ಬರುತ್ತಿದ್ದೆ. ” ತಿರುವಳೆಂಬುದು ನನಗೆ ಸ್ಪಷ್ಟವಾಗಿತ್ತು . 

“ ಹಾಗಾದರೆ ನನ್ನ ಮನೆಯವರನ್ನು ಎಂದಾ ನನ್ನೊಡನೆ ಅವಳ ಸಲಿಗೆ , ಆತ್ಮೀಯತೆ ಹೆಚ್ಚಿ 
ದರೂ ನೋಡಿದ್ದೀರಾ? ” ಆಸಕ್ತಿಯಿಂದ ಆಕೆ ದಂತೆ, ಫೆರಾರಿ ಸಿಡುಕುಗೊಳ್ಳುತ್ತಿರುವದನ್ನು 
ಕೇಳಿದಳು . 

ಗಮನಿಸಿದೆ. ಆತ ಮೌನವಾಗಿ, ಬಿಗುವಿನಿಂದ 
“ ಆತ ಬಾಲಕನಿದ್ದಾಗ ಒಮ್ಮೆ ಮಾತ್ರ ಕುಳಿತಿದ್ದ . 
ನೋಡಿದ್ದೆ . ” 

ಭೋಜನವಾದ ನಂತರ ಎಲ್ಲರೂ ಹೊರಗಿನ 
“ ನನ್ನ ಚಿಕ್ಕ ಹುಡಿಗಿಯನ್ನು ನೋಡಬೇಕೆ- ವರಾಂಡಾದಲ್ಲಿ ಕುಳಿತೆವು, ರಾತ್ರಿ ರಮ್ಯವಾಗಿತ್ತು . 
ನ್ನುತ್ತಿರಾ? ” 

ಉದ್ಯಾವನದಲ್ಲೆಲ್ಲ ಆಹ್ಲಾದಕರ ಬೆಳದಿಂಗಳ 
“ಮೇಡಂ, ಮಕ್ಕಳೆಂದರೆ ನನಗೆ ತುಂಬಾ ಪುಷ್ಪಗಳ ಪರಿಮಳ ಹರಡಿತ್ತು . ಒಮ್ಮೆಲೆ 
ಪ್ರೀತಿ, ಸ್ನೇಹಿತನ ಮೊಮ್ಮಗಳನ್ನು ನೋಡು- ದೀರ್ಘ, ಗೋಳಿಡುವ ಬೊಗಳುವಿಕೆ ಕೇಳಿಸಿತು. 
ವುದರಲ್ಲಿಯಂತೂ ನನಗೆ ತುಂಬಾ ಖುಷಿ. ” ಅದೇನೆಂದು ತಿಳಿದಿದ್ದರೂ ಸಹಜವಾಗಿ ಅದರ 
“ ನನ್ನ ಪತ್ನಿ ಸೇವಕಿಯನ್ನು ಕರೆದು, ಮಗು ಬಗ್ಗೆ ವಿಚಾರಿಸಿದೆ. 


ಪ್ರತೀಕಾರ 


೧೨೭ 


“ಓಹ್ , ಅದು ಆ ದರಿದ್ರ ನಾಯಿ , ' ವೈವಿಸ್‌ ' ಧಾವಿಸುತ್ತಿರುವುದು ಕಂಡಿತು. ನಾಯಿ ನೇರ 
ಫೇಬಿಯೋಗೆ ಬಲು ಅಚ್ಚುಮೆಚ್ಚಿನದಾಗಿತ್ತು . ವಾಗಿ ನನ್ನತ್ತ ಓಡಿಬಂದು, ದಪ್ಪಬಾಲವನ್ನು 
ಆತ ತೀರಿಕೊಂಡ ಮೇಲೆ ಮನೆಯೊಳಗೆಲ್ಲ ಅರ ಬೀಸುತ್ತ , ನನ್ನ ಕುರ್ಚಿ ಸುತ್ತಲೂ ಪ್ರದಕ್ಷಿಣೆ 
ಚುತ್ತ , ಅಡ್ಡಾಡತೊಡಗಿತೆಂದು ಕಟ್ಟಿ ಹಾಕಿದ್ದೇವೆ, ” ಹಾಕುತ್ತ , ನನ್ನ ಕೈ ಕಾಲುಗಳಿಗೆ ಮುತ್ತಿಡು 
ನನ್ನ ಪತ್ನಿ ಹೇಳಿದಳು . 

ವಂತೆ ಮೂಗು ತಿಕ್ಕಿತು. ನಾನು ಅದರ ತಲೆ 
“ನನಗೆ ನಾಯಿಯೆಂದರೆ ತುಂಬಾ ಪ್ರೀತಿ, ನೇವರಿಸುತ್ತಿದ್ದಂತೆ, ತನ್ನ ಕಂದು ಬಣ್ಣದ 
ಈ ವೈವಿಸ್‌ನನ್ನು ನೋಡಬಹುದೇ ? ಕಣ್ಣುಗಳಿಂದ ನನ್ನನ್ನು ಎವೆಯಿಕ್ಕದೆ ನೋಡು 

“ ಆದರೆ ಈಗ ಅದು ಬಹಳೇ ದುಷ್ಟವಾಗಿದೆ. ತಿತ್ತು , “ನೋಡಿದಿರಾ ? ಎಲ್ಲ ನಾಯಿಗಳೂ 
ಮೊನ್ನೆ ಫೆರಾರಿಗೆ ಕಚ್ಚಿ ಬಿಡುವದಿತ್ತು . ಸ್ವಲ್ಪ ನನ್ನ ಮಿತ್ರರೇ ” ನೈನಾಳತ್ತ ತಿರುಗಿ ಸಹಜವಾಗಿ 
ದರಲ್ಲೆ ಆತ ಉಳಿದುಕೊಂಡ. ” 

- ಅಂದೆ. 
“ ಆದರೂ ಅದನ್ನು ನೋಡಬೇಕೆನಿಸುತ್ತದೆ. ಅವಳ ಮುಖ ತುಸು ವಿವರ್ಣವಾಗಿ, 
“ ಆಕೆ ನಾಯಿಯನ್ನು ಬಿಚ್ಚಬೇಕೆಂದು ಸೇವಕ ಕುರ್ಚಿಯ ತೋಳಿನ ಮೇಲಿದ್ದ ಕೈ ಬೆರಳು 
ನಿಗೆ ಹೇಳಿದಳು . ಒಂದೆರಡು ನಿಮಿಷಗಳ ನಂತರ ಗಳು ಕಂಪಿಸುವುದು ಕಂಡಿತು . 
ಬೊಗಳುವಿಕೆ ನಿಂತಿತು , ಒಂದು ಉದ್ದ , ಬಳು “ ಈ ನಾಯಿ ನನ್ನ ಪತಿಯ ಹೊರತಾಗಿ 
ಕುವ ಕಪ್ಪು ದೇಹ ಮಿಂಚಿನ ವೇಗದಿಂದ ನನ್ನ ಮತ್ತೆ ಯಾರೊಡನೆಯೂ ಇಷ್ಟು ಹರ್ಷಾತಿರೇಕ 


ಲೈ ೦ ಗಿ ಕ ಸ ಮ ಸೈ ಗ ಳಿ ಗೆ 

ಬೆಂಗಳೂರಿನ ಹೆಸರಾಂತ ಲೈಂಗಿಕ ತಜ್ಞರು ಡಾ . ಎಂ . 
ಎಚ್ . ನಲ್ಲಿ ಈ ( Govt. Regd ) ಹಲವಾರು ವರ್ಷಗಳ 
ವೈದ್ಯಕೀಯ ಅನುಭವಿ. ಇವರ ವೈದ್ಯಕೀಯ ಸೇವೆಯು 
ವಂಶಪಾರಂಪರವಾಗಿ ಬಂದಿದ್ದು ೧೫೦ ವರ್ಷಗಳಿಂದಲೂ 
ದೇಶಾದ್ಯಂತ ನಡೆಸುತ್ತ ಬಂದಿರುತ್ತಾರೆ. ವಿವಾಹಕ್ಕೆ ಮೊದಲು 
ಅಥವಾ ವಿವಾಹ ನಂತರ ಬರುವ ಎಲ್ಲ ರೀತಿಯ ಲೈಂಗಿಕ ಆಸಕ್ತಿ 
ಕಳೆದುಕೊಂಡು ದಾಂಪತ್ಯ ಜೀವನದಲ್ಲಿ ನಿರಾಶರಾಗಿ ಚಿಂತಿಸು 
ವಿರಾ? ತಾರುಣ್ಯ ನಾಶ, ಗಡಸಿಲ್ಲದಿರುವಿಕೆ , ಶೀಘ್ರ ಸೃಲನ , 
ನರಗಳ ದೌರ್ಬಲ್ಯ , ಸ್ವಪ್ನಾವಸ್ಥೆ , ಇತ್ಯಾದಿ... ನಿಖರವಾಗಿ 
ಗುಣಪಡಿಸಲಾಗುತ್ತದೆ. ಖುದ್ದಾಗಿ ಭೇಟಿ ಮಾಡಿ ಅಥವಾ 

ಯಾವ ಊರಿನಿಂದಾಗಲಿ ಕೂಡಲೇ ರಿಫೈ (ಕವರ್ ) ಪತ್ರ 
ದೊಂದಿಗೆ ವ್ಯವಹರಿಸಿರಿ. ನೀವು ಇರುವ ಜಾಗಕ್ಕೆ ಪೋಸ್ಟ್ ಪಾರ್ಸಲ್ ಮುಖಾಂತರ ಔಷಧಿ 
ಯವನ್ನು ಪಡೆದು, ನಿಮ್ಮ ದಾಂಪತ್ಯ ಜೀವನವನ್ನು ಸುಖಮಯವಾಗಿರಿಸಿರಿ. 

ಡಾ . ಎಂ : ಎಚ್ . ಮಲ್ಲಿಕ್ , 

ಮಲ್ಲಿಕ್ ಡಿಸ್ಪೆನ್ಸರಿ | 
34/ 2 ಶ್ರೀ ಹರಿರಾಂ ಕಾಂಪ್ಲೆಕ್ಸ್ , ಸಾಗರ ಥಿಯೇಟರ್ ಪಕ್ಕದಲ್ಲಿ , 

ಕೆಂಪೇಗೌಡ ರಸ್ತೆ , ಬೆಂಗಳೂರು- 560009 
ಭೇಟಿ ಮಾಡುವ ವೇಳೆ: ಬೆಳಿಗ್ಗೆ 9 ರಿಂದ 1ರ ವರೆಗೆ ಸಂಜೆ 4 ರಿಂದ 8ರ ವರೆಗೆ ( ಭಾನುವಾರ ರಜೆ) 


೧೨೮ 


ಕಸ್ತೂರಿ, ಮಾರ್ಚ್ ೧೯೮೬ 


ದಿಂದ ವರ್ತಿಸುತ್ತಿರಲಿಲ್ಲ. ಹಾಗಾಗಿ ಇದು ಅತ್ಯಂತ ಕಾರಿಯೆಂದು ನಿಯಮಿಸಿದ್ದರಿಂದ ಈಗ ಅಲ್ಲಿಗೆ 
ಆಶ್ಚರ್ಯ ಕರ. ” 

ಹೋಗಬೇಕಾಗಿದೆಯೆಂದು ಹೇಳಿ, 
“ ನಾಯಿ ಸಹಜ ಪ್ರವೃತ್ತಿಯ ಪ್ರಾಣಿ, “ ನಾನು ಒಂದೆರಡು ವಾರ ಊರಿಗೆ 
ತಮ್ಮನ್ನು ಪ್ರೀತಿಸುವವರನ್ನು ಅವು ಕೂಡಲೆ ಹೋದಾಗ ನೀವು ಅವಳನ್ನು ನೋಡಿಕೊಳ್ಳು 
ಗುರುತಿಸುತ್ತವೆ” ಎಂದು ಮಾರುತ್ತರ ನೀಡಿದೆ. ರಾ ? ” ಎಂದು ಕೇಳಿದ. 

- “ ಅದಕ್ಕೇನು ನಿಶ್ಚಿಂತೆಯಿಂದ ಹೋಗಿ 
ಕಾಲಚಕ್ರ ವೇಗದಿಂದ ತಿರುಗಿತು. ಒಂದೆರಡು ಬಾರಯ್ಯ ” ಎಂದು ಅವನ ಭುಜ ತಟ್ಟಿದೆ. 
ತಿಂಗಳಲ್ಲಿಯೇ ನಾನು ನೇಪಿನ ತುಂಬೆಲ್ಲ ನನ್ನ ಮರುದಿನ ಫೆರಾರಿ ರೋಮ್‌ಗೆ ಹೋದ. 
ಶ್ರೀಮಂತಿಕೆಯ ನಿಮಿತ್ತ ಗಣ್ಯವ್ಯಕ್ತಿಯೆಂದು ನಂತರ ಸ್ಟೆಲ್ಲಾಗೆ ತುಂಬಾ ಕಾಯಿಲೆಯಾಗಿ , 
ಪರಿಗಣಿಸಲ್ಪಡತೊಡಗಿದೆ. ಉಚ್ಚಕುಲದವರೆಲ್ಲರೂ ನನ್ನನ್ನು ಬಹಳ ನೆನೆಸುತ್ತಿರುವಳೆಂದು 
ನನ್ನ ಸ್ನೇಹ ಬಯಸಿದರು , ಹದಿವಯದ ರೊಮಾನಿ ಹೇಳಿ ಕಳಿಸಿದಳು . ಕೂಡಲೇ ಅಲ್ಲಿಗೆ 
ಹುಡುಗಿಯರು, ಎಳೆಯ ಯುವತಿಯರು ನನ್ನ ಹೋದೆ. ಮಗುವಿಗೆ ವಿಪರೀತ ಜ್ವರ, ಡಿಪ್ಲಿ 
ಮನಸೆಳೆಯುವ ಪ್ರಯತ್ನಪಡುತ್ತಿದ್ದರು . ಅನೇಕ ರಿಯಾದಿಂದ ಬಳಲುತ್ತಿದ್ದಾಳೆಂದು ತಿಳಿದು 
ಸಮಾರಂಭ ಸಂತೋಷಕೂಟಗಳಿಗೆ ನನಗೆ ಬಂದಿತು . ಪರಿಸ್ಥಿತಿಯು ಕೈಮೀರಿದೆಯೆಂದು 
ಮೇಲಿಂದ ಮೇಲೆ ಆಮಂತ್ರಣಗಳು ಬರತೊಡ| ಅವಳನ್ನು ಉಪಚರಿಸುತ್ತಿದ್ದ ಡಾಕ್ಟರ್ ಹೇಳಿದ. 
ಗಿದವು. ಪ್ರತಿಯಾಗಿ ನಾನೂ ಔತಣಗಳನ್ನು ಮಗುವಿನ ತಾಯಿ ರೋಗ ಸೋಂಕಬಹುದೆಂಬ 
ಏರ್ಪಡಿಸುತ್ತ , ಅವುಗಳಿಗೆಲ್ಲ ನನ್ನ ಪತ್ನಿ , ಮಿತ್ರ ಭಯದಿಂದ ಕೋಣೆಯಲ್ಲಿ ಕಾಲಿರಿಸಿಲ್ಲವೆಂಬರಿ 
ನನ್ನು ತಪ್ಪದೆ ಆಹ್ವಾನಿಸುತ್ತಿದ್ದೆ, 

ದನ್ನೂ ಅವನಿಂದ ಕೇಳಿದೆ. 
ಫೆರಾರಿಗಂತೂ ನಾನು ಪುನಃ ಆಪ್ತಸ್ನೇಹಿತ ನಾನು ಮೆಲ್ಲನೆ ಮಗುವಿನ ಕೋಣೆಯನ್ನು 
ನಾಗಿದ್ದೆ . ಆತನಿಗೆ ಅನೇಕ ತರಹದ ಸಹಾಯ ಪ್ರವೇಶಿಸಿದೆ. ಹಾಸಿಗೆಯಲ್ಲಿ ಮಗು ಗಂಟಲು 
ನೀಡುತ್ತಿದ್ದೆ. ಅವನ ಎಷ್ಟೋ ಸಾಲಗಳನ್ನೂ ನೋವಿನಿಂದ ನರಳುತ್ತ , ಆಗಾಗ ಬಡಬಡಿಸುತ್ತ 
ಆತನಿಗೇ ಗೊತ್ತಾಗದಂತೆ ರಹಸ್ಯವಾಗಿ ಬಿಡಿಸಿದೆ. ಮಲಗಿತ್ತು . ಮಂಚದ ಹತ್ತಿರ ಒಬ್ಬ ವೃದ್ದ 
ರೊಮಾನಿ ನಿವಾಸದಲ್ಲಿಯೂ ನಾನು ತುಂಬಾ ಸೇವಕಿ ಮಾತ್ರ ಕುಳಿತಿದ್ದಳು. ನಾನು ಮೃದು 
ಆತ್ಮೀಯನಾಗಿದ್ದೆ. ಬೇಕೆನಿಸಿದಾಗ ಅಲ್ಲಿಗೆ ಹೋಗಿ ವಾಗಿ ಮಗುವಿನ ಮುಖವನ್ನು ನೇವರಿಸಿದೆ. 
ನನ್ನ ಪುಸ್ತಕ ಭಾಂಡಾರದಲ್ಲಿ ವಿರಾಮವಾಗಿ ಅದು ಕೂಡಲೆ ಕಣ್ಣು ತೆರೆದು, ನನ್ನ ಕೈಯಲ್ಲಿ 
ಓದುವದರಲ್ಲಿ ತಲ್ಲೀನನಾಗಿರುತ್ತಿದ್ದೆ , ಮನೆಯ ಕೈಯಿಟ್ಟು , “ನೀನು ಬಂದೆಯಾ? .. ಪಪ್ಪಾ , ನೀನು 
ಉದ್ಯಾನದಲ್ಲಿ ನನ್ನ ನೆಚ್ಚಿನ ನಾಯಿಯೊಡನೆ ಇನ್ನೆಂದೂ ನನ್ನನ್ನು ಬಿಟ್ಟು ಹೋಗಬಾರದು 
ಅಡ್ಡಾಡುತ್ತಿದ್ದೆ . ನನ್ನ ಮಗಳು ಸೊಲ್ಲಾಳೊಡನೆ ಮತ್ತೆ ” ಎಂದಳು ನನ್ನ ಮುಖವನ್ನೇ ದಿಟ್ಟಿಸಿ, 
ಆಟವಾಡುತ್ತ , ಅವಳಿಗೆ ಕಥೆಗಳನ್ನು ಹೇಳುತ್ತ “ನೀನು ನಿಜವಾಗಿಯೂ ನನ್ನ ಪಪ್ಪಾ , ಅಲ್ಲವೇ ? 
ಅವಳೊಡನೆ ಕಾಲಕಳೆಯುತ್ತಿದ್ದೆ. 

ಪಪ್ಪಾ , ಈ ಕಪ್ಪು ಕನ್ನಡಕ ತೆಗೆದು ಬಿಡು , 
ಚಳಿಗಾಲ ಅದೇ ಪ್ರಾರಂಭವಾಗಿತ್ತು . ಒಂದು ಪಪ್ಪಾ ” ಎಂದು ಮೊರೆಯಿಟ್ಟಿತು. 
ದಿನ ಮಧ್ಯಾಹ್ನ ಫೆರಾರಿ ತೀವ್ರ) ವ್ಯಾಕುಲ ಅವಳ ಉಸಿರು ಕಟ್ಟಿ , ದೇಹವೆಲ್ಲ ಥರಥರನೆ 
ನಾಗಿ ನನ್ನ ಕೋಣೆಗೆ ಬಂದ , ಸಮಾಚಾರ - ನಡುಗುತ್ತಿತ್ತು . ಮುಖ ಬಿಳಿಚಿಕೊಂಡು ಮೈಯೆಲ್ಲ 
ವೇನೆಂದು ಕೇಳಿದಾಗ, ತಾನು ಕೆಲವು ದಿನ ಬೆವೆತುಬಿಟ್ಟಿತ್ತು . ಇನ್ನು ಅಂತ್ಯ ಸಮೀಪಿಸಿದೆ 
ನೇಪಲ್ಸ್ ಬಿಟ್ಟು ಹೋಗುವ ಪ್ರಸಂಗ ಬಂದೊದ- ಯೆಂದು ಡಾಕ್ಟರ್ ನನಗೆ ಸಂಜ್ಞೆ ಮಾಡಿದ. 
ಗಿದೆಯೆಂದೂ ರೋಮ್‌ದಲ್ಲಿ ಆತನ ವೃದ್ದ ಅವಳ ಕೊನೆಯಾಸೆ ಈಡೇರಲೆಂದು , ಯಾರೂ 
ಸೋದರಮಾವ ಅಂತ್ಯಾವಸ್ಥೆಯಲ್ಲಿದ್ದು , ನೋಡದಿದ್ದಾಗ, ಮೆಲ್ಲನೆ ಎತ್ತಿಕೊಂಡು ನನ್ನ 
ತನ್ನನ್ನು ಆತನ ಆಸ್ತಿ ಪಾಸ್ತಿಗೆಲ್ಲ ಉತ್ತರಾಧಿ ಕಪ್ಪು ಕನ್ನಡಕ ಕೆಳಗೆ ಸರಿಸಿ, ಅವಳನ್ನು ಕಣ್ಮುಂಬ 


ಪ್ರತೀಕಾರ 


೧೨೯ 


ನೋಡಿದೆ. ಆಕೆ ಹರ್ಷದಿಂದ “ ಪಪ್ಪಾ , ಪಪ್ಪಾ ” “ ಅಂದರೆ...... ನನಗೆ ಅರ್ಥವಾಗಲಿಲ್ಲ ....” 
ಎಂದು ನಿಧಾನವಾಗಿ ಕಣ್ಣು ಮುಚ್ಚಿದಳು . ನನ್ನ ರೊಮಾನಿ ತಡವರಿಸಿದಳು . . 
ತೋಳಿನ ಆಸರೆಯಲ್ಲೇ ಆ ಚಿಕ್ಕ ಪ್ರಾಣಪಕ್ಷಿ “ನೀವು ನನ್ನ ಪತ್ನಿಯಾದರೆ ನನ್ನ ರಕ್ಷಣೆ 
ಹಾರಿ ಹೋಯಿತು. 

ನಿಮಗೆ ಸದಾ ಕಾಲ ಸಾಧ್ಯವಿದೆ. ” ಅವಳ 

ಮುಖ ದಿಗಿಲುಗೊಂಡಿತು . 
ಒಂದೆರಡು ವಾರಗಳ ನಂತರ ನಾನು ರೊಮಾ “ ಆದರೆ... ಆದರೆ ... ” 
ನಿಯ ಕ್ಷೇಮ ಸಮಾಚಾರ ವಿಚಾರಿಸಲು ಹೋದೆ. “ ಹೌದು, ನಮ್ಮಲ್ಲಿರುವ ವಯಸ್ಸಿನ ಅಂತರ 
ಆಕೆ ಒಳ್ಳೆ ಪ್ರೇಮಾದರದಿಂದ ನನ್ನನ್ನು ಬರ ನಾನು ಸರಿಯಾಗಿ ಬಲ್ಲೆ . ನಿಮಗೆ ಅರ್ಹನಾಗಲು 
ಮಾಡಿಕೊಂಡು, ತನಗೆ ಫೆರಾರಿಯಿಂದ ಪತ್ರ ನನ್ನಲ್ಲಿ ರೂಪ, ಯೌವನ , ಆರೋಗ್ಯ, 
ವೊಂದು ಬಂದಿದ್ದನ್ನು ಹೇಳಿದಳು . ಆ ಮಾತು ಯಾವುದೂ ಇಲ್ಲ. ಆದರೆ ನನ್ನ ಹತ್ತಿರವಿದ್ದ 
ಈ ಮಾತು ಆಡುತ್ತಾ ಆತ ತನ್ನನ್ನು ಸೋದರ ಅಪಾರ ಸಂಪತ್ತಿನಿಂದ ನಿಮಗೆ ಸುಖ ಸಂತೋಷ 
ಭಾವದಿಂದ ಪ್ರೀತಿಸುವನೆಂದೂ ಹೇಳಿದಳು . ನೀಡಲು ನನ್ನಿಂದ ಸಾಧ್ಯವಿದ್ದಷ್ಟು ಪ್ರಯತ್ನಿ 

“ಮೇಡಂ, ಫೆರಾರಿ ಬೇಗನೆ ನಿಮ್ಮೊಡನೆ ಸುವೆ. ” 
ಸೋದರನಿಗಿಂತ ಹೆಚ್ಚಿನ ಸಂಬಂಧ ಬೆಳೆಸಲು ಅವಳ ಕಣ್ಣುಗಳು ಮಿನುಗುತ್ತಿದ್ದವು. 
ಅಪೇಕ್ಷಿಸುತ್ತಾನೆ, ” ನಿರ್ದಿಷ್ಟವಾಗಿ ಹೇಳಿದೆ. “ ಅಂದರೆ, ನೀವು ನನ್ನನ್ನು ಪ್ರೇಮಿಸದಿದ್ದರೂ , 

“ಹೌದೇ ? ” ಹುಬ್ಬು ಏರಿಸಿ ಆಶ್ಚರ್ಯ ವ್ಯಕ್ಕೆ ನನ್ನನ್ನು ವಿವಾಹವಾಗಲಿಚ್ಛಿಸುವಿರೆಂದು ಇದರ 
ಪಡಿಸಿದಳು . “ ಹಾಗಾದರೆ ಆತನಿಗೆ ಆಶಾಭಂಗವೇ ಅರ್ಥ, ಅಲ್ಲವೇ ? ನಾನು ಸುಮ್ಮನಿದ್ದೆ , ಆಕೆ 
ಕಾದಿದೆಯೆಂದು ಹೇಳಬಲ್ಲೆ . ” 

“ ನಾನು ಮಾತ್ರ ನಿಮ್ಮನ್ನು ಪ್ರೇಮಿಸುತ್ತೇನೆ. 
“ ಆತನೇ ಈ ಸಂಗತಿ ತಿಳಿಸಿದ್ದಾನೆ. ” ಪ್ರಥಮ ನೋಟದಲ್ಲಿಯೇ ನಿಮ್ಮಲ್ಲಿ ಅನುರಕ್ಕೆ 
“ ಆದರೆ ಅದನ್ನು ನೀವು ನಂಬಿಬಿಟ್ಟಿರಾ? ” ಳಾಗಿದ್ದೇನೆ” ಎಂದು ವೈಯ್ಯಾರದಿಂದ ನಕ್ಕಳು. 
“ ಏಕಿಲ್ಲ ? ಫೆರಾರಿ ಯುವಕ , ರೂಪವಂತ , “ ಹಾಗಾದರೆ ಈ ಸಂಬಂಧ ನಮಗೆ ಒಪ್ಪಿ 
ಅವನ ಮಾವನ ಮರಣಾನಂತರ , ಶ್ರೀಮಂತನೂ ಗೆಯೆ ? ” 
ಆಗುತ್ತಾನೆ. ಮೇಲಾಗಿ ಆತ ನಿಮ್ಮ ಪತಿಯ “ ಹೌದು, ನಿಮ್ಮನ್ನೂ ಪ್ರೇಮ ಪಾಶದಲ್ಲಿ 
ಆಪ್ತ ಸ್ನೇಹಿತ ... ” 

ಬಂಧಿಸುವೆ” ಎಂದು ನಗುತ್ತ ನನ್ನ ಕೈ 
“ ಆದರೆ ನಾನು ಅವನನ್ನು ಪ್ರೇಮಿಸುವದಿಲ್ಲ! ಹಿಡಿದು, “ ಸೆರುವಾರ , ನನ್ನನ್ನು ಚುಂಬಿಸುವದಿ 
ಆತ ಭಾರಿ ಒರಟ, ಅಸಭ್ಯ .” 

ಲ್ಲವೇ ? ” ಎಂದು ಉಸುರಿದಳು . 
- ಮೌನವಾಗಿ ಅವಳ ಮುಖವನ್ನೇ ದಿಟ್ಟಿಸಿದೆ. ನನ್ನ ಕರ್ತವ್ಯವೆಂದು, ಸ್ವಪ್ನದಲ್ಲಿಯಂತೆ ಅವ 
ಎಂಥ ಸುಳ್ಳು , ಕಪಟತನದ ಮೂರ್ತಿಯಾಗಿ ಇನ್ನು ಚುಂಬಿಸಿದೆ. ಇಂಥ ಸಂದರ್ಭದ ನಿರೀಕ್ಷಣೆ 
ದ್ದಳು ಆಕೆ ! ಕೊನೆಗೆ “ ಹಾಗಾದರೆ ಇತರ ಯಲ್ಲಿಯೇ ಸದಾ ನನ್ನ ಹತ್ತಿರ ಇಟ್ಟುಕೊಂಡಿದ್ದ 
ಅಭ್ಯರ್ಥಿಗಳಿಗೆ ಅವಕಾಶವಿದೆ, ಎಂದು ನಾನು ವಜ್ರದ ನಿಶ್ಚಯದುಂಗುರವನ್ನು ಅವಳ ಬೆರಳಿಗೆ 
ತಿಳಿಯಲೆ? ” ಎಂದು ವ್ಯಂಗ್ಯವಾಗಿ ಕೇಳಿದೆ. ತೊಡಿಸಿದೆ . 
“ ಆದರೆ ನನಗೆ ಭಯವಾಗುತ್ತದೆ. ಫೆರಾರಿ “ಎಂಥಾ ಅದ್ಭುತವಾಗಿದೆ ಇದು ಎಂದು 
ಸದಾ ಕಾಲ ನನ್ನ ಮೇಲೆ ಕಾವಲುಗಣ್ಣು ಇಟ್ಟಿ, ಉಂಗುರವನ್ನು ಬೆರಗಾಗಿ ನೋಡುತ್ತ ಒಂದು 
ದ್ದಾನೆ. .. ನಿಮ್ಮ ಆಶ್ರಯದಲ್ಲಿ ಮಾತ್ರ ನನಗೆ ನಿಮಿಷ ತಡೆದು “ ಸೆರುನಾರ್ , ನೀನು ನನ್ನ 
ಸುರಕ್ಷಿತವೆನಿಸುತ್ತದೆ. ಆದರೆ ಸತತ ನಿಮ್ಮ ದೊಂದು ಮಾತು ಒಪ್ಪುವೆಯಾ? ” 
ರಕ್ಷಣೆ ನನಗೆ ಹೇಗೆ ದೊರಕೀತು? ” ಎಂದು 

“ ಏನದು ? ನಿನ್ನ ಮಾತು ನನಗೆ ಆದೇಶವೇ ? ” 
ಓರೆನೋಟಬೀರಿ ನಿಟ್ಟುಸಿರೆಳೆದಳು . 

ಅಂದೆ. 
“ ಅದು ನಿಮ್ಮ ಕೈಯಲ್ಲಿಯೇ ಇದೆ. 

“ ಒಂದು ನಿಮಿಷ ಆ ಕಪ್ಪು ಕನ್ನಡಕ ತೆಗೆಯು 
355 - 17, 


೧೩೦ 

ಕಸ್ತೂರಿ, ಮಾರ್ಚ್ ೧೯೮೬ 
ವಿಯಾ? ನಾನು ನಿನ್ನ ಕಣ್ಣುಗಳನ್ನು ನೋಡ ಯಿಂದ ನನಗೆ ವಾರ್ತೆ ಬಂದಿತು. ಸಾಯಂಕಾಲ 
ಬೇಕು . ” 

ರೈಲು ನಿಲ್ದಾಣಕ್ಕೆ ನನ್ನ ಸ್ವಂತ ಗಾಡಿಯನ್ನು 
ಹುಸಿ ಮುನಿಸಿನಿಂದ ಎದ್ದು ನಿಂತೆ, “ ಅದೊಂ ಕಳಿಸಿ , ಆತ ನೇರವಾಗಿ ನನ್ನ ಕೋಣೆಗೆ ಬರು 
ದನ್ನು ಬಿಟ್ಟು ಇನ್ನೇನಾದರೂ ಕೇಳು. ನನ್ನ ವಂತೆ ತಿಳಿಸಿದೆ. ಅದೇ ರಾತ್ರಿ ಆತನ ಪುನರಾ 
ಕಣ್ಣುಗಳಿಗೆ ಎಳ್ಳಷ್ಟು ಗಾಳಿ , ಬೆಳಕು ತಾಗಿದರೆ ಗಮನದ ಗೌರವಾರ್ಥ ನನ್ನ ಹೋಟೆಲಿನ 
ಅನಂತರ ಗಂಟೆಗಟ್ಟಲೆ ನಾನು ವೇದನೆಪಡ ವಿಶಾಲ ಭೋಜನ ಮಂದಿರದಲ್ಲಿ ಭರ್ಜರಿ 
ಬೇಕು. ಆದರೆ ನಿನ್ನ ಬಯಕೆಯನ್ನು ಒಮ್ಮೆ ಔತಣಕೂಟವನ್ನು ಏರ್ಪಡಿಸಿದ್ದೆ . ಇದಕ್ಕೆ ಕೇವಲ 
ಖಂಡಿತ ಈಡೇರಿಸುತ್ತೇನೆ. ” 

ಹದಿನೈದು ಜನ ನಮ್ಮ ಆಪ್ತಮಿತ್ರರನ್ನಷ್ಟೇ 
“ ಎಂದು ? ” ಆತುರದಿಂದ ಕೇಳಿದಳು . ಆಮಂತ್ರಿಸಿದ್ದೆ , 
“ ನಮ್ಮ ವಿವಾಹದ ರಾತ್ರಿ, ” ಎಂದು ಹೊರಟು ಫೆರಾರಿ ನಗೆಮೊಗದಿಂದ, ಉಲ್ಲಾಸಭರಿತ 
ನಿಂತೆ , ಒಮ್ಮೆಲೆ ಅವಳು ಗಾಬರಿಯಿಂದ ಕಳೆ ನಾಗಿ , ಬಂದವನೇ ಉತ್ಸಾಹದಿಂದ ನನ್ನ ಕೈ 
ಗುಂದಿ , ಕುರ್ಚಿಯಲ್ಲಿ ಕುಸಿದಳು . “ ಯಾಕೆ ? ಕುಲುಕಿ , “ಕೌಂಟ್ ಓಲಿವಾ ಸೌಖ್ಯವಾಗಿದ್ದೀರಾ? 
ಏನಾಯಿತು ” ವ್ಯಾಕುಲಗೊಂಡು ಕೇಳಿದೆ. ನನಗೋಸ್ಕರ ನೀವು ಎಷ್ಟೊಂದು ತೊಂದರೆ 

“ ಏನಿಲ್ಲ ” ಕ್ಷೀಣವಾಗಿ ಅಂದಳು . “ತಲೆ ಸುತ್ತಿ ತೆಗೆದುಕೊಂಡಿರಿ ! ಅವಳು ಹೇಗಿದ್ದಾಳೆ? ” 
ದಂತಾಯಿತಷ್ಟೇ , ನನಗೇನೋ ಭ್ರಮೆಯಾ ಎಂದು ಉತ್ಸುಕತೆಯಿಂದ ಕೇಳಿದ. 
ಯಿತು... ಹೇಳಲೆ ? ನೀನು ಒಮ್ಮೆಲೆ ಎದ್ದುನಿಂತು “ಮೊದಲು ಭೋಜನ; ಅನಂತರ ಪ್ರೇಮ, 
ಭುಜ ಹಾರಿಸಿದಾಗ, ನನಗೆ ಥೇಟ್ ಫೇಬಿ- ರಾತ್ರಿ ಬಹುದೀರ್ಘವಾಗಿದೆ,” ಎಂದು ನಕ್ಕೆ . 
ಯೋನಹಾಗೇ ಕಂಡಿತು. ಅವನ ಭೂತನೋಡಿ ಭೋಜನಾಲಯದಲ್ಲಿ ಆಮಂತ್ರಿತರೆಲ್ಲ ನನ್ನ 
ದಂತಾಯಿತು ” ಎಂದು ಥರಥರನೆ ನಡುಗಿದಳು . ಏರ್ಪಾಟುಗಳನ್ನು ನೋಡಿ ನಿಬ್ಬೆರಗಾಗಿ 

“ ನಿನ್ನದು ತಂಂಬಾ ನಾಜೂಕು ಸ್ವಭಾವ ... . ಮೆಚ್ಚುಗೆ ವ್ಯಕ್ತಪಡಿಸಿದರು . ಫೆರಾರಿ ನನ್ನನ್ನು 
ರಾತ್ರಿಯೆಲ್ಲ ಸುಖನಿದ್ರೆಯಾದರೆ ಸರಿಯಾಗು ಕೃತಜ್ಞತೆಯಿಂದ ಕೊಂಡಾಡಿದ. ಎಲ್ಲರೂ ತರ 
ವದು ” ಎಂದು ನನ್ನ ಭಾವೀ ಪತ್ನಿಯನ್ನು ತರಹದ ದ್ರಾಕ್ಷಾರಸ , ರುಚಿಕರ ಮದ್ಯಗಳನ್ನು 
ಸಂತೈಸಿದೆ. 

ಹೀರುತ್ತ , ಸ್ವಾದಿಷ್ಟ ಖಾದ್ಯಗಳನ್ನು ಸವಿ 
ಯುತ್ತ ಸಂಭಾಷಣೆಯಲ್ಲಿ ತೊಡಗಿದ್ದರು . 

ಫೆರಾರಿಯಂತೂ ಮದ್ಯಪಾನದಿಂದ ಉನ್ಮತ್ತ 
ಶಿಶಿರಋತು ತಲೆದೋರಿ, ಕ್ರಿಸ್‌ಮಸ್‌ ಹಬ್ಬ ವಾಗಿರುವುದನ್ನು ಗಮನಿಸಿದೆ. ಎಲ್ಲರೂ ಮದ್ಯ 
ಸಮೀಪಿಸಿತ್ತು . ನನ್ನ ವಿವಾಹ ನಿಶ್ಚಯ ಗುಟ್ಕಾ ದಮಲಿನಲ್ಲಿ ಮೈಮರೆತಿರುವಾಗ, ನಾನು ಎದ್ದು 
ಗಿರಲೆಂದು ನೈನಾಳೂ ಅಪೇಕ್ಷಿಸುತ್ತಿದ್ದಳು , ನಿಂತು , ಕೈ ತಟ್ಟಿದೆ. “ಮಿತ್ರರೇ , ಈ ರಾತ್ರಿಯ 
ತನ್ನ ಮಾವ ಮರಣ ಹೊಂದಿದ್ದರಿಂದ, ಫೆರಾರಿ ಸಮಾರಂಭದ ಉದ್ದೇಶವನ್ನು ನಿಮಗೆ ತಿಳಿಸ 
ಇನ್ನು ಬೇಗನೆ ನೇಪಲ್ಲಿಗೆ ಹಿಂದಿರುಗಲಿದ್ದಾನೆಂದು ಬಯಸುವೆ. ಮೊದಲಿಗೆ, ಫೆರಾರಿ ಅಪಾರ 
ನಮ್ಮಿಬ್ಬರಿಗೂ ಪ್ರತ್ಯೇಕ ಪತ್ರಗಳು ಬಂದಿದ್ದವು. ಸಂಪತ್ತಿನ ಒಡೆಯನಾಗಿ ನಮ್ಮಲ್ಲಿ ಹಿಂದಿರುಗಿದ 
ಸದ್ಯ ಆತ ತಿರುಗಿ ಬಂದಾಗ, ನೈನಾ ಆತನನ್ನು ಗೌರವಾರ್ಥ ಇದು ಸ್ವಾಗತ ಸತ್ಕಾರ.” 
ಭೇಟಿಯಾಗುವುದು ಅನುಚಿತವೆಂದು ನಾವಿಬ್ಬರೂ ಎಲ್ಲರೂ ಜೋರಾದ ಕರತಾಡನದಿಂದ ತಮ್ಮ 
ನಿರ್ಧರಿಸಿ, ಕೆಲವು ದಿನಗಳ ಮಟ್ಟಿಗೆ ಆಕೆ ಮೊದಲು ಸಂತೋಷ ವ್ಯಕ್ತಪಡಿಸಿದರು . 
ವಿದ್ಯಾಭ್ಯಾಸಕ್ಕಿದ್ದ ಸಂನ್ಯಾಸಿನಿಯರ ಆಶ್ರಮದಲ್ಲಿ “ಎರಡನೆಯದಾಗಿ, ನನ್ನ ಸ್ವಂತಕ್ಕೆ ಸಂಬಂಧಿ 
ಹೋಗಿರಬೇಕೆಂದು ನಿರ್ಧರಿಸಿದ್ದೆವು. .. ಸಿದ ಸಂತೋಷದ ಸಂಗತಿಯನ್ನು ಪ್ರಕಟಿಸಲು 

ಕ್ರಿಸ್‌ಮಸ್ ಹಬ್ಬದ ಹಿಂದಿನ ದಿನ ಸಂಜೆ ಇಚ್ಛಿಸುವೆ. ನಿಮಗೆ ಇದು ಆಶ್ಚರ್ಯಕರ 
ನೇಪಿಗೆ ಮರಳಿ ಬರುವೆನೆಂದು ಫೆರಾರಿ ಎನಿಸಬಹುದು; ಆದರೆ ನಾನಿನ್ನು ಬೇಗನೆ 


ಪ್ರತೀಕಾರ 


೧೩೧ 


ವಿವಾಹವಾಗಲಿದ್ದೇನೆ! ” ಮತ್ತಿಷ್ಟು ಜೋರಾದ ವಾಗಲಿರುವ ಯುವತಿಯನ್ನು ತಾನೂ ಬಯ 
ಕರತಾಡನ, ಫೆರಾರಿ ಮಾತ್ರ ವಿಸ್ಮಯಗೊಂಡು , ಸುತ್ತಿದ್ದನೆಂದು ಇರಬಹುದು, ಅಷ್ಟೇ . ಆದರೂ 
ವ್ಯಾಕುಲನಾಗಿ ನನ್ನನ್ನೇ ಶೂನ್ಯ ದೃಷ್ಟಿಯಿಂದ ಆತ ತರುಣ, ಶೀಘ್ರಕೋಪಿ ಎಂದು ಬಲ್ಲೆ . 
ದಿಟ್ಟಿಸಹತ್ತಿದ, ಎಲ್ಲರೂ ನನ್ನನ್ನು ಅಭಿನಂದಿಸಿ , ಆತ ತನ್ನ ತನ್ನೊಪ್ಪಿಕೊಂಡರೆ ನಾನವನನ್ನು 
ತಮಾಷೆ ಮಾಡಿದರು . 

ಸಂತೋಷದಿಂದ ಕ್ಷಮಿಸುವೆ. ” 
ಕೊನೆಗೆ ಎಲ್ಲರೂ ಎದ್ದು ನಿಂತಾಗ ಫೆರಾ “ಮೂರ್ಖ ಮೋಸಗಾರ ! ನಿನ್ನೀ ಜೀವ 
ರಿಯ , ದಿಗಿಲಿನಿಂದ ಅನುಮಾನಿಸುತ್ತಲೇ ತೆಗೆದುಕೊಳ್ಳದೆ ನಾನು ಬಿಡುವವನಲ್ಲ” ಎಂದು 
ನಿಧಾನವಾಗಿ ಎದ್ದ , 

ನನ್ನ ಮುಖದ ಮೇಲೆ ಮುಷ್ಟಿಯಿಂದ ಒಂದೇಟು 
“ ಆ ಸುಂದರಿಯ ಹೆಸರನ್ನಾದರೂ ಸ್ವಲ್ಪ ಬಿಗಿದ. ನನ್ನ ಬಾಯಿಯ ಮೇಲೆ ರಕ್ತ ಮೂಡಿತು . 
ಹೇಳಬಾರದೆ? " ಒಬ್ಬ ಮಿತ್ರ ಛೇಡಿಸಿದ. “ ಇದಕ್ಕೆ ಒಂದೇ ಒಂದು ಉತ್ತರ ದ್ವಂದ್ವ 
- “ ಅವಳು ನಿಮಗೆಲ್ಲ ಪರಿಚಿತಳೇ , ನನ್ನ ಭಾವೀ ಯುದ್ಧ ” ಎಂದು ನಾನು ನಿರ್ದಿಷ್ಟವಾಗಿ ಹೇಳಿದೆ. 

ಪತ್ನಿ ಶ್ರೀಮತಿ ರೊಮಾನಿ ! ” ಎಂದು ನನ್ನ ಎಲ್ಲರೂ ಅದಕ್ಕೆ ಸಮ್ಮತಿಸಿದರು . ಇಟಲಿಯಲ್ಲಿ 
• ಮದ್ಯದ ಬಟ್ಟಲು ಎತ್ತಿ ಹಿಡಿದೆ. 

ಇದೇ ಸಾಮಾನ್ಯವಾದ ನ್ಯಾಯ ನಿರ್ಣಯದ 
“ ವಂಚಕ ! ” ಎಂದು ಕ್ರೋಧಾವೇಶದಿಂದ ಪದ್ಧತಿಯಾಗಿತ್ತು . ಮರುದಿನ ಮುಂಜಾನೆ 
ಫೆರಾರಿ ತನ್ನ ತುಂಬಿದ ಮದ್ಯದ ಬಟ್ಟಲನ್ನು ಸರಿಯಾಗಿ ಆರು ಗಂಟೆಗೆ ಫೆರಾರಿ ಮತ್ತು ನನ್ನ 
ನನ್ನ ಮುಖದತ್ತ ಎಸೆದ, ಕೆಳಗೆ ಬಿದ್ದು ಗಾಜು ನಡುವೆ ದ್ವಂದ್ವಯುದ್ಧ ನಡೆಯಬೇಕೆಂದು 
ಪುಡಿಪುಡಿಯಾಯಿತು. 

ನಿಶ್ಚಿತವಾಯಿತು. 
- ಒಂದು ನಿಮಿಷದಲ್ಲಿ ವಿನೋದದ ವಾತಾವರಣ “ಮಿತ್ರರೇ ಈ ಸಂತೋಷಕೂಟಹೀಗೆ ವಿಷಾ 
ಮಾಯವಾಯಿತು. ಭಾರಿ ಗುಜುಗುಜು , ಗಲಾಟೆ ದದಲ್ಲಿ ಮುಕ್ತಾಯಗೊಂಡಿದ್ದಕ್ಕೆ ಕ್ಷಮೆಕೋರುವೆ” 
ಪ್ರಾರಂಭವಾಯಿತು. ಎಲ್ಲರೂ ಬಂದು ನನ್ನನ್ನು ಎಂದು ಆಮಂತ್ರಿತರನ್ನು ಬೀಳ್ಕೊಟ್ಟೆ. 
ಸುತ್ತುವರೆದು , " ಫೆರಾರಿ, ನಿನಗೆ ಹುಚ್ಚು ಹಿಡಿ 
ದಿದೆಯೋ , ಉನ್ಮತ್ತನಾಗಿರುವಿಯೋ ? ” ಎಂದು ಅಂದು ಕ್ರಿಸ್‌ಮಸ್ , ನಸುಕಿನಲ್ಲಿಯೇ ಊರ 
ಕೇಳಿದರು . 

ಹೊರಗಿನ ದೊಡ್ಡ ಬಯಲಿನಲ್ಲಿ ಎರಡೂ ಪಕ್ಷದ 
ಫೆರಾರಿಯ ಮುಖ , ಕಣ್ಣು , ಕೆಂಡದಂತೆ ವರು ಹಾಜರಿದ್ದೆವು. ಪರಸ್ಪರ ಸಾಕ್ಷೀದಾರರು 
ಕೆಂಪಾಗಿ ಹಣೆಯ ಮೇಲಿನ ನರಗಳು ಉಬ್ಬಿ ನೆಲದ ಮೇಲೆ ಇಪ್ಪತ್ತು ಹೆಜ್ಜೆಗಳನ್ನು ಎಣಿಸಿ 
ನಿಂತಿದ್ದವು. ಹಲ್ಲು ಕಟೆಯುತ್ತಾ , “ದ್ರೋಹಿ, ಸ್ಪರ್ಧಾಳುಗಳು ನಿಲ್ಲುವ ಗುರುತು ಮಾಡಿದರು . 
ನಿನ್ನ ಎದೆ ಸೀಳಿ, ನಿಮ್ಮ ರಕ್ತ ಹೀರಿಬಿಡು ನಾವಿಬ್ಬರೂ ಕೈಯಲ್ಲಿ ಗುಂಡು ತುಂಬಿದ 
ತೇನೆ” ಎಂದು ಹುಲಿಯಂತೆ ಗರ್ಜಿಸುತ್ತ ನನ್ನ ಪಿಸ್ತೂಲುಗಳನ್ನು ಹಿಡಿದುಕೊಂಡು ಎದುರು 
ಮೇಲೆ ಏರಿ ಬಂದ, 

ಬದುರಾಗಿ ನಿಂತೆವು. 
- ಮತ್ತೊಬ್ಬ ಮಿತ್ರ ಅವನನ್ನು ತಡೆದು, ಅರುಣೋದಯವಾಗಿ ಬೆಳಕು ಹರಿದಿತ್ತು . 
- “ ಫೆರಾರಿ, ನಿನಗೇನಾಗಿದೆ ? ಆತಿಥ್ಯ ನೀಡಿದವ ಮರಗಳಲ್ಲಿ ಅದೇ ಎಚ್ಚತ್ಯ ಪಕ್ಷಿಗಳ ಸೌಮ್ಮ 
ನಿಗೆ ಅವಮಾನ ಮಾಡುವಿಯಾ? ” ಎಂದ . ಕಲರವ ಕೇಳಿಬರುತ್ತಿತ್ತು . ಹಸಿರು ಹುಲ್ಲಿನ 

“ ಆ ನೀಚನನ್ನೇ ಕೇಳಿ; ಆತನಿಗೇ ಎಲ್ಲಾ ಮೇಲೆ ಮಂಜಿನ ಹನಿಗಳು ಮಿನುಗುತ್ತಿದ್ದವು. 
ಸರಿಯಾಗಿ ಗೊತ್ತು ” ಎಂದು ಫೆರಾರಿ ಅರಚಿದ, ಹವೆಯಲ್ಲಿಯ ತಂಪು ಮೈ ಜುಮ್ಮೆನಿಸುವಂತಿತ್ತು . 

ಎಲ್ಲರೂ ನನ್ನತ್ತ ತಿರುಗಿದರು , ನಾನು ನನ್ನಲ್ಲಿ ವಿಚಿತ್ರ ಸಂವೇದನೆಗಳು ಮಿಡಿಯುತ್ತಿ 
ಶಾಂತವಾಗಿ ಹೇಳಿದೆ. . 

ದ್ದವು. ಒಮ್ಮೆ ಮನಸ್ಸು ಮರುಗಿತು . ತಕ್ಷಣ 
4ಮಿತ್ರರೇ , ನನಗೆ ಈ ಕಲಹದ ಕಾರಣ ಮತ್ತೆ ಕಲ್ಲೆದೆಯಾಯಿತು. ಇಷ್ಟು ದಿನ ನಾನು 
ಗೊತಿಲ, ಫೆರಾರಿ ಮಾತ್ರ ನಾನು ವಿವಾಹ ಕಾಯು ಹಂಚಿಕೆ ಹಾಕಿ ಹದಮಾಡಿಕೊಂಡ 


೧೩೨ 


ಕಸ್ತೂರಿ, ಮಾರ್ಚ್ ೧೯೮೬ 


ಸೇಡಿನ ಸಮಯವಿದು . 

ಮಿತ್ರದ್ರೋಹ, ವಿಶ್ವಾಸಘಾತ ಮತ್ತು ನನ್ನ 
ಫೆರಾರಿ ತಲೆ ತಗ್ಗಿಸಿ ತನ್ನ ಪಿಸ್ತೂಲನ್ನು ಅವಮಾನಕರ ಪರಿಸ್ಥಿತಿಯ ಅರಿವಾಯಿತು. ನನ್ನ 
ಪರೀಕ್ಷಿಸುತ್ತಿದ್ದ. ಅಷ್ಟರಲ್ಲಿ ನನ್ನ ಕಪ್ಪು ಕನ್ನಡಕ ಪತ್ನಿ ನಿನ್ನ ತೋಳತೆಕ್ಕೆಯಲ್ಲಿ ವಿಹರಿಸುತ್ತಿರುವ 
ತೆಗೆದು ಜೇಬಿನಲ್ಲಿ ಇಟ್ಟುಕೊಂಡೆ . ಪಿಸ್ತೂಲು ದನ್ನು ಕಣ್ಣಾರೆ ಕಂಡೆ ; ನೀವಿಬ್ಬರೂ ನನ್ನನ್ನು 
ಗುರಿಯಿಟ್ಟು ಸಿದ್ಧನಾಗಿ ನಿಂತೆ. ನನಗೆ ಗುರಿಯಿ - ಹೀಯಾಳಿಸಿದ್ದನ್ನು ಇದೇ ಕಿವಿಯಿಂದ ಕೇಳಿದೆ.” 
ಡಲು ಫೆರಾರಿ ತಲೆಯೆತ್ತಿ ನೋಡಿದೊಡನೆ , ಆತನ ದೇಹ ನಡುಗಿತು . ನನ್ನ ನೆಟ್ಟ ನೋಟ 
ಕನ್ನಡಕವಿಲ್ಲದ ಮುಖ ಕಂಡು ಆತನ ಬಾಯಿ ದಿಂದ ವಿಲಿವಿಲಿ ಒದ್ದಾಡಿದ. “ ಅವಳಿಗೆ... ಇದೆಲ್ಲ 
ಯಿಂದ ಕ್ಷೀಣ ಚೀತ್ಕಾರ ಹೊರಟಿತು . ಅವನ ...ಗೊತ್ತಿದೆಯೇ ? ” 
ಮುಖ ನಿಸ್ತೇಜವಾಗಿ , ದೇಹವೆಲ್ಲ ತತ್ತರಿಸಿತು . “ ಇನೂ ಇಲ್ಲ. ಆದರೆ ಬಹುಬೇಗನೆ ನಮ್ಮ 
ಇಬ್ಬರೂ ಪರಸ್ಪರ ದಿಟ್ಟಿಸಿನೋಡಿದೆವು. ಮದುವೆಯಾದ ಮೇಲೆ ಅವಳಿಗೂ ತಿಳಿಯು 

ಸೂರ್ಯಉದಯಿಸುತ್ತಿದ್ದಂತೆ ಸಾಕ್ಷೀದಾರರು ವದು .” 
ಸಂಜ್ಞೆ ಮಾಡಿದರು . ಏಕಕಾಲಕ್ಕೆ ಇಬ್ಬರೂ “ ಅಯ್ಯೋ ದೇವರೇ ! ಇದೆಷ್ಟು ಭಯಂಕರ! 
ಗುಂಡು ಹಾರಿಸಿದೆವು. ಫೆರಾರಿಯ ಗುಂಡು ಓಹ್ ದೇವರೇ , ನನ್ನನ್ನು ಉಳಿಸು ... ಕಾಪಾಡು 
ಗುರಿತಪ್ಪಿ ನನ್ನ ಭುಜದ ಹತ್ತಿರ ರೊಂಯ್ - ದೇವರೇ ! ” ಎಂದಾತನೋವಿನಿಂದ ನರಳಿದ . 
ಗುಟ್ಟುತ್ತ ಹೋಯಿತು. ನನ್ನ ಗುಂಡು “ ಅದರ ಮುಂದಿನ ಕಥೆಯೆಲ್ಲಾ ನಿನಗೆ 
ಸರಿಯಾಗಿ ಅವನ ಎದೆಯಲ್ಲಿ ಸೇರಿತು . ಅವನ ಗೊತ್ತಿದ್ದದ್ದೇ . “ ಈಗ ನನ್ನ ಪ್ರತೀಕಾರದ 
ಕೈಯಿಂದ ಪಿಸ್ತೂಲು ಕೆಳಗೆ ಬಿದ್ದು ಆತ ಉದ್ದೇಶ ನಿನಗೆ ತಿಳಿದಿರಬೇಕು. ದೇವರು ನಿನ್ನನ್ನು 
ಭೂಮಿಯ ಮೇಲೆ ಕುಸಿದು ಬಿದ್ದ , ತನ್ನ ಸುತ್ತ ಕ್ಷಮಿಸಲಿ, ಗೈಡೋ ,” ಎಂದು ಆತನ ಹಸ್ತವನ್ನು 
ನೆರೆದವರನ್ನು ದೂರ ಹೋಗೆಂದು ಹೇಳಿ, ಗಟ್ಟಿಯಾಗಿ ಹಿಡಿದೆ . 
ನನ್ನೊಡನೆ ಏಕಾಂತದಲ್ಲಿ ಮಾತಾಡಬೇಕೆಂದು “ ಫೇಬಿಯೋ , ನನ್ನನ್ನು ಕ್ಷಮಿಸು... ಕ್ಷಮಿಸು ” 
ಉಸಿರು ಕಟ್ಟಿ ನುಡಿದ, 

ಎನ್ನುತ್ತಿದ್ದಂತೆ ಅವನ ಬಾಯಿಯಿಂದ ರಕ್ತ 
ನಾನು ಮುಂದೆ ಬಂದು ಅವನ ಹತ್ತಿರ | ಹರಿದು ಬಂದು ಆತ ಗೋಣು ಚೆಲ್ಲಿದ. ನನ್ನ 
ಮಂಡಿಯೂರಿ ಮುಖದ ಮೇಲೆ ಬಾಗಿದೆ . ಗಂಟಲು ಉಬ್ಬಿ ಬಂದು, ಕಣ್ಣಲ್ಲಿ ಕಂಬನಿಗಳ 
ಭಯಾಕಾಂತ ನೇತ್ರಗಳಿಂದ ನನ್ನ ಮುಖನೋಡಿ, ನುಗ್ಗಿದವು. ಮೌನವಾಗಿ, ತಣ್ಣಗಾದ ಹಸ್ತವನ್ನು 
“ಹೇಳು, ನೀನು ಯಾರು ? ” ಎಂದು ಕೇಳಿದ . . ಕೆಳಗಿಟ್ಟು , ಮೃತನ ಹಣೆಯ ಮೇಲೆ ಶಿಲುಬೆಯ 
- “ ನಾನು ಯಾರೆಂದು ನಿನಗೆ ಈಗ ತಿಳಿದಿದೆ, ಸಂಜ್ಞೆಮಾಡಿ ಸರಸರನೆ ತಿರುಗಿ ನಡೆದೆ . ತನ್ನ 
ಗೈಡೋ , ನಾನು ಫೇಬಿಯೊ ರೊಮಾನಿ . ” ಕೊನೆಯ ಗಳಿಗೆಯಲ್ಲಿ ಆತ ಅನುಭವಿಸಿದ ನರಕ 
- “ ಫೇಬಿಯೋ ...ನೀನು... ಆದರೆ ಫೇಬಿಯೋ ಯಾತನೆಯಲ್ಲಿ ನನ್ನ ಪ್ರತೀಕಾರದ ತೃಪ್ತಿಪಟ್ಟೆ . 
ಸತ್ತು ಹೋಗಿದ್ದಾನೆ. ಅವನನ್ನು ಶವ ಪೆಟ್ಟಿಗೆ- ಅದೇ ಮಧ್ಯಾಹ್ನ ನನ್ನ ಭಾವಿ ಪತ್ನಿ ' ಇದ್ದ 
ಯಲ್ಲಿಟ್ಟಿದ್ದು , ಅವನ ಅಂತ್ಯಕ್ರಿಯೆಯೆಲ್ಲಾ ಸ್ವತಃ ಆಶ್ರಮಕ್ಕೆ ಹೋಗಿ ಫೆರಾರಿಯ ಮರಣದ 
ನಾನೇ ನೋಡಿದೆ ... ” ಎಂದು ಪ್ರಯಾಸಪಟ್ಟು ವಾರ್ತೆಯನ್ನು ತಿಳಿಸಿದೆ. ಸಮಾರಂಭದಲ್ಲಿ 
ಮಾತಾಡಿದ, 

ನನ್ನನ್ನು ಅವಮಾನಿಸಿದ್ದಕ್ಕಾಗಿ ಆತನನ್ನು ದ್ವಂದ್ವ 
“ ನನ್ನನ್ನು ಸರಿಯಾಗಿ ನೋಡು” ಎಂದು ಯುದ್ಧದಲ್ಲಿ ನಾನೇ ಕೊಂದೆನೆಂಬುದನ್ನು ಹೇಳಿದೆ. 
ಇನ್ನೂ ಹತ್ತಿರ ಬಾಗಿದೆ. “ ನಾನು ಜೀವಂತ ಅವಳಿಗೆ ಆಘಾತವಾದರೂ ಸಮಾಧಾನದ ನಿಟ್ಟು 
ಹುಗಿಯಲ್ಪಟ್ಟಿದ್ದೆ , ಗೈಡೋ , ತಿಳಿಯಿತೇ ? ಸಿರೆಳೆಯುತ್ತ “ನೀನು ಮಾಡಿದ್ದು ಒಳ್ಳೆಯದೇ 
ಆದರೆ ನಾನು ಅಲ್ಲಿಂದ ಪಾರಾಗಿ ಹೊರಗೆ ಬಂದೆ . ಆಯಿತು. ಅವನೆಂಥ ಅಸಭ್ಯ ಪ್ರಾಣಿ! ಇತ್ತೀಚ 
ಹೇಗೆಂಬುದನ್ನು ಹೇಳಲು ಈಗ ಸಮಯವಲ್ಲ. ಗಂತೂ ಆತ ಅತ್ಯಂತ ಅಸಹ್ಯವಾಗಿ ಬಿಟ್ಟಿದ್ದ , ” 
ಅದೇ ಸಂಜೆ ನಾನು ಮನೆಗೆ ಮರಳಿದಾಗ , ನಿನ್ನ ಎಂದು ನಾಟಕೀಯವಾಗಿ ನುಡಿದಳು. ಅವಳ 


ಪ್ರತೀಕಾರ 


೧೩೩ 


ಅನಿಷ್ಟ ಸ್ವಾರ್ಥ, ನಿರ್ದಾಕ್ಷಿಣ್ಯಗಳು ನನ್ನಲ್ಲಿ ವಸಂತ ಮಾಸ ಆಗಮಿಸಿತ್ತು . ಈ 
ಹೇಸಿಕೆ ಉಂಟು ಮಾಡಿದವು. 

ಮನೋಹರ ಋತುವಿನ ಪೂರ್ಣ ವೈಭವ 
ಅನಂತರ ನಾನು ನೇಪಿನಿಂದ ಮೂವತ್ತು ಎಲ್ಲೆಲ್ಲಿಯೂ ಕಂಗೊಳಿಸುತ್ತಿತ್ತು . ತರುಲತೆ 
ಮೈಲು ದೂರ ಬೆಟ್ಟದ ಪ್ರದೇಶದಲ್ಲಿರುವ ಗಳಲ್ಲಿ ಶೋಭಿಸುವ ಪುಷ್ಪಗಳು , ಗಾಳಿಯಲ್ಲಿ 
- ಅವೆಲ್ಲಿನೋ ಎಂಬ ಚಿಕ್ಕ ಶಹರದಲ್ಲಿ ಕೆಲವು ದಿನ ತೇಲಿಬರುವ ಪಕ್ಷಿಗಳ ಮಧುರಗಾನ, ಆಕಾಶದಲ್ಲಿ 

ವಾಸಿಸಿದೆ . ಅಲ್ಲಿಯ ಪ್ರಶಾಂತ ವಾತಾವರಣದಲ್ಲಿ ಹರಡಿದ ಸುಗಂಧಿತ ಪುಷ್ಪ ಪರಿಮಳ, ದಿನವಿಡೀ 
ಕಾಲಕಳೆಯುತ್ತ , ಇಷ್ಟು ದಿನಗಳ ಕಹಿ ಅನುಭವಗ ಸೂಸುವ ಹಿತಕರ ಸೂರ್ಯ ಪ್ರಕಾಶ , ಎಲ್ಲರ 

ಳನ್ನು ಮರೆಯಲು ಪ್ರಯತ್ನಿಸಿದೆ. ಕ್ರಮೇಣ ತನುಮನ ಸಂತಸದಿಂದ ಸೂರೆಗೊಂಡಿತ್ತು . 
- ನನ್ನ ಮನೋದ್ವೇಗ ಇಳಿದು ಸ್ವಲ್ಪ ಸುಧಾರಿಸಿ ನನ್ನೆದೆಯಲ್ಲಿ ಮಾತ್ರ ಪ್ರತೀಕಾರದ ಜ್ವಾಲೆ 
ಕೊಂಡೆ. 

ಪ್ರಜ್ವಲಿಸುತ್ತಿತ್ತು . ಒಂದೊಂದು ದಿನ ಕಳೆ 
ದಂತೆ ನನ್ನ ಭೀಷಣ ಹಂಬಲ ಪೂರೈಸುವ 

ಸಮಯ ಸಮೀಪಿಸುತ್ತಲಿತ್ತು . 
ಒಂದು ತಿಂಗಳ ನಂತರ ನಾನು ನೇಪಲ್ಲಿಗೆ ಮದುವೆಯ ಹಿಂದಿನ ದಿನ ನನ್ನ ಭಾವೀ 
ಹಿಂದಿರುಗಿ ಬಂದು ವಿವಾಹ ವ್ಯಸ್ಥೆಯಲ್ಲಿ ನಿರತ - ಪತ್ನಿಯ ಭೇಟಿಗೆ ಹೋದಾಗ, ನನ್ನ ಹತ್ತಿರ 
ನಾದೆ. ನನ್ನ ಭಾವೀ ಪತ್ನಿಗೆ ಇನ್ನಿಷ್ಟು ಇನ್ನೂ ಬೆಲೆಯುಳ್ಳ ರತ್ನಾಭರಣಗಳಿರುವವೆಂದು. 
ರತ್ನಾಭರಣಗಳ ಉಡುಗೊರೆಗಳನ್ನು ನೀಡಿದೆ . ಅವಳಿಗೆ ಆಸೆದೋರಿದೆ. ಅವಳ ಕಣ್ಣುಗಳು 
ಅತ್ಯಂತ ಧನಲೋಭಿಯಾದ ಅವಳು ನನ್ನ ಕಾಣಿಕೆ ಲೋಭದಿಂದ ಹೊಳೆಯತೊಡಗಿದವು. ಸದ್ಯ 
ಕೊಟ್ಟಾಗಲೆಲ್ಲ ಹರ್ಷಪುಳಕಿತಳಾಗುತ್ತಿದ್ದಳು. ಎಲ್ಲವನ್ನೂ ತಂದು ತೋರಿಸಬೇಕೆಂದು ಒತ್ತಾಯ 
ಕೆಲವೊಮ್ಮೆ ನನ್ನ ಸಾನ್ನಿಧ್ಯದಲ್ಲಿ ಬೆದರಿದಂತೆ ಪಡಿಸಹತ್ತಿದಳು. ಅವೆಲ್ಲ ಒಂದು ಗುಪ್ತ , ಭದ್ರ 
ಅವಳ ಮುಖಭಾವ ಒಮ್ಮೆಲೆ ಬದಲಾಗಿದ್ದನ್ನು ವಾದ ಸ್ಥಳದಲ್ಲಿರುವವು; ಪ್ರಥಮ ರಾತ್ರಿಯ ದಿನ 
ಗಮನಿಸುತ್ತಿದ್ದೆ . ಫೇಬಿಯೋ ಮತ್ತು ನನ್ನಲ್ಲಿ ಅವಳಿಗೆ ಅರ್ಪಿಸುವೆನೆಂದು ಹೇಳಿದೆ. “ಓಹ್ , 
ಇನ್ನೇನಾದರೂ ಸಾಮ್ಯ ಕಂಡು ಹಿಡಿದಂತೆ ಅವಳ ನಾನೆಷ್ಟು ಭಾಗ್ಯಶಾಲಿ! ನೀನೆಷ್ಟು ವಿಶಾಲ 
ಕಣ್ಣುಗಳಲ್ಲಿ ದುಗುಡದ ಲಕ್ಷಣ ವ್ಯಕ್ತವಾಗು - ಹೃದಯಿ ” ಎಂದು ನನ್ನನ್ನು ಅಪ್ಪಿಕೊಂಡು, 
ತಿತ್ತು . 

ಚುಂಬಿಸಿದಳು . 
ಈ ವೇಳೆ ನನ್ನ ಪಿತ್ತ ಕೆರಳಿಸುವ 
ಮತ್ತೊಂದು ಘಟನೆ ಸಂಭವಿಸಿತು . ಒಂದು ನನ್ನ ಮದುವೆಯ ದಿನ , ಬೆಳ್ಳನೆ, ನಿಚ್ಚಳ 
ದಿನ ಬೆಳಿಗ್ಗೆ ನಾನು ರೊಮಾನಿಯ ನಿವಾಸಕ್ಕೆ ವಾಗಿ ಬೆಳಗಾಯಿತು. ನನ್ನ ಹೃದಯದಲ್ಲಿ 
ಹೋದಾಗ, ಒಳಗಡೆ ಕಾಲು ಹಾದಿಯಲ್ಲಿ ನನ್ನ ವಿನೋದ, ಗಾಂಭಿರ್ಯದ ಸಮ್ಮಿಶ್ರ ಭಾವನೆ 
ಅಚ್ಚುಮೆಚ್ಚಿನ ನಾಯಿ ಸತ್ತು ಬಿದ್ದಿತ್ತು . ಗಳು ಮಿಡಿಯುತ್ತಿದ್ದವು. ಕೆಲವೊಮ್ಮೆ ನಾನು 
ಕಾವಲುಗಾರರನ್ನು ವಿಚಾರಿಸಿದಾಗ ಹಿಂದಿನ ದಿನ ಭವಿಷ್ಠನಾಗಿರುವೆನೋ ಎಂಬ ವಿಚಾರ. 
ಮನೆಯೊಡತಿಯನ್ನು ಕಚ್ಚಿದ್ದರಿಂದ ಅವಳ ಬಂದದ್ದೂ ಉಂಟು. ತಕ್ಷಣ ನನಗಾದ 
ಆಜ್ಞೆಯ ಮೇರೆಗೆ ಅದನ್ನು ಗುಂಡಿಕ್ಕಿ ಕೊಲ್ಲಲಾ ಅನ್ಯಾಯವನ್ನು ನೆನೆಸಿಕೊಂಡು ನಿರ್ಧಾರವನ್ನು 
ಗಿದೆಯೆಂದು ಹೇಳಿದ. ನನ್ನ ಹೃದಯ ರೋಸಿ ಬಲಪಡಿಸಿಕೊಂಡೆ . 
ಹೋಗಿ ಅವಳ ಮೇಲಿನ ದ್ವೇಷ ಉಕ್ಕೇರಿತು . ಪ್ರಥಮ ಬಾರಿ ನಮ್ಮ ವಿವಾಹವಾದ ಚರ್ಚಿ 
ಹನಿಗೂಡಿದ ಕಣ್ಣುಗಳಿಂದ ಆ ವಿಧೇಯ ನಲ್ಲಿಯೇ ನನ್ನ ಪತ್ನಿಯನ್ನೇ ಮರು ಮದುವೆ. 
ಪ್ರಾಣಿಯ ಮೈಯನ್ನು ನೇವರಿಸಿ , ಸೇವಕನಿಗೆ ಯಾದೆ . ಸ್ವಪ್ನದಲ್ಲಿದ್ದಂತೆ ಅವಳ ಬೆರಳಿನಲ್ಲಿ 
ಅಲ್ಲಿಯೇ ಪೈನ್ ಮರದ ಕೆಳಗೆ ಅದರ ಮೃತ ಅದೇ ವಿವಾಹದುಂಗುರವನ್ನು ತೊಡಿಸಿದೆ. 
ದೇಹವನ್ನು ಮಣ್ಣುಗೂಡಿಸಲು ಹೇಳಿದೆ. “ ಸಾವು ನಮ್ಮನ್ನಗಲಿಸುವ ವರೆಗೂ ” ಅವಳು ಪುನಃ 


೧೩೪ 


ಕಸ್ತೂರಿ, ಮಾರ್ಚ್ ೧೯೮೬ 


ನನ್ನವಳಾಗಿದ್ದಳು. 

ದೊಡನೆ ಅವಳು ತಡೆದು ನಿಂತು ನಡು 
- ಅದೇ ಸಂಜೆ ನಮ್ಮ ವಿವಾಹದ ನಿಮಿತ್ತ ನನ್ನ ಹತ್ತಿದಳು . “ಇದೆಂಥ ಜಾಗ ? ” ಆಕೆ ಭೀ 
ಹೋಟೆಲಿನಲ್ಲಿ ಭಾರಿ ಔತಣಕೂಟವನ್ನು ಏರ್ಪ- ಯಿಂದ ಕೇಳಿದಳು . 
ಡಿಸಿದೆ. ಇಡೀ ನೇಪಿನ ಸುಸಂಸ್ಕೃತ ಸಮಾಜ - “ ಇದು ನನ್ನ ಗುಪ್ತನಿಧಿ ಇಡುವ ಜಾಗ ” ಎಂದೆ 
ವೆಲ್ಲ ಈ ಕಾರಕ್ರಮದಲ್ಲಿ ಪಾಲ್ಗೊಂಡಿತ್ತು . “ ಅಯ್ಯೋ ! ಇದು ಸ್ಮಶಾನ! ನನಗೆ ಭಯ 
ಎಲ್ಲೆಡೆಗೂ ಕಣ್ಣು ಕುಕ್ಕಿಸುವ ರೇಶಿಮೆ ವಸ್ತ್ರ , ವಾಗುತ್ತದೆ. ” 
ರತ್ನಾಭರಣಗಳ ದೃಶ್ಯ . ಎಲ್ಲರನ್ನೂ ಮೀರಿಸು “ ನಾನು ಜೊತೆಯಲ್ಲಿರುವಾಗ ನಿನಗೆ ಯಾವು 
ವಂತಿದ್ದ ನನ್ನ ನವವಧುವಿನ ಉಜ್ವಲ ಕಾಂತಿ, ದರ ಭಯ ? ಬಾ , ಪ್ರಿಯೆ ” ಎಂದು ರೊಮಾ 
ಭವ್ಯ ಅಲಂಕಾರ , 

ಕುಟುಂಬದ ಶವಾಗಾರದಲ್ಲಿ ಎಳೆದುಕೊಂಡೆ 
- ಭೋಜನ ಪೂರ್ವದಲ್ಲಿ ನೃತ್ಯದ ಏರ್ಪಾ- ಹೋದೆ. 
ಟಾಗಿತ್ತು . ಸಂಗೀತ ಮೇಳದವರು ಶ್ರುತಿ ಕತ್ತಲೆಯಲ್ಲಿ ಅವಳು ನನಗೆ ಅಂಟಿಕೊಂಡ 
ನುಡಿಸಿದೊಡನೆ , ನನ್ನ ಪತ್ನಿಯೊಡನೆ ನೃತ್ಯದ ನನ್ನ ಕೈ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು 
ಉದ್ಘಾಟನೆ ಮಾಡಿದೆ. ಎಲ್ಲರೂ ಜೋಡಿಯಾಗಿ “ಓಹ್ , ಸೆರುವಾರ್ , ನನ್ನನ್ನು ಇಲ್ಲಿಗೇಕೆ ಕ 
ನಮ್ಮನ್ನು ಅನುಕರಿಸಿದರು . ನೃತ್ಯಮಂದಿರವೆಲ್ಲ ತಂದೆ? ಬೇಗನೆ ಮನೆಗೆ ಕರೆದುಕೊಂಡು ನಡೆ 
ತಿರುಗುವ ಹೂದೋಟದಂತೆ ಕಂಗೊಳಿಸುತ್ತಿತ್ತು ಎಂದು ಕಣ್ಣೀರು ಸುರಿಸ ಹತ್ತಿದಳು . 
- ಒಂದು ಗಂಟೆಯ ನಂತರ ನನ್ನ ಪತ್ನಿ “ ಹೌದು, ಇದು ರೊಮಾನಿ ಮನೆತನದ ಶವ 
ಆರಾಮಾಸನದಲ್ಲಿ ವಿಶ್ರಮಿಸುತ್ತಿದ್ದಾಗ, ಅವಳ ಗಾರ ” ಗಂಭೀರವಾಗಿ ಹೇಳಿದೆ, “ ಇಲ್ಲಿಯೇ 
ಹತ್ತಿರ ಕುಳಿತು , ಮೆಲ್ಲನೆ ಒಡವೆಗಳ ವಿಷಯ ಆರು ತಿಂಗಳ ಹಿಂದೆ, ನಿನ್ನ ಪತಿ ಫೇಬಿಯೊ 
ನೆನಪು ಮಾಡಿದೆ. ಅರ್ಧಗಂಟೆಯೊಳಗೆ ಹೊಟೆ ರೊಮಾನಿಯ ದಫನವಾದದ್ದು . ” 
ಲಿನ ಹಿಂದುಗಡೆಯ ಪ್ರವೇಶ ಮಾರ್ಗದಲ್ಲಿ “ ನಿನಗೆ ಭ್ರಮೆಯಾಗಿದೆ, ಸೆರುತಾರ್ , ನಿನ್ನ 
ನನ್ನನ್ನು ಭೇಟಿಯಾಗಬೇಕೆಂದು ಹೇಳಿದೆ. ರತ್ನಾಭರಣವೆಲ್ಲ ಇಲ್ಲಿ ಇಟ್ಟಿದ್ದರೆ ಅವು ನನಗೆ 
- ನನ್ನ ಕೋಣೆಗೆ ತೆರಳಿ, ಮುಖಕ್ಷೌರ ಮಾಡಿ ಬೇಡವೇ ಬೇಡ,” ಆಕೆಕೋಪದಿಂದ ಅಂದಳು . 
ಕೊಂಡು ನನ್ನ ಬಿಳಿ ಗಡ್ಡ ಮೀಸೆ ರಹಿತನಾದೆ. ನಾನು ತಂದಿದ್ದ ಮೇಣ ಬತ್ತಿಯನ್ನು 
ಕಪ್ಪು ಕನ್ನಡಕಗಳನ್ನು ತಗೆದೊಗೆದೆ . ಸಡಿಲಾದ ಹೊತ್ತಿಸಿ, ಅವಳಿಗೆ ನನ್ನ ಶವಪೆಟ್ಟಿಗೆಯನು 
ಮೇಲಂಗಿಯನ್ನು ಬಾಯಿಯ ವರೆಗೆ ಆವರಿಸು- ತೋರಿಸಿದೆ . “ ಇದೇ ನೋಡು, ಫೇಬಿಯೋ 
ವಂತೆ ಧರಿಸಿ, ತಲೆಯ ಮೇಲೆ ಕಣ್ಣಿನ ವರೆಗೂ ರೊಮಾನಿಯ ಶವ ಪೆಟ್ಟಿಗೆ...... ಆದರೆ ಈ 
ಇಳಿದು ಬರುವಂತೆ ದೊಡ್ಡ ಟೋಪಿಯನ್ನು ತೆರೆದಿದೆ; ಖಾಲಿ ಇದೆ, ಆತನೆಲ್ಲಿದ್ದಾನೆ? ” 
ಎಳೆದುಕೊಂಡೆ. 

“ ಆತನಲ್ಲಿದ್ದಾನೆ... ಎಲ್ಲಿದ್ದಾನೆ? ” ಎನ್ನುತ್ತ 
- ಕೆಲವು ನಿಮಿಷಗಳ ನಂತರ , ಅವಳೂ ಬೆಚ್ಚಗಿನ ಎದೆಗುಂದಿ ನೆಲದ ಮೇಲೆ ಕುಸಿದು ಬಿದ್ದಳು. 
ಮೇಲಂಗಿಯನ್ನು ಧರಿಸಿ ಬಂದಳು, ಹೋಟೆ- “ ಇಲ್ಲಿದ್ದಾನೆ ನೋಡು” ಎಂದು ಅವಳ ಕೆ 
ಲಿನ ಹೊರಗೆ ಬಂದು , ಕುದುರೆ ಗಾಡಿಯಲ್ಲಿ ಹಿಡಿದು ಎಬ್ಬಿಸಿದೆ. ನನ್ನ ಮೇಲಂಗಿ ಟೋಪಿ 
ಕುಳಿತು ಹೊರಟೆವು. ಗಾಡಿಯು ಊರಿನ ಗಡಿ ತೆಗೆದೊಗೆದು ಅವಳೆದುರು ನಿಂತೆ. “ ನನ್ನನ್ನು 
ದಾಟಿದ ಬಳಿಕ, ದೊಡ್ಡ ಬಯಲಿನಲ್ಲಿ ಇಳಿದು, ನೋಡು, ನೈನಾ; ಎರಡು ಬಾರಿ ನನ್ನ ವಿವಾಹ 
.ಗಾಡಿಯನ್ನು ತಿರುಗಿ ಕಳಿಸಿದೆ. ಇಷ್ಟು ದೂರ ವಾಗಿರುವಿ ; ನಿನ್ನ ಪತಿಯ ಗುರುತು ಸಿಗುವು 
ಬಂದಿದ್ದಕ್ಕೆ ಅವಳು ಆಗಲೆ ಭಯಪಡತೊಡ- ದಿಲ್ಲವೇ ? ” 
.ಗಿದ್ದಳು. ಅಲ್ಲಿಂದ ಅವಳ ಕೈ ಹಿಡಿದು ಮುಂದೆ ಅವಳ ಮುಖ ರೋಗಗ್ರಸ್ಥವಾದಂತೆ ಒಮ್ಮೆ 
ಕರೆದುಕೊಂಡು ನಡೆದೆ . 

ಬಿಳಚಿಕೊಂಡಿತು . ಸ್ತಂಭೀಭೂತಳಾಗಿ , ನನ್ನ 
ತುಸು ದೂರಹೋಗಿ ಸ್ಮಶಾನದಲ್ಲಿ ಪ್ರವೇಶಿಸಿ ಮುಖವನ್ನೇ ಎವೆಯಿಕ್ಕದೆ ದಿಟ್ಟಿಸಿದಳು. ಅವಳ 


ಪ್ರತೀಕಾರ 


೧೩೫ 


ಕಣ್ಣುಗಳಲ್ಲಿ ದಿಗ್ಯಾಂತಿ , ಮುಖದಲ್ಲಿ ಪ್ರೇತ- ತಿದ್ದೆ , ಆದರೆ ನೀನು ನನ್ನ ಜೀವನದ ಆಸೆ, 
ಕಳೆ ಆವರಿಸಿತು . ಉಸಿರುಗಟ್ಟಿದಂತಾಗಿ , ಶ್ರದ್ಧೆ , ಸುಖ , ಶಾಂತಿಯನ್ನೆಲ್ಲ ಹಾಳು ಮಾಡಿ , 
ನನ್ನಿಂದ ಒಮ್ಮೆಲೆ ದೂರ ಸರಿದು, ನೆಲದ ಮೇಲೆ ನನ್ನನ್ನು ಜೀವಂತ ಶವವನ್ನಾಗಿ ಮಾಡಿರುವೆ. 
ಕುಸಿದು ನರಳಾಡಹತ್ತಿದಳು, “ ಇಲ್ಲ ಇಲ್ಲ; ನಿನ್ನ ಪಾಪ ಕೃತ್ಯಕ್ಕೆ ಎಂಥ ಶಿಕ್ಷೆಯಾದರೂ ಕಡಿ 
ನೀನು ಫೇಬಿಯೋ ಅಲ್ಲ ! ಸಾಧ್ಯವಿಲ್ಲ! ಫೇಬಿಯೊ ಮೆಯೇ ” ಎಂದು ಗದ್ಗದಿತನಾಗಿ ನುಡಿದೆ. 
ಸತ್ತು ಹೋಗಿದ್ದಾನೆ... ಇದೇನೋ ನಿನ್ನ ಕೂರ “ಓಹ್ , ಫೇಬಿಯೋ , ನನ್ನನ್ನು ಕ್ಷಮಿಸು. 
ಕಪಟ ನಾಟಕ ಇರಬೇಕು! ” 

ನಾನಿನ್ನೂ ಯುವತಿ, ಇನ್ನೂ ಜೀವಿಸಬೇಕು. 
ಅವಳನ್ನು ಮತ್ತೆ ಹಿಡಿದೆಬ್ಬಿಸಿದೆ. ನನ್ನ ನನ್ನ ಮೇಲೆ ಕರುಣಿಸು ! ನನಗೇನು ಬೇಕಾದರೂ 
ಮುಖವನ್ನು ಸೂಕ್ಷ್ಮವಾಗಿ ದಿಟ್ಟಿಸಿ, ಕಂಪಿಸುತ್ತ ಶಿಕ್ಷೆ ವಿಧಿಸು , ಆದರೆ ಹೊರಗೆ ಗಾಳಿ - ಬೆಳಕಿನಲ್ಲಿ 
ಕೈಗಳಿಂದ ತನ್ನ ಕಣ್ಣು ಮುಚ್ಚಿಕೊಂಡಳು . ಬಿಟ್ಟುಬಿಡು . ನನ್ನನ್ನು ಕ್ಷಮಿಸು, ಫೇಬಿಯೋ !?? 
ನಾನು ತಾತ್ಸಾರದಿಂದ ನಕ್ಕೆ , “ ಈಗಲಾದರೂ ಎಂದು ಗೋಳಾಡಿದಳು . 
ನನ್ನ ಗುರುತು ಸಿಕ್ಕಿತೇ ? ನನ್ನ ರೂಪ ಬಹಳೇ “ಕ್ಷಮೆ ? ಇನ್ನೆಲ್ಲಿಯ ಕ್ಷಮೆ ! ಕ್ಷಮೆ ಕೇಳುವ 
ಬದಲಾಗಿದೆ ನಿಜ ; ಆದರೆ ನಾನು ನಿನ್ನ ಪತಿ ವೇಳೆ ಮೀರಿಹೋಗಿದೆ. ಹಾಂ , ನಿನಗೆ ಇನ್ನಿಷ್ಟು 
ಫೇಬಿಯೋ ರೊಮಾನಿ ಅಲ್ಲವೆ? ” 

ರತ್ನಾಭರಣಗಳನ್ನು ಕೊಡುವೆನೆಂದು ವಚನ 
ಅವಳು ಬಿಕ್ಕಿ ಬಿಕ್ಕಿ ಅಳಹತ್ತಿದಳು ... ನಾನು ವಿತ್ತಿದ್ದೆನಲ್ಲವೇ ? ತೆಗೆದುಕೋ ,” ಎನ್ನುತ್ತ ಸಂಪ 
ಮುಂದುವರೆದೆ ; “ ಇಲ್ಲಿ ನಾನು ಜೀವಂತ ಹುಗಿ- ತಿನ ಶವಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದು 
' ಯಲ್ಪಟ್ಟಿದ್ದೆ! ದೇವರ ದಯೆಯಿಂದ ಹೇಗೋ ತೋರಿಸಿದೆ. ಅವಳು ನಿಬ್ಬೆರಗಾಗಿ, ನನ್ನ ಶವ 
ಪಾರಾಗಿ, ಅದೇ ಸಂಜೆ ಮನೆಗೆ ಮರಳಿ ಬಂದೆ. ಪೆಟ್ಟಿಗೆಯ ಮೇಲೆ ಕುಳಿತು ಆ ಅಪರಿಮಿತ ವಸ್ತು 
ಆದರೆ ನನ್ನ ಸ್ಥಾನವನ್ನು ಗೈಡೋ ಫೆರಾರಿ ಒಡವೆಗಳನ್ನು ನೋಡಹತ್ತಿದಳು . ಒಂದು 
ಆಗಲೆ ಆಕ್ರಮಿಸಿ ಬಿಟ್ಟಿದ್ದ . ಅದಕ್ಕೆ ನಾನು ಅಮೌಲ್ಯ ಮುತ್ತಿನ ಕಟ್ಟಿನಲ್ಲಿ ಕೂಡಿಸಿದ ಕೈಗನ್ನ 
ಕೌಂಟರ ಸೆರುಮಾರ್‌ ಓಲಿವಾನ ಪಾತ್ರಧಾರಿ ಡಿಯಲ್ಲಿ ತನ್ನ ಮುಖವನ್ನು ಅವಲೋಕಿಸುತ್ತ , 
ಯಾಗಬೇಕಾಯಿತು. ” 

ಭ್ರಮಿಷ್ಕಳಂತೆ ನಗೆಯಾಡಹತ್ತಿದಳು . 
“ ಹುಚ್ಚ ! ಸುಳ್ಳುಗಾರ ! ನನ್ನನ್ನು ಇಲ್ಲಿಂದ - “ ನನ್ನಂತೆ ನೀನೂ ಇಲ್ಲಿಯೇ ಜೀವಂತ ಸಾವಿನ 
ಹೋಗಲು ಬಿಟ್ಟುಬಿಡು! ” ಎಂದು ಅರಚಿದಳು , ನರಕಯಾತನೆಯನ್ನು ಅನುಭವಿಸು ” ಎಂದು 

“ಸ್ವಲ್ಪ ತಾಳು , ನನಗೆ ಹುಟ್ಟೋ ಹಿಡಿದಿಲ್ಲ; ಮೆಟ್ಟಲುಗಳನ್ನು ಏರಿ ಹೋದೆ. 
ಸುಳೂ ಮಾತಾಡುವದಿಲ್ಲ . ನೀನು ಮಾತ್ರ ಸತ್ಯ . “ ಬೇಡ, ಫೇಬಿಯೋ !... ಇಲ್ಲ , ಫೇಬಿಯೋ 
ಹೇಳು, ನಾನು ಫೇಬಿಯೋ ರೊಮಾನಿ ಎಂದು ಸತ್ತು ಹೋಗಿದ್ದಾನೆ... ಇಲ್ಲ, ನೀನೇ ಫೇಬಿಯೋ ! ” 
ನಿನಗೆ ಖಚಿತವಾಗಿದೆಯೋ ಇಲ್ಲವೊ ? ” ಎಂದು ಎಂದು ಹುಚ್ಚಳಂತೆ ಕಿರುಚಿದಳು . 
ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದೆ. 

ಒಮ್ಮೆ ತಿರುಗಿನೋಡಿದೆ. ಅವಳ ಭಯಗ್ರಸ್ಥ 
“ದ್ರೋಹಿ! ವಂಚಕ! ನಾನು ನಿನ್ನನ್ನು ಮುಖ, ಕೆದರಿದ ಕೂದಲು , ಕಂಪಿಸುವ ದೇಹ, 
ಯಾವಾಗಲೂ ದ್ವೇಷಿಸಿದ್ದೇನೆ. ನಾನು ನನ್ನತ್ತ ಚಾಚಿದ ಎರಡೂ ಕೈಗಳನ್ನು ಕಂಡು 
ಗೈಡೋನ್ನ ಪ್ರೇಮಿಸಿದೆ, ಆದರೆ ನೀನು ಆತ ಒಂದು ಕ್ಷಣ ಮರುಕವೆನಿಸಿತು . ನನ್ನ ಪ್ರತೀಕಾರ 
ನನ್ನು ಕೊಂದುಬಿಟ್ಟೆ ! ಪಾಪೀ ! ” ಎಂದು ಕೈ ಪೂರ್ಣವಾಗಿತ್ತು ! ಇನ್ನು ಅವಳನ್ನು ಇಲ್ಲಿಯೇ 
ಬಿಡಿಸಿಕೊಳ್ಳಲು ಕೊಸರಾಡಿದಳು . 

ಸಾಯಲು ಬಿಟ್ಟು ಹೋಗುವದು ಮಾನವಧರ್ಮ 
“ ಆತನ ಮರಣದ ವಾರ್ತೆಯನ್ನು ಕೇಳಿ ನೀನೇ ಎಲ್ಲವೆಂದು ಹಿಂದಿರುಗಿದೆ. 
ಅಲವೇ ಸಂತೋಷಪಟ್ಟವಳು ? ನನ್ನ ಮರಣದ ಹೊರಗಡೆ ನಿಸರ್ಗವೂ ರೌದ್ರಾವತಾರ 

ರ್ತ ಕೇಳಿ ಅಷ್ಟೇ ಸಂತೋಷಪಟ್ಟಿದ್ದೆಯ ತಾಳಿತ್ತು . ಗುಡುಗಿನ ಗರ್ಜನೆ, ಮಿಂಚಿನ ಬಾಣ 
ವೇ ? ನಾನು ನಿನ್ನನ್ನು ಮನಸಾ ಪ್ರೇಮಿಸು ಗಳೊಂದಿಗೆ ಭಯಂಕರ ಬಿರುಗಾಳಿ ಬೀಸುತ್ತಿತ್ತು . 


೧೩೬ 


ಕಸ್ತೂರಿ, ಮಾರ್ಚ್ ೧೯೮೬ 


ಭಾರಿ ಭೂಕಂಪವಾದಂತೆ ಭೂಮಿ , ಗೋಡೆಗಳೆಲ್ಲ ಸಿದ್ಧತೆಯನ್ನೆಲ್ಲ ಮಾಡಿದ್ದೆ . ಹಡಗು ಸಾಗಿದಾಗ, 
ಅದುರಿದಂತಾಯಿತು. ನಾನು ಮೆಟ್ಟಿಲಿಳಿದು ನನ್ನ ಜೇಬಿನಿಂದ ಶವಾಗಾರದ ಬೀಗದ ಕೈಯನ್ನು 
ಅವಳ ಹತ್ತಿರ ಹೋಗುವಷ್ಟರಲ್ಲಿ ಒಮ್ಮೆಲೆ ಹೊರದೆಗೆದು ನೀರಿನಲ್ಲಿ ಎಸೆದೆ. ಇಂಗ್ಲೆಂಡ್ ತಲ 
ಗುಡುಗಿನ ಪ್ರಚಂಡ ಪ್ರತಿಧ್ವನಿಯಾಗಿ, ಶವಾಗಾ ಪಿದ ನಂತರ; ಅಲ್ಲಿಂದ ಮುಂದೆ ದಕ್ಷಿಣ ಅಮೇರಿ 
ರದ ತುಂಬೆಲ್ಲ ರಭಸದ ಚಂಡಮಾರುತ ಬೀಸಿತು , ಕಕ್ಕೆ ತೆರಳಿದೆ. . 
ಮೇಲ್ಯಾವಣಿಯ ಗಚ್ಚು , ಮಣ್ಣು , ಕಲ್ಲುಗಾರೆ ನೇಪಿನಲ್ಲಿ ಕೌಂಟ್ ಸೆರುರಾರ್‌ ಓಲಿವಾ 
ಯೆಲ್ಲ ಧಡಧಡನೆ ಕೆಳಗೆ ಕುಸಿಯಿತು, ವಿಪರೀತ ಹಾಗೂ ಅವನ ನವ ವಧು ಶ್ರೀಮತಿ ರೊಮಾನಿ 
ಧೂಳು ಹರಡಿದ ನಿಮಿತ್ತ ನಾನು ಕಣ್ಣು ಮದುವೆಯ ರಾತ್ರಿಯೇ ಆಕಸ್ಮಿಕವಾಗಿಯೇ 
ಮುಚ್ಚಿ ತಟಸ್ಥವಾಗಿ ನಿಂತೆ , 

ನಾಪತ್ತೆಯಾದ ಸಮಾಚಾರ ಹರಡಿ ಇಟಲಿಯ 
- ಕೆಲ ಹೊತ್ತಾದ ಮೇಲೆ ಕಣ್ಣು ತೆರೆದೆ , ತುಂಬೆಲ್ಲ ಚರ್ಚಾತ್ಮಕ ವಿಷಯವಾಗಿತ್ತು . ವೃತ್ತ 
ಎಲ್ಲವೂ ಮೌನ, ಗಾಢಾಂಧಕಾರ, ಮೇಣಬತ್ತಿ ಪತ್ರಿಕೆಗಳಲ್ಲಿ ನಾವು ಏಕಾಏಕಿ ಕಾಣೆಯಾದದ್ದರ 
ನಂದಿ ಹೋಗಿತ್ತು . ಅದನ್ನು ಮತ್ತೆ ಹೊತ್ತಿಸಿ ಬಗ್ಗೆ ವರದಿಗಳು ಬಂದವು. ಒಂದು ವರ್ಷವಾ 
ದಾಗ ನಾನು ಕಂಡ ದೃಶ್ಯದಿಂದ ಪಾರ್ಶ್ವವಾಯು ದರೂ ನಮ್ಮ ಸುಳಿವು ಸಿಗದೇ ಇದ್ದ ಕಾರಣ, 
ಬಡಿದಂತವನಾಗಿ, “ ನಾ ” ಎಂದು ಗಟ್ಟಿಯಾಗಿ ರೊಮಾನಿ ಮನೆತನದ ಅಪಾರ ಆಸ್ತಿಯೆಲ್ಲ 
ಕೂಗಿದೆ. ಕ್ಷೀಣ ನರಳುವಿಕೆಯ ಉತ್ತರ ಮಾತ್ರ ಸರಕಾರದ ವಶವಾಯಿತು. 
ಬಂದಿತು . ಅವಳು ನನ್ನ ಶವಪೆಟ್ಟಿಗೆಯಲ್ಲಿಯೇ ಇಲ್ಲಿ ನಾನು ಅನಾಮಧೇಯನಾಗಿ ಅಜ್ಞಾತ 
ಒಂದು ದೊಡ್ಡ ಕಲ್ಲುಬಂಡೆಯ ಕೆಳಗೆ ಸಿಕ್ಕು ವಾಸದಲ್ಲಿರುವೆ. ಈ ದಟ್ಟಡವಿಯಲ್ಲಿ ಒಂದು 
ಬಿದ್ದಿದ್ದಳು. ಅವಳ ದೇಹ ಸಂಪೂರ್ಣವಾಗಿ ಚಿಕ್ಕ ಗುಡಿಸಲು ಕಟ್ಟಿಕೊಂಡು, ಕಟ್ಟಿಗೆ ಕಡಿಯು 
ಜಜ್ಜಿ ಹೋಗಿತ್ತು . ಹೊರಗೆ ಚಾಚಿದ ಒಂದು ವವನ ವೇಷದಲ್ಲಿ ತಲೆ ಮರೆಸಿಕೊಂಡಿದ್ದು , ಕೈ 
ಕೈ ಮಾತ್ರ ಇನ್ನೂ ಕಂಪಿಸುತ್ತಿತ್ತು . ಅವಳ ದುಡಿಮೆಯಲ್ಲಿ ಜೀವನ ಸಾಗಿಸುತ್ತಿರುವೆ. 
ಉಸಿರಾಟ ಕ್ರಮೇಣ ನಿಂತು ಹೋಯಿತು... ಕಾಲಚಕ್ರ ಮೆಲ್ಲನೆ ಉರುಳುತ್ತಿದೆ. ಮೊದಲೇ 
ದೇವರಿಂದಲೆ ನ್ಯಾಯ ನಿರ್ಣಯವಾಗಿತ್ತು . ಹೇಳಿದಂತೆ , ನಾನು ಸತ್ತ ಮನುಷ್ಯ , ಪ್ರತೀಕಾ 

ರದ ಬೇಗೆಯಲ್ಲಿ ಬೆಂದು ಭಸ್ಮವಾಗಿದ್ದೇನೆ. 
ಶವಾಗಾರದಿಂದ ಹೊರಬಿದ್ದು ನಾನು ನೇರ ವ್ಯಥೆಯ ಸಂತಾಪದಲ್ಲಿ ನನ್ನ ಅಂತರಾತ್ಮ ಕುದಿ 
ವಾಗಿ ಬಂದರಿನತ್ತ ನಡೆದೆ. ಅಲ್ಲಿ ಇಂಗ್ಲೆಂಡಿಗೆ ಯುತ್ತಿದೆ. ಜೀವಂತವಿದ್ದರೂ ಉಸಿರಾಡಿಸಿ 
ಹೊರಡುವ ಹಡಗಿನಲ್ಲಿ ಪ್ರಯಾಣದ ಪೂರ್ವ ದರೂ , ನಾನೀಗ ಸತ್ತು ಹೋದ ಮನುಷ್ಯ . # 


Edited , printed & published by M . N . Mabishi on behalf of the Receiver 
(Moveables ), Loka Shikshana Trust, Samyukta Karnataka Press , Koppikar 
Road , Hubli- 580 020 , Phone : 64307. Rept : Bombay : V . Satyamurthy Phone: 
5510502, Calcutta 1 H . Majumdar Phone : 46 - 42331 Madras : K . A . Subra . 
manian Phone : 842201 ; New Delhi : V . K . Chopra Phone : 7114785 . 
Registered with the Registrar of Newspapers for 

India under No. 3530157 


ಸ್ಥಾಪನೆ : ೧೯೧೮ 


ಪೋನ | 


ಅಂಗಡಿ ; ೨೨೧೮ 
ಮನೆ: ೨೬೭೮ 


| 


ಜವಳಿ ವ್ಯಾಪಾರದಲ್ಲಿ ಅಪೂರ್ವ ದಾಖಲೆ ನಿರ್ಮಿಸಿ ಮುನ್ನಡೆಯುತ್ತಿರುವ 
8, ಖಂಡೇರಾವ್‌ ಆ್ಯಂಡ ಸನ್ 


ಕಲಾಬತ್ತು ರೇಷ್ಮೆ ಜವಳಿ ವ್ಯಾಪಾರಿಗಳು 
ಬಿ. ಹೆಚ್ . ರಸ್ತೆ ಶಿವಮೊಗ್ಗ -೫೭೭೨೦೧ , 


T . Khanderao & Sons 

Lace and Silk Cloth Merchants 
B . H . Road, SHIMOGA - 577201. 


ಮಲೆನಾಡಿನ ಅತ್ಯಂತ ಹಿರಿಯ ಹಾಗೂ ಅತಿ ಹೆಚ್ಚಿನ ಮದುವೆ ಜವಳಿ ಹಾಗೂ 

ಅಪ್ಪಟ ರೇಷ್ಮೆ ಸೀರೆ ವಹಿವಾಟು ನಡೆಸುವ ಏಕೈಕ ಜವಳಿ ಸಂಸ್ಥೆ - 


Mig LIC 
No. ²3 


గ్యాసోటీ బలో 


ಸಂಪೂರ್ಣವಾಗಿದುಪಡಿಸುವ 


ಗ್ರಾಸಜನ್ 


ನಿಮಗೆ ಈ ಸಮಸ್ಯೆಗಳಿವೆಯೇ ? 
ಹೈಪರ್‌ ಆ್ಯಸಿಡಿಟಿ, ಅಜೀರ್ಣ, ಗ್ಯಾಸ್ ( ವಾಯು) ಉಂಟಾಗುವುದು, ತೇಗುವುದು, 
ಮಲಬದ್ಧತೆ, ಹಸಿವು ಇಲ್ಲದಿರುವುದು , ಎಷ್ಟು ತಿಂದರೂ ಸಾಕಾಗದಿರುವುದು , ಹಗಲಿನಲ್ಲಿ 
ತೂಕಡಿಸುವುದು , ದಣಿವು, ಆಲಸ್ಯ , ಐದುಸಿರು ಬಿಡುವುದು , ಮಾನಸಿಕ ಉದ್ವೇಗಹೊಟ್ಟೆ 
ಯಲ್ಲಿ ಉರಿ, ಆಹಾರ ತೆಗೆದುಕೊಂಡೊಡನೆಯೇ ಹೊಟ್ಟೆನೋವು, ಆಗಾಗ ಮಲವಿಸರ್ಜನೆ 
ಮಾಡಬೇಕೆಂದಿನಿಸುವುದು, ಮಲದಲ್ಲಿ ಕಫ, ವಾಂತಿಯಾಗುವುದು ಓಕರಿಕೆ ಬರುವಂತಿರುವುದು , 
ಬಾಯಿರುಚಿ ಇಲ್ಲದಿರುವುದು , ಉಸಿರುಕಟ್ಟಿದಂತಾಗುವದು, ಪಕ್ಕಗಳಲ್ಲಿ ಮತ್ತು ಸಂದಿಗಳಲ್ಲಿ 
ತೀವ್ರ ನೋವು, ಕಿಬ್ಬೊಟ್ಟೆ ಭಾರವಾಗಿರುವುದು , ಹೊಟ್ಟೆ ಊದಿ ಕೊಂಡಿರುವುದು , 
ನಿರುತ್ಸಾಹ, ಕಮು ಅನೀಮಿಯ ( ಬಿಳಿಚಿಕೊಳ್ಳುವುದು) , ಎದೆಯಲ್ಲಿ ಕಫ ಸೇರಿರುವುದು , 
ಶಾರೀರಕ ಆಯಾಸ ಇತ್ಯಾದಿಗಳ ಸಮಸ್ಯೆಗಳನ್ನು “ ಗ್ಯಾಸೊಜನ್ ” ಪರಿಹರಿಸುತ್ತದೆ. ಇದು 
ಪೌಡರ್ ಮತ್ತು ಕ್ಯಾಪ್ಯೂಲ್ರೂಪದಲ್ಲಿರುವ ಪ್ರಭಾವಶಾಲಿ ಆಯುರ್ವೇದಿಯ ಔಷಧ. 
Mfrs. MANGALAM PHARMACEUTICALS & 

LABORATORIES, COIMBATORE- 11 
Distributors : M /s , Venkateshwara Agencies 
13 , B V K Iyengar Road , Bangalore - 53 Ph : 74207 


WM 


KASTURI 


PRICE : 2 - 50 


Reg . No . KRNG 
Licence No. 12120 /WPP NG 


ಕರ್ನಾಟಕ 
೦ . 


೦ 


ವರದಿಗಾರ - 


ನಂ . 6 


ಇಾಂಡುರಂ 


ಮುಗಿಲೆತ್ತರಕ್ಕೆ 
ಹಾರಬೇಕೆಂಬಮಹತ್ವದ 

ಆಕಾಂಕ್ಷೆ 


) 


ಕಲ್ಪನಾ ವಿಲಾಸ , . . ಹಂಬಲದ ಹೆಗಲೇರಿ 
ಎತ್ತರದ ವಿಹಾರ, ಭಾವನೆಗೆ ಪ್ರಚೋದನೆ. 


, 


೦ 


ರಾಂ 


KWALIT 


ಅದೊಂದು ಸುಂದರ ಕಾಲ , ಅನಿರ್ಬಂಧದ 
ಕಾಲ. ಹಾರಲು ರೆಕ್ಕೆ ಬೇಕಿಲ್ಲದ ಸ್ವಾತಂತ್ರ , 
ಸವಿನೆನಪು ಮತ್ತು ಪುಷ್ಟಿಯ ವಿಚಾರದೊಂದಿಗೆ ಬೆಳವಣಿಗೆ: 

ಕ್ವಾಲಿಟಿ ಗೂಕೋಸ್ ಆರೋಗ್ಯ ಮತ್ತು 
ಪುಷ್ಟಿಗಾಗಿ ಅತ್ಯುತ್ತಮ ಸಾಮಗ್ರಿಗಳಿಂದ 
ಕೂಡಿದೆ. ಶುಚಿಯಾದ ತಯಾರಿಕೆ . 


ಬಿಆರ್ , ನಾಗಮ 


BISCUIT 


ನಂ . 63 .. .' ರಾ 


3. ಪಾಂಡುರಂಗನವರ, ರು 


ಕ್ಯಾಲಿಟಿ- ಜೀವನದ ಅಭಿರುಚಿ. 
ಕ್ಯಾಲಿಟೀಸ್ ಗಾಕಾಸ್ 
ಕ್ವಾಲಿಟಿ -ಶ್ರೇಷ್ಠ ಬಿಸ್ಕತ್ ತಯಾರಕರು. 


ಕ್ಯಾಲಿಟಿ 

ಬಿಬ್ ಹೈ , ಅ. 
Gwality ಬೆಂಗಳಾರು-560 039. 


Gover Printed at. Bharat Photo Offset Works, Dharwad - 580 001, Ph . & 


